ಪುಸ್ತಕ ಪ್ರಪಂಚ 
ಮಾಸಿಕ 


ಪ್ರ ಧಾನ ಸಂಪಾದಕರು 

ಫ್ರೊ ದೇ. ಜವರೇಗೌಡ 
ಗೌರವ ಸಂಪಾದಕ 

ಶ್ರೀಕೃಷ್ಣ ಅಲನಹಳ್ಳಿ 
ಸಂಪಾದಕ 

ಆರ್‌. ಬೋರಯ್ಯ 

ಸದಸ್ಮರು 

ದೇವನೂರು ಶಿವಮಲ್ಲು 
ಅಧ್ಯಕ್ಷರು 

ಕೆ. ಎನ್‌. ವೆಂಕಟಕೃಷ್ಣಯ್ಯ 
ಪ್ರಧಾನ ಕಾರ್ಯದರ್ಶಿ 

ಜಿ. ಟಿ. ನಾರಾಯಣರಾವ್‌ 
ಡಾ| ಎಚ್‌. ಸಂಜೀವಯ್ಯ 
ಠಾ. ನೆಂ. ಶ್ರೀನಿವಾಸಮೂರ್ತಿ 
ಸುಧಾಕರ 

ಕ್ಯಾತನಹಳ್ಳಿ ರಾಮಣ್ಣ 
ಪರಮಶಿವ ನಡುಬೆಟ್ಟ 
ಮಲೆಯೂರು ಗುರುಸ್ವಾನಿಂ 
ಲಿಂಗದೇವರು ಹಳೇಮನೆ 


ಪರಿವಿಡಿ 


೧. 


ಫಿ. ಲಲ 


ಅರಣ್ಯ ಸಂರಕ್ಷಣೆಯ ಹೊಣೆ 
ಡಾ ಕೊಡೀರ ಅ. ಕುಶಾಲಪ್ಪ ಸ ಷಿ 


ಪಂಚಾಯ್ತಿ ಲೈಟು. _ಫಣೀಶ್ವರನಾಥ ರೇಣು 
ಕನ್ನಡಕ್ಕೆ : ಎಚ್‌.ಕೆ.ರಾಮಚಂದ್ರಮೂರ್ತಿ ೮ 


ಹೆದ್ದಾರಿಯಲ್ಲಿ ನರಕ- ಶೆಲ್ಡನ್‌ ಕೆಲ್ಲಿ 
ಅನು: ಎಂ. ಎನ್‌. ಸುಮಿತ್ರಾ ೨ 0೪ 


ಭಾರತೆದ ಮಯೂರ ಸಿಂಹಾಸನ ಎಲ್ಲಡಗಿದೆ? 
ಶ್ರೀಹರಿ ಮೋಹನ್‌ 
ಅನು : ಡಿ. ಎನ್‌. ಶ್ರೀನಾಥ್‌ YY 


ಮೃಗವೈದ್ಯ- ಡಾ| ಕೋರಿ ಫಾಸ್ಟರ್‌ 


ಅನು : ಎಸ್‌. ಎನ್‌. ಲಕ್ಷ್ಮೀಪತಿ .., 3೮ 
ಯೆಶೆಪೂಲ್‌ ಪ್ರಧಾನ್‌ ಗುರುದತ್ತೆ... ೫೪ 


ಸಮಾಜ ಸೇವೆ. .ಯಶಪಾಲ್‌ 
ಅನು : ಪ್ರಧಾನ್‌ ಗುರುದತ್ತೆ ... ೬೦ 


ಶ್ರೀಸಾಮಾನ್ಮ ಉವಾಚ- ಸಂಜೆಗಣ್ಣಿ ನ 
ಹಿನ್ನೋಟ 
-ಪ್ರೊ॥ ಎ. ಎನ್‌. ಮೂರ್ತಿರಾವ್‌... ೭೨ 


ಪುಸ್ತಕ ನಿಭಾಗ 


೯, 


ಸಂಪುಟ: ೪೩ 


ಅನ್ನಾ ಕರೆನಿನ 
ಲಿಯೋ ಟಾಲ್‌ಸ್ಟಾಯ್‌ 
ಅನು : ದೇಜಗೌ v4: ೫೬ 


ಸಂಚಿಳೆ-೧ 


PUSTAKA PRAPANCHA : Monthly 


Published and printed by Karnataka State Adult Eductaion 
Council, Mysore-4. Price : Rupees five 


ಬಿಡಿಪ್ರತಿ: ರೂ. 5 


ವಾರ್ಷಿಕ ಚಂದಾ: ರೂ. 30 


ಆಜೀವ ಸದಸ್ಯತ್ವ ಚಂದಾ: 
ವ್ಯಕ್ತಿಗೆ: ರೂ. 300 


ಸಂಸ್ಥೆಗೆ : ರೊ: 500 


ಪ್ರಕಟಣೆ 
ಕರ್ನಾಟಿಕ ರಾಜ್ಯ ವಯಸ್ಕರೆ ಶಿಕ್ಷಣ ಸಮಿತಿ 
ಮೈಸೂರು-570 004 


ಅರಣ್ಯ ಸಂರಕ್ಷಣೆಯ ಹೊಣೆ 


ಡಾ|| ಕೋಡಿರ ಅ. ಕುಶಾಲಪ್ಪ 


ಮಾನವ-ಅರಣ್ಯ ಸಂಬಂಧ ಮುಗು-ತಾಯಿ ಸಂಬಂಧೆಕ್ಸಿಂತೆಲೂ 
ಅನಿಭಾಜ್ಯ, ನಿಸರ್ಗಸಿದ್ಧ ಹಾಗೂ ಸನ್ನಿಕಟಿ. ಬೆಳೆದೆ ಮಗು ತಾಯಿ 
ಯಿಂದೆ ದೂರವಾಗಿ ಬದುಕಬಲ್ಲದು. ಆದರೆ ಮಾನನ ಯಾನ ಯೊಗ 
ದಲ್ಲೂ ಯಾವ ವಿಕಾಸ ಹಂತದಲ್ಲೂ ಅರಣ್ಯದ ಪ್ರತ್ಯಕ್ಷ ಅಥವಾ ಪರೋಕ್ಷ 
ಸಂಬಂಧದಿಂದ ದೂರವಾಗಿ ಬರ್ಸ ಈ ನೈಸರ್ಗಿಕ ತಥ್ಯ 
ಇಂದಿನ ದಿನಗಳಲ್ಲಿ ಅತ್ಯಂತೆ ಕೆಕೋರೆ ಬಾಗ ಮೂಲಕೆ 
ಮಾನವನ ಅರಿವಿಗೆ ತಟ್ಟುತ್ತಿದೆ. ವನಮೆಹೋತ್ಸನದ ಪ್ರಸಕ್ತ ಶ್ರಾಯೆ 
ದಲ್ಲಿ ವಿಶೇಷ ಲೇಖನ. 


ಉಸ್ಸ ನಲಯದಲ್ಲಿದ್ದು ಅಭಿವೃದ್ಧಿ ಹೊಂದುತ್ತಿರುವ ಭಾರತದಂತಹ 
ರಾಷ್ಟ್ರಗಳಲ್ಲಿ ಅರಣ್ಯದ ಪಾತ್ರ ಅತಿ ಮುಖ್ಯ. ಭೂಮಿಯ ಸವಕಳಿ 
ಯನ್ನು ತಡೆಯುವುದು, ಮಣ್ಣಿ ನ ಫಲವತ್ತತೆಯನ್ನು ಹೆಚ್ಚಿಸು 
ವುದು, ವ್ಯವಸಾಯಕ್ಕೆ ಪೋಷಕ ಮತ್ತು ಪೂರಕವಾಗಿರುವುದು, 
ವಾತಾವರಣವನ್ನು ನಿರ್ಮಲೀಕರಿಸುವುದು, ಮಳೆಗೆ ಕಾರಣವಾಗು 
ವುದು-“ಒಂದೇ ಎರಡೇ! ಜೀವನದ ತಿರುಳೇ ಅರಣ್ಯ. ಇವೆಲ್ಲವುಗಳ 
ಜೊತೆಗೆ ಆರಣ್ಣ ನಮ್ಮ ಮನೆ ಮರೆಮುಟ್ಟುಗಳಿಗೆ ಬೇಕಾಗುವ 
ನಾಟಾಗಳನ್ನು, ಕಾಗದ ತಯಾರಿಕೆಗೆ ಬೇಕಾದ ಕಚ್ಚಾವಸ್ತು 
ಗಳನ್ನೂ ದನಗಳಿಗೆ ಬೇಕಾದ ಮೇವನ್ನೂ ಆಹಾರ ಬೇಯಿಸಲು 
ಕಟ್ಟಿಗೆಯನ್ನೂ, ಹಣ್ಣು-ಹಂಪಲಗಳನ್ನೂ, ಔಷಧಿ ಗಿಡ ಮೂಲಿಕೆ 
ಗಳನ್ನು ಒದಗಿಸುತ್ತದೆ. ಅರಣ್ಯ ನಮ್ಮ ಮನಸ್ಸಿನ ಉಲ್ಲಾ ಸಕ್ಳೂ 
ಸಂತೋಷಕ್ಕೂ ಆಧಾರವಾಗಿದೆಯೆಂದು ಬೇರೆ ಹೇಳಬೇಕಾಗಿಲ್ಲ. 
“ವನ್ಯ ಪ್ರಾಣಿಗಳಿಂದ ತುಂಬಿದ ಕಾಡು ಮೇಡುಗಳಿರುವವರೆಗೆ 
ಮಾತ್ರೆ ಮಾನನನ ನೀಳಿಗೆಗೆ ಭೂಮಿ ಆಶ್ರಯವನ್ನು ನೀಡುತ್ತದೆ? 
ಎಂದು ಹಳೆಯ ಸಂಸ್ಕತ ಶೊ  (ಕವ್ರೊಂದರೆ್ಲಿ ಹೇಳಿರುವುದು ನಾವು 
ಇಲ್ಲಿ ಅಗತ್ಯವಾಗಿ ಸಸಿಸಜೀಕಾಗಿದೆ. 


೪ ಪುಸ್ತಕ ಪ್ರಪಂಚ 


ಭಾರತದಲ್ಲಿ ವ್ಯವಸಾಯವೇ ದೇಶದ ಬೆನ್ನೆಲುಬು. ಶೇಕಡಾ ಸುಮಾರು ೮೦ರಷ್ಟು 
ಜನರ ವಾಸ ಹಳ್ಳಿಯಲ್ಲಿ. ಇನ್ನು ಶೇಕಡಾ ಸುಮಾರು ೬೮ ಮಂಡಿಗೆ ಉರುವಲೆಂದರೆ 
ಕಟ್ಟಿ ಗೆಯೊಂದೇ. ಈ ಕಟ್ಟಿಗೆ ಎಲ್ಲಿಂದ ಬರಬೇಕು? ಅರಣ್ಯದ ಸಾಮೂಹಿಕ ಹನನದಿಂದ 
ಮಾತ್ರ. ಹಳ್ಳಿ ಜನ ಸಮಾಪದ ಅರಣ್ಯವನ್ನು ತಿಳಿದೋ, ತಿಳಿಯದೆಯೋ ಬೋಳಿಸು 
ವುದು ರೂಢಿಯೇ ಆಗಿಹೋಗಿದೆ. ಹೀಗಾಗಿ ನಮ್ಮ ದೇಶದ ಅರಣ್ಯ ಕ್ರಮೇಣ ನಶಿಸು 
ತ್ತದೆ. ಒಟ್ಟು ಪ್ರದೇಶದ ಶೇಕಡಾ ೨೦ರಷ್ಟು ಭಾಗ ಮಾತ್ರ ಅರಣ್ಯ ಇಲಾಖೆಯ 
ಆಡಳಿತಕ್ಕೆ ಒಳಪಟ್ಟಿ ಜಿ. ಆದರೆ ಅದರಲ್ಲಿ ಶೇಕಡಾ ಸುಮಾರು ೫೦ರಷ್ಟು ಪ್ರದೇಶ ಮರೆ 
ಗಿಡಗಳಿಲ್ಲದೆ ಬರಡು ಪ್ರದೇಶವಾಗಿದೆ. ಅರಣ್ಯ ರಾಜ್ಯ ನೀತಿಯ ಪ್ರಕಾರ ಸುಮಾರು 
ಮೂರನೆಯ ಒಂದು ಭಾಗ ಅರಣ್ಯ ಪ್ರದೇಶಗಳಿಂದ ಕೂಡಿರಜೇಕೆಂದಿದ್ದ ರೂ, ಇಂದಿನ 
ಹಲವಾರು ಒತ್ತಡಗಳಿಂದ, ಅರಣ್ಯ ಪ್ರದೇಶವನ್ನು ನಮ್ಮ ದೇಶದಲ್ಲಿ ವಿಸ್ತರಿಸುವ 
ಅವಕಾಶವಿಲ್ಲ. ನಮಗೆ ಸ್ವಾತಂತ್ರ್ಯ ಬಂದ ಕೂಡಲೇ ವ್ಯವಸಾಯಕ್ಕೆ ಅತಿ ಪ್ರಾಮು 
ಕೊಟ್ಟಿದ್ದರಿಂದ ಉನ್ನತವಾದ ಕಾಡು ಪ್ರದೇಶ ಮತ್ತು ಇತರೆ ಹಲವಾರು ಪ್ರದೇಶಗಳನ್ನು 
ವ್ಯವಸಾಯಕ್ಕೆ ಅಳವಡಿಸಿಕೊಳ್ಳೆ ಲಾಯಿತು. ಇದರಿಂದ ನಾವು ಈಗ ಆಹಾರದ ಉತ್ಪಾದನೆ 
ಮತ್ತು ಬಳಕೆಯಲ್ಲಿ ಸ್ವಾವಲಂಬಿಗಳಾಗಿದ್ದೆ ವೆ ಎಂಬುದೇನೋ ನಿಜ. ಆದರೆ ಅನಿವಾರ್ಯ 
ವಾಗಿ ಅರಣ್ಯ ಪ್ರದೇಶ ಕುಸಿದಿದೆ. ಸ್ವಾತಂತ್ರ ಕ್ರಿ ಬಂದಂದಿನಿಂದ ಇಂದಿನವರೆಗೆ ಶೇಕಡಾ 
ಸುಮಾರು ೩೦೦ರಷ್ಟು ಜನಸಂಖ್ಯೆ ಏರಿದ್ದರಿಂದ ಜನರ ಕಟ್ಟಿಗೆ ಮತ್ತು ಇತರ ಆರಣ್ಯ 
ಉತ್ಪೆನ್ನಗಳೆ ಬೇಡಿಕೆಗಳನ್ನು ಇಂದು ಪೂಕೈ ಸಲು ಅಸಾಧ್ಯವಾಗಿದೆ. ದನಕರುಗಳ ಸೆಂ 
ಕೂಡ ಶೇಕಡಾ ಸುಮಾರು ೨೭೫ರಷ್ಟು ಜಾಸ್ತಿಯಾಗಿ, ಅರಣ್ಯ ಪ್ರದೇಶದಲ್ಲಿ ಅವುಗಳ 
ನ್ನನನ ಬೇಡಿಕೆಯೂ ಅತಿಯಾಗಿದೆ. ಸುಮಾರು ಒಂದು ಶತಮಾನದ ಹಿಂದೆ ಬ್ರಿಟೀಷ್‌ 
ಸರ್ಕಾರ ಅರಣ್ಯ ಪ್ರದೇಶಗಳ ಕೆಲವೊಂದು ಭಾಗಗಳನ್ನು “ಕಾಯ್ದಿರಿಸಿದ ಅರಣ್ಯ? 
ಗಳೆಂದು ಘೋಷಿಸಿದಾಗ, ಸುಮಾರು ಅರ್ಧದಿಂದ ಮುಕ್ಕಾಲು ಪಾಲಿನಷ್ಟು ಅರ 
ಪ್ರದೇಶಗಳನ್ನು ಗ್ರಾಮಾಂತರ ಜನರ ನಿತ್ಯ ಬಳಕೆಗಳಿಗಾಗಿ ಪ್ರತ್ಯೇಕಿಸಿ ಇಡಲಾಗಿತ್ತು. 
ಕಾಯ್ದಿರಿಸಿದ ಅರಣ್ಯಗಳನ್ನು ಬರೇ ರಾಷ್ಟ್ರೀಯ ಬೇಡಿಕೆಗಳನ್ನು ಪೂರೈ ಸಲು ಮಾಸ 


ಲಾಗಿತ್ತು. 
ಕಾಯ್ದಿರಿಸಿದ ಈ ಅರಣ್ಯಗಳನ್ನು ಮಾತ್ರ ಅರಣ್ಯ ಇಲಾಖೆಯ ಆಹಳಿತಕೆ 


ಒಳೆಪಡಿಸಲಾಗಿತ್ತು. ಇದರಿಂದ ಸಾಧಾರಣ ನೂರು ವರ್ಷಕ್ಕಿಂತಲೂ ಹೆಚ್ಚು ವರ್ಷ 
ಅರಣ್ಯ ಇಲಾಖೆಯ ಆಡಳಿತದಲ್ಲಿದುದರಿಂದೆ ಇಂದು ಅಂತಹ ಕಾಯ್ದಿರಿಸಿದ ಪ್ರಜೇಶಗಳಲಿ 
ಗಿಡಮರಗಳು ಉತ್ತಮವಾಗಿಯೇ ನಿಂತಿವೆ. ಆದರೆ ಜನರ ನಿತ್ಯಬಳಕೆಗಳಿಗಾಗಿ ಮಾಸ 
ಲಾಗಿಟ್ಟಿದ್ದ ಜಿಲ್ಲಾ ಕಾಡುಗಳು, ಗ್ರಾಮಾಂತೆರೆ ಕಾಡುಗಳು, ಗೋಮಾಳ ಮೊದಲಾದವು 
ಯಾವುದೇ ಬಗೆಯ ನೆ ಜ್ಞಾನಿಕ ಆಡಳಿತಕ್ಕೂ ಒಳಪಡದಿದ್ದು, ಗಿಡಮರಗಳ 
ಲ ಸ್ರ ಇ) ನಿ ನಾಶವಾಗಿ 

ಇಂದು ಅವು ಬರಿ ಬರಡು ಪ್ರದೇಶಗಳಾಗಿವೆ. ದನಗಳಿಗೆ ಹುಲ್ಲು ಸಿಗುವುದೂ ಕಷ ವಾಗಿಜೆ 
ಇಂಥ ಬರಡು ಪ್ರದೇಶ ಈಗ ನಮ್ಮ ರಾಷ್ಟ್ರದಲ್ಲಿ ಸುಮಾರು ೮೦ ಮಿಲಿಯನ್‌ ನಕ ರ 
ಗಳಸಿ,ರಿಬಹುದೆಂದು ಅಂದಾಜು. ಬ 

ನು ACR ಇಂದಿನ ಳಿಗೆ ಅದರ ಬಗ್ಗೆ ಇನ್ನೂ ಹೆಚ್ಚಿನ ಕಾಳಜಿ, 


ಅರಣ್ಯ ಸಂರಕ್ಷಣೆಯ ಹೊಣೆ ೫ 


ಅನುಕಂಪವನ್ನು ತೋರಿಸುತ್ತಿಲ್ಲವೇನೋ ಎನಿಸುತ್ತದೆ. ಇತ್ತೀಚೆಗೆ ಕೆಲವೊಂದು ಸೈಯಂ 
ಸೇವಾ ಸಂಸ್ಥೆ ಯವರು ಅರಣ್ಯ ನಶಿಸುತ್ತಿರುವುದರಿಂದ ಉಂಟಾಗುವ ನೆರೆಯ ಹಾವಳಿ, 
ಬರಗಾಲ ಮೊದಲಾದವನ್ನು. ಗಣನೆಗೆ ತೆಗೆದುಕೊಂಡು ಜನರ ಮನವೊಲಿಸಿ ಅವರಲ್ಲಿ 
ಜಾ ಹೋಟಿಯಪಾಗುವಂತೆ ಮಾಡುತ್ತಿರುವುದು ಒಂದು ಶುಭ ಸೂಚನೆ. ಅವರೆ 
ಪ್ರಯತ್ನಗಳಿಗೆ ಸರ್ವಠೂ ಬೆಂಬಲ ನೀಡುವುದು ಜರೊರಿನ ತತ 
ಈಗಿರುವ ಅರಣ್ಯಗಳನ್ನು ಉಳಿಸಲು ಅವನ್ನೇ ಇತರ ಪ ರ್ರದೇಶಗಳಲ್ಲಿ ಬೆಳೆಸಲ 
ಮತ್ತು ಅವುಗಳಿಂದ ಬರುವ ಲಾಭಗಳನ್ನು ತಿಳಿಸಲು ಜನರಿಗೆ ಅರಣ್ಯದ ಬಗ್ಗೆ ಕ 
ನೀಡುವುದು ಅತಿ ಅವಶ್ಯ. ಈ ನಿಚಾರಗಳನ್ನು ಪಠ್ಯ ಪುಸ್ತಕಗಳಲ್ಲಿ ಕಡ್ತಾ ಯವಾಗಿ 
ತರಲೇಬೇಕು. ಬರೇ ಅರಣ್ಯ ಇಲಾಖೆ ಚಿಕ ಸರ್ಕಾರದ ವತಿಯಿಂದ “ಈ ಕೆಲಸ 
ಅಸಾಧ್ಯ. ಇದಕ್ಕಾಗಿ ಎಲ್ಲರ ಸಹಕಾರೆ ಅಗತ್ಯ. 
ಅರಣ್ಯವನ್ನು ಕಾಪಾಡುವುದರ ಬೆ ಅರಣ್ಯ ಇಲಾಖೆಯವರು ಹಲವಾರು 
ಕಾರ್ಯಕ ಕ್ರಮಗಳನ್ನು ಕೈಗೆತ್ತಿ ಕೊಂಡಿದ್ದಾರೆ. ಅರಣ್ಯದಲ್ಲೆ € ವಾಸಿಸುತ್ತಿರುವ ಗುಡ್ಡ ಗಾಡು 
ಜನರಿಗಾಗಿ ಸರ್ಕಾರ ಹಲವಾರು ಯೋಜನೆಗಳನ್ನು ಹಾಕಿಕೊಂಡಿದೆ. ಗಿರಿಜನ ಅಭಿವೃದ್ಧಿ 
ಯೋಜನೆ, ಮುಂತಾದವನ್ನು ಹಮ್ಮಿಕೊಂಡು, ಅರಣ್ಯದಲ್ಲೇ ವಾಸಿಸುವಂಥ ಅವಕಾಶ 
ವನ್ನು ಅವರಿಗೆ ಮಾಡಿಕೊಡಲಾಗುತ್ತಿದೆ. ಇದರಿಂದ ಪೋಡುಗಳಲ್ಲಿ ತಾತ್ಕಾಲಿಕ 
ವಸಾಯ ಮಾಡಿ, ಅರಣ್ಯಗಳನ್ನು ನಾಶಮಾಡುವ ಪದ ತಿಯನ್ನು ಬಲು ಮಟ್ಟಿ ಗೆ 
ನಿಲ್ಲಿಸಿರುತ್ತೇವೆ. ಪರಿಶಿಷ್ಟ ಜಾತಿ ಮತ್ತು ಪರಿಶಿಸ್ಟ ವರ್ಗದವರಿಗೆ NS ಭದ್ರ ದ 
ಯೋಜನೆ, ಪರಿಶಿಷ್ಟ ತ ಉಪಯೋಜನೆ, ಬಶೇಷ ಘಟಕ ಯೋಜನೆಯಡಿಯಲ್ಲಿ 
ಅಭಿವೃ ದ್ಭಿ ಗೆ ಬೇಕಾದ ಎಲ್ಲ ಕಾರ್ಯಕ್ರಮಗಳನ್ನು ನಿಯೋಜಿಸಿಕೊಂಡು, ಅವರು ಅರಣ್ಯ 
ಪ ಪ್ರಜೀಶನನ್ನು ಒತ್ತುವರಿ ಮಾಡದಂತೆ ಅವಕಾಶ. ಮಾಡಿಕೊಡಲಾಗಿದೆ. 
ನಮ್ಮ ರಾಷ್ಟ್ರದಲ್ಲಿ ೧೯೮೦ ರಿಂದ ಈಚೆಗೆ ಸಾಮಾಜಿಕ ಅರಣ್ಯ ಯೋಜನೆಗೆ 
ಒಂದು ಹೊಸ ಹುರುಪು ಬಂದಿದೆ. ಇದಕ್ಕೆ Fo, ಕಾರಣ ವಿದೇಶಗಳಿಂದ ಬಂದಂಥ 
ನೆರವು. ಈ ಯೋಜನೆಯ ಪ್ರಕಾರ ಚ್‌ ಪ್ರದೇಶಗಳಲ್ಲಿ ಮೇವು, ಕಟ್ಚಿಗೆ, ಇತರ 
ಸಣ್ಣ ಪುಟ್ಟಿ ಕೆಲಸಗಳಿಗಾಗಿ ಬೇಕಾಗುವ ಗಿಡಮರಗಳನ್ನು ನೆಡುವುದು ಮುಖ್ಯ 
| ಕಾರ್ಯಕ್ರ ಮವಾಗಿದೆ. ಇದರಿಂದಾಗಿ ನಮ್ಮ ಕಾಯ್ದಿರಿಸಿದ ಅರಣ್ಯಗಳ ಮೇಲೆ ಉಂಟಾಗು 
ತ್ರಿರುವ ಅತೀವ ಒತ್ತಡವನ್ನು ಕಡಿಮೆ ಮಾಡಲು ಬಹಳಷ್ಟು ಸಹಾಯಕಾರಿ ಅಗುತ್ತಿದೆ. 
ವ್ಯವಸಾಯದ ಬೆಳವಣಿಗೆಗೆ ಅರಣ್ಗ್ಣದ ಬೆಂಬಲ ಸಾಕಷ್ಟುಬೇಕು. ಕೃಷಿ ಜಮಾನಿನೆ 
ಬದುಗಳ ಮೇಲೆ ರೈತರು ತಮಗೆ ಬೇಕಾದ ಗಿಡಮರಗಳನ್ನು ಬಟು ಬಿಳಿಸಿಜಿ ಯಾದರೆ, 
ಅವು ಗಾಳಿಯ ತಡೆಯನ್ನು ನಿಯಂತ್ರಿಸುವುದಲ್ಲದೇ ಕೃ ಕಸಿ ಬೆಳೆಗಳ ಉತ್ಸತ್ತಿಯನ್ನೂ 
ಅಧಿಕಗೊಳಿಸುವುದಾಗಿ ಕಂಡುಬಂದಿದೆ. ಆರಣ್ಯ ಇಲಾಿಯವರು ಈ ದಿಸೆಯಲ್ಲಿ ಎಲ್ಲ 
ಇಲ್ಲೂಕುಗಳಲ್ಲಿ ಹೆಚ್ಚು ಹೆಚ್ಚಾಗಿ ಸಸಿ ತೋಟಗಳನ್ನು ಬೆಳೆಸಿ, ಗ್ರಾಮಸ್ಥರಿಗೆ 
ಬೇಕಾಗುವ ಎಲ್ಲಾ ಜಾತಿಯ ಸಸಿಗಳನ್ನು ಉಚಿತವಾಗಿ ಹಂಚುತ್ತಿದ್ದಾರೆ. ಇದರಿಂದ 
ಗ್ರಾಮಸ್ಥ ರು ತಮ್ಮ ಕೃಸಿಗೆ ಯೋಗ್ಯವಲ್ಲದ ಜಮಾನುಗಳಲ್ಲಿ ಗಿಡಮರಗಳನ್ನು ನೆಟ್ಟು 
ಬೆಳೆಸಿ, ಸ್ವಾವಲಂಬಿಗಳಾಗಲು ಅನುಕೂಲ ಮಾಡಿದಂತಾಗಿದೆ. ರೈತರು ತಮ್ಮ ಜನಿಖಾನು 


೬ ಪುಸ್ತಕ ಪ್ರಸಂಹ 


ಗಳಲ್ಲಿ ಆಹಾರ ಧಾನ್ಯಗಳನ್ನು ಬೆಕೆಸುವಂತೆಯೇ ಕೆಲವು ಭಾಗಗಳಲ್ಲಿ ಗಿಡ ಮರಗಳನ್ನು 
ಬೆಳೆಸಿ ತಮ್ಮ ಬೇಡಿಕೆಗಳನ್ನು ತಾವೇ ಪೂರೈ ಸಿಕೊಳ್ಳು ುವುದು ಅನಿವಾರ್ಯ. ಈರೀತಿ 
ಗಿಡಮರಗಳನ್ನು ಬಿಕೆಸಿ ಭೂಮಿಯನ್ನು ಅಭಿವೃದ್ಧಿ ಪಡಿಸದೇ ಹೋದರೆ, ನಮ್ಮ 
ಯೋಜನಾ ತಜ್ಞರಾದ ಡಾ| ಜಿ. ವಿ.ಕೆ. Us ಹೇಳಿದಂತೆ ಈ “ಶತಮಾನದ 
ಅಂತ್ಯದ ವೇಳೆಗೆ ನಾವು ಅನ್ನವಿಲ್ಲದೆ ಸಾಯದಿದ್ದರೂ, ಅನ್ನ ಬೇಯಿಸಲು ಸೌದೆ ಇಲ್ಲದೇ 

ಸಾಯುವ ಸಾಧ್ಯ ತೆ ಇದೆ.” 

ಅರಣ್ಯವನ್ನು ರಕ್ಷಿಸಿ, ಅಭಿವೃದ್ಧಿ ಪಡಿಸ ಸಲು ಅರಣ್ಯ ಇಲಾಖೆಯು ಬಹಳಷ್ಟು 
ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ. ಕಾಡಿನಲ್ಲಿ Be, ಬೆಂಕಿಯನ್ನು ತಡೆಗಟ್ಟಲು 
ಬೆಂಕಿ ಕಾವಲುಗಾರರನ್ನು ಎಲ್ಲ ಅರಣ್ಯ ಪ್ರ ಪ್ರದೇಶಗಳಲ್ಲಿಯೂ ಪ್ರ ಕ್ರತಿ ವರ್ಷ ಜನವರಿಯಿಂದ 
ಮೇ ತಿಂಗಳವರೆಗೆ ಸೀಮಿಸಲಾಗುತ್ತಿ"ಜ. ಕಾಡಿ  ಚ್ಚನ್ನು ಕ ಕೂಡಲೇ ಆರಿಸುವುದರಿಂದ 
ಅರಣ್ಯ ಪ್ರ ಪ್ರದೇಶಗಳಲ್ಲಿ ಸ್ವಾಭಾವಿಕವಾಗಿ ಗಿಡಮರಗಳು ಹುಟ 3, ಬೆಳೆಯುವುದಕ್ಕೆ ಸಹಾಯ 
ME ಈರಣ್ಯ ಪ ಪ್ರದೇಶದಲ್ಲಿ ಮೇಯಲಿಕ್ಕೆ ಬರುವೆ ದನಕರುಗಳಿಗೆ 
ಶುಲ್ಕವನ್ನು ವಿಧಿಸಲು ಶಿಫಾರಸ್ಸು ಮಾಡಲಾಗಿದೆ. ಇದರಿಂದ ಬಡವಾದ ಮತ್ತು 
ಅನಗತ್ಯವಾದ ದನಕರುಗಳ ಸಂಖ್ಯೆಯನ್ನು ನಿಯಂತ್ರಿಸಲು ಸಾಧ್ಯವಾಗುತ್ತದೆ. ಅಭಿವೃದಿ 
ಹೊಂದಿರುವ ಹಲವಾರು ರಾಷ್ಟ್ರಗಳಲ್ಲಿರುವಂತೆ ನಮ್ಮ ರಾಷ್ಟ್ರ ದಲ್ಲೂ ದನಕರುಗಳನ್ನು 
ಕಟ್ಟಿ, ಮೇವು ಹಾಕಿ ಸಾಕುವ ಈ ತಿಯನ್ನು ಇನ್ನು ನನಾ ತರಲೇಜೀಕು. 
ಜರೊದಲೇ ನಮ್ಮ ಅರಣ್ಯ ಗಳ ಪ್ರೆನರಜೀವನ ಸ ಧ್ಯ. ಹೆಚ್ಚುತ್ತಿರುವ ದನಕರುಗಳು 
ಅರಣ್ಯ ಭೂಮಿಯಲ್ಲಿ AS. ನುಗ್ಗು ವುದನ್ನು ತಜಿಗಟ್ಟ ಸಿಲು, ಹಲವಾರು ಅರಣ್ಯ 
ಪ್ರದೇಶಗಳಲ್ಲಿ ಆಳವಾದ ಕಂದಕಗಳನ್ನು ಕೋಡಿ, “ಡನಪ್ರ ನೇಶವನ್ನು ತಡೆಗಟ್ಟ ಲಾಗು 
ತ್ರಿ, ಬರಡು jie ಅರಣ್ಯ ಪ್ರದೇಶಗಳ ನಡುವೆ ಸತ ಖಾಲಿ ಜಾಗಗಳಲ್ಲಿ 
ಗಿಡಮರಗಳನ್ನು ಳೆಸುವುದಲ್ಲದೇ, ನಶಿಸುತ್ತಿರುವ ಅರಣ ಗಳನ್ನು ಸ್ವಚ್ಛ ಪಡಿಸಿ, 
ರಿಬಿಡವಾಗಿ ಜ್‌ ಬೆಳೆಸುವ ಕಾರ್ಯಕ್ರಮ ಆರ್ಯ Nh ಈಗಿನೆ 
ಮುಖ್ಯ ಧ್ಯೇಯ. ಅರಣ್ಯ ಕಚ್ಚಾ ವಸ್ತುಗಳನ್ನು ಅವಲಂಬಿಸಿರುವ ಉದ್ದಿ ಮೆಗಳಿಗೆ 
ಯುಕ್ತ ಬಂಡು ಜಮಿಾನುಗಳನ್ನು ಗುತ್ತಿಗೆ ಅಧಾಕತ ಮೇಲೆ ಕೊಟ್ಟು" ಅವರಿಗೆ 
ಬೇಕಾಗುವ ಕಚ್ಚಾ ವಸ್ತುಗಳನ್ನು ಅವರೇ ಬೆಳೆಸಿ ಉಪಯೋಗಿಸುವ ಯೋಜನೆಗೆ 
ಸರ್ಕಾರ ಎಡೆ ಮಾಡಿಕೊಟ್ಟ ದೆ. 

ಅರಣ್ಯ ಉತ್ಸನ್ನಗಳ "ಕಳ್ಳ ಸಾಗಾಣಿಕೆಯನ್ನು ತಡೆಗಟ್ಟ ಲು ರಾಜ್ಯದ ಗಡಿಪ್ರಜೀಶ 
ಗಳಲ್ಲಿ ಅರಣ್ಯ ರಕ್ಷಕರಿಗೆ ನಿಸ್ತ ತು. ಯಂತ ತ್ರೈಗಳನು ಅಳವಡಿಸಿರುವುದಲ್ಲಜೆ, ವಾಹನಗಳ 
ಬಂದೂಕುಗಳನ್ನು ಒದಗಿಸಿ ಕಳೆ | ಸಾಗಾಣಿಕೆದಾರರನ್ನು ತಡೆಹಿಡಿಯುವ ವ್ನವಸೆ ಸಯ 
ಮಾಡಲಾಗಿದೆ. "ಅರಣ್ಯವನ್ನು "ಪಾಡುವ ವ್ಯವಸ್ಥೆ ೈ ಯಶಸಿ ಎಯಾಗಬೇಕಾದಥೆ ಜನರ 
ಸಹಕಾರ ಶೀರ ಅಗತ್ಯ. ಕಲ ಇಲಾಖೆಯ ಸಿ್ಬಂದಿಯೊಂದೇ ಎಲ್ಲಾ ಕಾಲಗಳಲ್ಲಿ 
ಕಾಯುವುದು ಕಷ್ಟ. ಜನ ಸಹಕರಿಸಿ, ಕಳ್ಳ ಸಾಗಾಣಿಕೆ ಮತ್ತು ಇತರ ನಿರ್ಭಂದಿತ 
ಚಟುವಟಕೆಗಳನ್ನು "ಕಂಡುಹಿಡಿಯಲು ಇಲಾಖೆಯ ಜೊತೆ ಸಹಕರಿಸಿದರೆ ಅರಣ್ಮದ 
ಆಡಳಿತ ವ್ಯವಸ್ಥೆ f ಬಹಳಷ್ಟು ಸಹಾಯಕವಾಗುತ್ತದೆ. ಮಾಹಿತಿ ಕೊಡುವ ಜನರಿಗೂ: 


ಅರಣ್ಯ ಸಂರಕ್ಷಣೆಯ ಹೊಣೆ ೬ 


ಕಳ್ಳಸಾಗಾಣಿಕೆ ತಡೆಹಿಡಿಯಲು ನೆರವಾಗುವ ಇತರರಿಗೂ ಯುಕ್ತ ಬಹುಮಾನ 
ಕೊಡುವ ಆದೇಶವನ್ನು ಈಗಾಗಲೇ ಸರ್ಕಾರ ನೀಡಿದೆ. ಕಳ್ಳಸಾಗಾಣಿಕೆದಾರರಿಗೂ, 
ಕಳ್ಳ ಬೇಟಿಗಾರರಿಗೂ ತೀವ್ರ ಶಿಕ್ಷೆ ನಿಧಿಸಲು ಸರ್ಕಾರ ಕಾನೂನುಗಳಲ್ಲಿ ಯೋಗ್ಯ 
ಮಾರ್ಪಾಡು ಮಾಡಿದೆ. ಅದೂ ಅಲ್ಲದೆ ಅರಣ್ಯ ಸಿಬ್ಬಂದಿಗಳಿಗೆ ಅತಿಕ್ರಮಣದಾರರನ್ನು 
ಹೊರದೂಡುವ ಹಾಗೂ ತಪ್ಪಿತಸ್ಥರನ್ನು ಬಂಧಿಸುವ ಮತ್ತು ವಾಹನಗಳನ್ನು 
ಮುಟ್ಟುಗೋಲು ಹಾಕಿಕೊಳ್ಳುವ ಅಧಿಕಾರವನ್ನೂ ಸರ್ಕಾರ ನೀಡಿದೆ. ಮರಗಳ ರಕ್ಷಣೆ 
ಕಾಯಿದೆ ಪ್ರಕಾರ, ಮರ ಅಧಿಕಾರಗಳ ಅನುಮತಿ ಇಲ್ಲದೇ ಕೆಲವೊಂದು ಭಾಗಗಳಲ್ಲಿ, 
ಜಮಾನುಗಳಲ್ಲಿ ಮರ ಕಡಿಯುವುದನ್ನು ನಿಷೇಧಿಸಲಾಗಿದೆ. ಕೇಂದ್ರ ಸರ್ಕಾರದ ಅರಣ್ಯ 
ಸಂರೆಕ್ಷಣೆ ಕಾಯಿದೆ ಪ್ರಕಾರ, ಅರಣ್ಯ ಪ್ರದೇಶವನ್ನು ಇತರ ಕೆಲಸಗಳಿಗೆ ಉಪಯೋಗಿಸುವ 
ಸಂದರ್ಭದಲ್ಲಿ ಕೇಂದ್ರ ಸರ್ಕಾರದ ಅನುವತಿ ಇಲ್ಲದೆ ಉಸಯೋಗಿಸುವುದನ್ನು ನಿರ್ಬಂಧಿಸ 
"ಲಾಗಿದೆ. 

ಜಮಾನುಗಳಲ್ಲಿ ಗಿಡಮರಗಳನ್ನು ನೆಡಲು ಯೋಗ್ಯವಾದ ಕಾಲ ಈಗಾಗಲೇ 
ಮೂಡಿ ಬಂದಿದೆ. ಮಳೆಗಾಲ ಪ್ರಾರಂಭವಾಗಿರುವುದರಿಂದ ನೆಟ್ಟಿ ಎಲ್ಲ ಸಸಿಗಳು ಬದುಕಿ 
ಬೆಳೆದು ಉಳಿಯುವ ಅವಕಾಶ ಉಂಟು. ಈ ಒಂದು ಕಾರ್ಯಕ್ರಮವನ್ನು ನೆನನಿಸುವುದ 
ಕ್ಯೋಸ್ಕರವಾಗಿಯೋ ಎಂಬಂತೆ ನಾವು ಈ ವಾರವನ್ನು “ಗಿಡ ನೆಡುವ ವಾರ” ಅಥವಾ 
ಕವನ ಮಹೋತ್ಸವ ವಾರೆ” ಎಂದು ಹೇಳಿಕೊಂಡಿದ್ದೀವೆ. ಗಿಡ ನೆಡುವ ಈ ವಾರದಲ್ಲಿ 
ನಾವೆಲ್ಲರೂ ಸೇರಿ ಇದುವರೆಗೆ ಅರಣ್ಯವನ್ನು ಕಾಪಾಡುವುದರಲ್ಲಿ ಯಾವ ಕಾರ್ಯಕ್ರಮಗಳು 
ಯಶಸ್ವಿಯಾಗಿವೆ, ಯಾವ ಹೊಸ ಕಾರ್ಯಕ್ರಮಗಳನ್ನು ಹಾಕಿಕೊಳ್ಳಬೇಕು, ಯಾವ ರೀತಿ 
ಇಂಥ ಕಾರ್ಯಕ್ರಮಗಳು ಯಶಸ್ವಿಗೊಳಿಸಲು ಸಾಧ್ಯ, ಯಾವು ರೀತಿಯಲ್ಲಿ ಜನರ 
ಸಹಕಾರ ಅಗತ್ಯ ಮೊದಲಾದನನ್ನು ವಿಮರ್ಶಿಸಬೇಕು ಮತ್ತು ಅದರಂತೆ ಎಲ್ಲರೂ ಎಲ್ಲ 
ರೀತಿಯಲ್ಲಿಯೂ ಇಂಥ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಲು ಮುಂಜಿ ಬರಬೇಕು. 
ಮಾನವನಿಲ್ಲದೆ ಅರಣ್ಯ ಉಳಿದಿರಬಲ್ಲದು ಪ್ರಾಯಶಃ ಇನ್ನೂ ಚೆನ್ನಾಗಿ ಸೊಂಪಾಗಿ 
ಮತ್ತು ದಟ್ಟವಾಗಿ. ಆದರೆ ಅರಣ್ಯವಿಲ್ಲದೇ ಮಾನವ ಒಂದು ಕ್ಷಣ ಕೂಡ ಉಳಿದಿರಲಾರ ; 
ಏಕೆಂದರೆ ಮಾನವನ ಉಸಿರು ಅಶನ, ವಸನ ಮತ್ತು ನಿವೇಶನ ಒಂದೊಂದು ಅರಣ್ಯವನ್ನೇ 
ಪ್ರತ್ಯಕ್ಷವಾಗಿ ಇಲ್ಲವೇ ಪರೋಕ್ಷವಾಗಿ ಅವಲಂಬಿಸಿಯೇ ಇದೆ. ಆದ್ದರಿಂದ ಈ 
ಜೀನದಾಯಕ, ಜೀವರಕ್ಷಕ. ಹಾಗೂ ಜೀವ ಪೋಷಕ ಕಾಮಧೇನುವನ್ನ ಅತ್ಯಂತ 
ಜೋಪಾನದಿಂದ ಕಾಪಾಡುವುದು ನಮ್ಮೆ ಲ್ಲರೆ ಆದ್ಯ ಕರ್ತವ್ಯ. ಈ ಸಂದರ್ಭದಲ್ಲಿ 
ಒಂದು ಆಂಗ್ಲ ಭಾಷೆಯ ಒಂದು ಹೇಳಿಕೆಯನ್ನು ನೆನಪಿಸುವುದು ಸಾಂದರ್ಭಿಕವಾಗಿದೆ. 
ಆಅದರೆಂತೆ “ನಾಗರಿಕತೆಯ ನಡೆಯ ಮುಂದೆ ಅರಣ್ಯ ಹಿಮ್ಮೆಟ್ಟುತ್ತದೆ, ಮರುಭೂಮಿ 
ನಾಗರಿಕತೆಯನ್ನು ಹಿಂಬಾಲಿಸುತ್ತದೆ”. | 


ಪಂಚಾಯ್ತಿ ಲೈಟು 


; ಫಣೀಶ್ವರನಾಥ ರೇಣು 


ಒಂದು ಸಲ ಮಹಕೊ ಜಾತಿಯ ಹಿರಿಯರು ಠಾಮನವಮಿ 
ಹಬ್ಬದ ಸಂತೆಯಲ್ಲಿ ಒಂದು ಪೆಟ್ರೊಮ್ಯಾಕ್ಸ್‌ ಲೈಟನ್ನು ಖರೀದಿ 
ಮಾಡಿದರು. ಕಳೆದ ಹದಿನ್ನೆದು ತಿಂಗಳಲ್ಲಿ ಅವರು ತಮ್ಮ ಜಾತಿ 
ಯವರಿಂದ ವಸೂಲಿ ಮಾಡಿದ್ದ "ದಂಡ'ದ ಹಣವನ್ನು ಅದಕ್ಕಾಗಿ 
ಬಳಸಿಕೊಂಡಿದ್ದರು. ಆ ಗ್ರಾಮದಲ್ಲಿ ಎಲ್ಲಾ ಒಟ್ಟು ಎಂಟು 
ಬೇಕೆ ಬೇರೆ ಜಾತಿಯವರ ಪಂಚಾಯತಿಗಳಿದ್ದವು. ಆಯಾ ಜಾತಿ 
ಯವರು ಸಭೆ ಸೇರಲು ಅವರಿಗೆ ತಮ್ಮದೇ ಆದ ಪ್ರತ್ಯೇಕ ಸ್ಥೆ ಛ 
ಗಳಿದ್ದವು. ಎಲ್ಲ ಪಂಚಾಯಿತಿಯಲ್ಲೂ, ಸಭೆ ಸೇರುವಾಗ ನೆಲದ 
ಮೇಲೆ ಹಾಸಲು ಬೇಕಾದ ಹತ್ತಿಯ ಜಮಖಾನ, ಹಳ್ಳಿಯವರು 
"ಪಂಚಾಯ್ತಿ ಲೈಟು” ಎಂದು ಕರೆಯುತ್ತಿದ್ದ, ಸ್ವಂತ ದೀಪ 
ಇತ್ಯಾದಿಗಳಿದ್ದ ಭೀ 

ಪಂಚಾಯ್ತಿ ಲೈಟನ್ನು ಖರೀದಿಸಿದನಂತರ ಉಳಿದಿದ್ದ ಹತ್ತು 
ರೂಪಾಯಿನಲ್ಲಿ ಜಾತಿಯ ಹಿರೀಕರು ಲೈಟನ ಆರಂಭೋತ್ಸವಕ್ಕೆ 
ಬೇಕಾದ ಪದಾರ್ಥಗಳನ್ನು ತಂದರು. ಯಾವುದೇ ದುಬಾರಿ 
ಬೆಲೆಯ ಸಂಕೀರ್ಣ "ಯಂತ್ರ'ವನ್ನು ಹೊಸದಾಗಿ “ಚಾಲು” 
ಮಾಡುವಾಗ ಪೂಜೆ-ಪುನಸ್ಕಾರಗಳಿಲ್ಲಜಿ ಸಾಧ್ಯವಿಲ್ಲ. ಅಸ್ಟೇಕೆ 
ಬ್ರಿಟಿಷರ ಕಾಲದಲ್ಲಿ ಸಹ ಒಂದು ಸೇತುವೆ ನಿರ್ಮಾಣವಾಗು 
ವುದಕ್ಕೆ ಮೊದಲು ಒಂದು “ಪ್ರಾಣಿಬಲಿ” ಕೊಡುವ ವಾಡಿಕೆ 
ಇದ್ದೇ ಇತ್ತು. 

ಹೊತ್ತು ಇಳಿಯುವುದಕ್ಕೆ ಮುಂಚೆಯೇ ಎಲ್ಲರೂ ಸಂತೆಯಿಂದ 
ಸಾಲಾಗಿ ಹಿಂತಿರುಗಿದರು. ಗುಂಪಿನ ಮುಂದೈ, ಪಂಚಾಯಿತಿ 
ತಳವಾರ ಲೈಟಿನ ಪೆಟ್ಟಿಗೆಯನ್ನು ತಲೆ ಮೇಲೆ ಹೊತ್ತು ಆರತೀ. 


೧೯೮೮ರ ಜನೆವಠಿ ತಿಂಗಳಿನ "ರೀಡರ್ಸ್‌ ಡೈಜೆಸ್ಟ್‌' ನಲ್ಲಿ ಪ್ರಕಟವಾದ ಫಣೇಶ ರಸಾಥ 
ರೇಣು ಅನರ “ಪಾಂಚ್‌ ಲೈಟ್‌” ಕಥೆಯ ಭಾವಾನುವಾದ, K 


ಪಂಚಾಯ್ತಿ ಲೈಟು ೯ 


ಅವನ ಹಿಂದೆ ಜಾತಿಯ ಮುಖ್ಯಸ್ಥ » ಅವನ ತಾಬೇದಾರ, ಆಮೇಲೆ ಇನ್ನಿತರ ಹಿರೀಕರು. 
ಅವರಿನ್ನೂ ಹಳ್ಳಿಯನ್ನು ತಲುಪಿಯೇ ಇರಲಿಲ್ಲ--ಅಷ್ಟರಲ್ಲಿ ಬ್ರಾಹ್ಮಣರ ಜಾತಿಯ 
ಫೂತಂಗಿ ರುಾ ಒಡ್ಡೊಡ್ಡಾ ಗಿ ಕೇಳಿದ; "ಏಯ್‌, ಮಹತೊ! ಈ ಲಾಟೇನಿಗೆ ಎಷ್ಟು 
ಕೊಟ್ಟಿಯಯ್ಯಾ ?' ಅದು "ಸಂಚಾಯ್ತಿ ಲೈಟು' ಎಂದು ಅವನಿಗೆ ಕಾಣಿಸಲಿಲ್ಲವಾ? 
ಯಾವಾಗಲೂ ಈ ಬ್ರಾಹ್ಮಣರೇ ಹೀಗೆ. ತಾವೇ ಶ್ರೇಷ್ಠರು ಎನ್ನುವ ಅಹಂಕಾರೆ. 
ಅವರಿಗೆ ತಮ್ಮ ಮನೆಯ ಕೈ ಎಣ್ಣೆ ದೀಪ "ಎಲೆಕ್ಟ್ರಿಕ್‌ ಬಲ್ಬು' ಆಗಿ ಬಿಡುತ್ತೆ. ಆದರೆ 
ಇತರೇ ಜಾತಿಯವರ ಪಂಚಾಯ್ತಿ ಲೈಟು ಮಾತ್ರ ಅವರ ಕಣ್ಣಿಗೆ ಕೇವಲ "ಲಾಟೀನು"! 

ಮಹತೋಗಳೆಲ್ಲರೂ ಸುತ್ತ ನೆರೆದರು. ಹೆಂಗಸರು, ಮಕ್ಕಳು, ಮುದುಶರು-- 
ಎಲ್ಲರೂ ತಮ್ಮ ತಮ್ಮ ಕೆಲಸಗಳನ್ನು ಅಷ್ಟಕ್ಕೆ ಜ್‌ ಬಿಟ್ಟು ಓಡಿ ಬಂದರು. "ಬನ್ಸ್ಟಿ ಬನ್ನಿ. 
ಪಂಚಾಯ್ತಿ ಲೈಟು ಬಂದಿದೆ!” ತಳವಾರ ಅಗ್ಗು ಮಹತೋ ಎಲ್ಲರಿಗೂ ಮೇಲಿಂದ 
ಮೇಲೆ ಎಚ್ಚರಿಕೆ ಕೊಟ್ಟ. "ಎಲ್ರೂ ಹಿಂದಕ್ಕೆ ಸರಿಯಿರಿ! ಹೋಗಿ, ಹಿಂದಕ್ಕೆ. ಇದನ್ನು 
ಮುಟ್ಟ, ಕೆಡಸಿ ಬಿಟ್ಟೀರಿ, ಹುಷಾರು” 

ಜಾತಿಯ ಮುಖ್ಯಸ್ಥ ತನ್ನ ಹೆಂಡತಿಗೆ ಹೇಳಿದ: "ಇವತ್ತು ಸಂಜೆ ಇದ್ದೆ 
ಹಚ್ಚೋಕೆ ಮುಂಚೆ ಪೂಜೆ, ಮಂಗಳಾರತಿ ನಡೀಬೇಕು. ಹೋಗಿ ಸರ್ರಂತ ಮೈತೊಳ್ಳಂಡು 
ಬಾ. ಪೂಜೆಗೆಲ್ಲಾ ಅಣಿ ಮಾಡು. ದೇವರ ಮಂಟಪ ಸರಿಮಾಡಿ, ಮಡಗು.' 

ಭಜನೆ ಗುಂಪಿನ ನಾಯಕ ತನ್ನವರಿಗೆ ವಿವರಿಸಿದ: "ನೋಡ್ರೋ, ಇವತ್ತು 
ರಾತ್ರಿ ಪಂಚಾಯ್ತಿ ಲೈಟು ಹಜಚ್ಜೊನಾಗ ಭಜನೆ ನಡೀಬೇಕು. ನಾನು ಈಗಲೇ ಒಳ್ಳೇ 
ಮಾತಿನಲ್ಲಿ ಹೇಳ್ತಿದೀನಿ! ಹಾಡುವಾಗ ನೀವು ಯಾರಾದರೂ ಎಡವಟ್ಟು ಮಾಡಿದಿರೋ 
ಅಥವಾ ಟೈಮಿಗೆ ಸರಿಯಾಗಿ ಬರದೆಹೋದಿಕೋ ಅಂಥವರನ್ನು ಒದ್ದು ಆಚೆಗೆ ಓಡಿಸ್ತೀನಿ, 
ಕಿಳೀಶಾ?' 

ಹೆಂಗಸರ ಗುಂಪಿನಲ್ಲಿದ್ದ ಗುಳೀರಿ ಚಿಕ್ಕಮ್ಮ ಆಗಲೇ ತುಳಸಿದಾಸರ ಹಾಡನ್ನು 
ಗುಣುಗುಣಿಸಲು ಪ್ರಾರಂಭಿಸಿದ್ದಳು. ಚಿಕ್ಕ ಪುಟ್ಟ ಹೈಕಳು ಸಂಭ್ರಮದಿಂದ ಹಿಗ್ಗಿ 
ಹುಯಿಲೆಬ್ಬಿಸುತ್ತಿದ್ದವು. 

... ಹೊತ್ತು ತಂಪುವುದಕ್ಕೆ ಒಂದು ಗೆಂಟಿ ಮುಂಚಿತೆವಾಗಿಯೇ ಜಾತಿ ಬಾಂಧವ 
ರೆಲ್ಲರೂ ತಮ್ಮ ಮುಖ್ಯಸ್ಥನ ಮನೆ ಬಾಗಿಲಿನಲ್ಲಿ ಸೇರಿದ್ದರು. "ಸಂಚಾಯ್ತಿ ಲೈಟು! 
ಪಂಚಾಯ್ತಿ ಲೈಟು!” ಎಲ್ಲರೆ ಬಾಯಿನಲ್ಲೂ ಅದೀ ಮಾತು. 

ಜಾತಿ ಮುಖ್ಯಸ್ಥ ನೀರಿನ ಚುಂಗಾಣಿ ದಮ್ಮು ಎಳೆಯುತ್ತಾ ನಡೆದ ಸಂಗತಿ 
ಎಲ್ಲವನ್ನೂ ಮತ್ತೆ ಮೊದಲಿನಿಂದ ಹೇಳಿದೆ: "ಏನಾಯ್ತು ಅಂತೆ. ಮೊದ್ದು ಆ ಅಂಗಡಿ 
ಯೋನು ನಮ್ಮ ತಾನ ಯೋಳ್ಳ “ಇದರ ಬೆಲೆ ನೂರಾ ಐದು ರೂಪಾಯಿ” ಅಂತ, 
ನಾನು ಯೋಳ್ಲೆ "ಇಲ್ಲಿ ನೋಡಿ, ಸಾವಕಾಕ್ರಿ. ನೀವು ನಮ್ಮನ್ನು ಏನಂತ ಮಾಡೀರಿ? 
—ನಾವೇನೂ ಹಳ್ಳಿಗಮಾರಗಳಲ್ಲ. ಇಂಥ ಪಂಚಾಯ್ತಿ ಲೈಟುಗಳ್ನ--ಸಾವಿರೆ 
ನೋಡಿದೀನಿ, ಬಿಡ್ರಿ' ಅಂದೆ. ಅಂಗೆ ಅಂದಮೇಲೆ, ಅನನು ನನ್ನ ಮಕ ನೋಡೇ 
ನೋಡ್ತ, ಆಮೇಲೆ ಯೋಳ್ಪ : "ನೀವು ನಿಮ್ಮ ಪಂಗಡದ ಮುಖಂಡರು ಅಂತ 
ಕಾಣುತ್ತೆ. ಹೋಗಲಿ ಬಿಡಿ, ನೀನೇ ಬಂದು ಸಂಚಾಯ್ತಿ ಲೈಟು ಬೇಕು ಅನ್ನೋವಾಗ 


೧೦ ಪುಸ್ತಕ ಪ್ರಪಂಚ 


ನಾವು "ಇಲ್ಲ. ಅನ್ನೋಕಾಯ್ತದಾ? ತಗೊಳಿ--ನಿಮುಗೋಸ್ಕರ ನಾನು ಐದು 
ರೂಪಾಯಿ ಬಿಟ್ಟುಕೊಡ್ತಿನಿ'” ಅಂದ. 

ಮುಖಂಡನ ಹಿಂದೆ ಬಂದಿದ್ದೆ ಅವನ ತಾಜೀದಾರ ತನ್ನ ಕೈವಾರಿ ಧ್ವನಿ 
ಕೂಡಿಸಿದ: "ಈ ಅಂಗಡಿಯವರು ಇದಾರಲ್ಲಾ--ಇವು-- ಜನಗಳ ಮಕ ನೋಡಿದರೇ, 
ತಿಳ್ಳಂಡು ಬಿಡ್ತಾರೆ ಲೈಟು ತಕಂಡಾಗ, ಅಂಗಡಿ ಜವಾನ ಅದರ ಪೆಟ್ಟಿಗೆ ಕೊಡಾಕಿಲ್ಲ 
ಅಂದ. ಆಗ ನಾನು ಅಂಗಡಿಯವನಿಗೆ ಯೋಳ್ಸೆ : "ರೀ, ಸಾವಕಾಕ್ರೇ! ಪೆಟ್ಟಿಗೆ ಇಲ್ಲದೆ, 
ಬರಿ ಲ್ಲೆಟು ತೆಕಾಳಕೆ ಬರುತ್ತೀನಿ), ನೀವೇ ಯೋಳಿ' ಅಂಜಿ. ಆಗ ಅಂಗಡಿ ಸಾವುಕಾರ 
ಜವಾನನಿಗೆ ಮಕಕಟ್ಟೆ ಉಗುದ ! "ಕಳ್ಳ ಗೊರಮ! ಹಳ್ಳಿಯಿಂದ ಜಾತಿ ಮುಖಂಡರೇ 
ಬಂದಿರುವಾಗ ಅವರೆದುರಿಗೇ ಈ ಗಾಂಚಾಳಿ ಎಲ್ಲಾ ತೆಗೀತಿಯಲ್ಲಾ --ಪೆಟ್ಟಿಗೆ 
ಕೊಡ್ಲಾ ಅವರಿಗೆ' ಅಂದ ಎಂಬುದನ್ನು ತಾಬೇದಾರ ವರ್ಣರಂಜಿತವಾಗಿ ವಿವರಿಸಿದ. 

ಸುತ್ತ ಸೇರಿದವರೆಲ್ಲರೂ ತಮ್ಮ ನಾಯಕನ ಕಡೆ ತಿರುಗಿ ಅತ್ಯಂತ ಗೌರವ 
ಸೂಚಕವಾದ ದೃಸ್ಟಿ ಬೀರಿದರು. ಆದರೆ ಕೊನೆಯ ಗಳಿಗೆಯಲ್ಲಿ ಒಂದು ತೊಡಕು 
ಬಂತು. ರೂಡಲ್‌ಸಾ ನ ಅಂಗಡಿಯಿಂದ ಯಾರೋ ಮೂರು ಬಾಟ್ಗು ಸೀಮೆಎಣ್ಣೆ 
ತಂದರು. ಆಗ ಒಂದು ಪ್ರಶ್ನೆ ಎದ್ದಿತು. "ಸಂಚಾಯ್ತಿ ಲೈಟನ್ನು ಹಚ್ಚುವವರು 
ಯಾರು?' 

ಇದು ಮುಂಜಿ ಯಾರಿಗೂ ಹೊಳೆದಿರಲಿಲ್ಲ. ಪೂಜೆಯ ಸಾಮಗ್ರಿ ಎಲ್ಲವೂ 
ಮಂಟಪದ ಬಳಿ ಸಿದ್ಧವಾಗಿದ್ದ ವು. ಭಜನೆ ಗುಂದಿನವರು ತಾಳೆ, ತಬಲ, ಹಾರ್ಮನಿ—- 
ಎಲ್ಲವನ್ನೂ ಇಟ್ಟು ಕುಳಿತಿದ್ದರು, ಪಂಚಾಯ್ತಿ ಲೈಟು ಎಲ್ಲಿತ್ತೋ ಅಲ್ಲೇ ಕೂತಿತ್ತು. 

ತಿರುಪು ತಿರುಗಿಸಲು ಕಷ್ಟೈವಾದ ಇಂಥ ವಸ್ತುವನ್ನು ಹಳ್ಳಿಯ ಆ ಗುಂಪಿನವರು. 
ಎಂದೂ ತಂದಿರಲಿಲ್ಲ. ಅವರಲ್ಲಿ ಒಂದು ಗಾದೆ ಇದೆ: "ಹನು ತಂದರೆ, ಅದರೆ ಹಾಲು 


ಕರೆಯುವವರು ಯಾರು?'. ಈ ನಯ ನಾಜೂಕಿನ "ಯಂತ್ರ'ವನ್ನು ಹೊತ್ತಿಸಿ ಬೆಳಗು. 
ವವರು ಯಾರು? 


ಹಾಗೆಂದ ಮಾತ್ರಕ್ಕೆ ಇಡೀ ಹಳ್ಳಿಯಲ್ಲಿ ಪಂಚಾಯ್ತಿ ಲೈಟು ಹಚ್ಚುವವರೇ ಗತಿ 
ಇರಲಿಲ್ಲ ಎಂದು ಅರ್ಥವಲ್ಲ. ಪ್ರತಿ ಜಾತಿಯವಠ ಪಂಚಾಯಿತಿಯಲ್ಲೂ ಅಂಥ ದೀಪ 
ಗಳಿದ್ದವು....ಅವುಗಳನ್ನು ಹಚ್ಚಲು ಬಲ್ಲ ತಜ್ಞ ರೂ ಇದ್ದರು. ಆದರೆ ಒಂದು ಜಾತಿ 
ಯವರು ಪೂಜೆ-ಪುನಸ್ಥಾರವೆಲ್ಲವನ್ನೂ ನಡೆಸಿ, ಹೊಸದಾದ ತಮ್ಮ ದೀಪ ಬೆಳಗಲು 
ಬೇರೆ ಜಾತಿಯ ಯಾರನ್ನೋ ಕರಿತರುವುದಾದರೂ ಹೇಗೆ? ಅದರೆ ಬದಲು, ಲೈಟು 
ಅಲ್ಲೇ ಬಿದ್ದಿರಲಿ, ನಷ್ಟವಿಲ್ಲ, ನಾಳೆ ದಿನ ಬೇರೆ ಜಾತಿಯವರು ಆಡುವ ಚುಚ್ಚು 
ಮಾತನ್ನು ಯಾರು ಸಹಿಸಿಯಾರು? "ಹೊರೆಗಿನವನು ಬಂದು ನಿಮ್ಮ ಪಂಚಾಯ್ತಿ 
ಲೈಟು ಹೊತ್ತಿಸಬೇಕಾಯಿತು!' ಛೆ! ಛೆ! ಎಲ್ಲಾ ದರೂ ಉಂಟೀ? ಇದು 
ಸಂಚಾಯಿತಿಯ ಮಾನ ಕಳೆಯುವ ಸಮಾಚಾರ! 

ಬೇಕಿ ಜಾತಿಯವರ ಹತ್ತಿರೆ ಯಾರೂ ಇದರ ಬಗ್ಗೆ ಮಾತನಾಡುವಂತಿರಲಿಲ್ಲ. 

ಎಲ್ಲರಿಗೂ ಅತೀವ ನಿರಾಸೆ. ಕತ್ತಲಾಗುತ್ತ ಬಂತು. ಅವತ್ತು ಯಾರೂ ತ 
ಮನೆಗಳಲಿ ಎಣೆ ದೀಪಗಳನ್ನು ಹೊತ್ತಿಸಿರಲಿಲ- ಇಯಿ: 
ಗತ ದೀಪ ಹಚ್ಚಿಸುವುದುಂಟೀ? shee ಫಟ ಹೆಚ್ಚ 


ಪಂಚಾಯ್ತಿ ಲೈಟು ೧೧ 


ಯಾರೋ ಪಿಸುಗುಟ್ಟಿದರು : "ಮ್ಯಾಂಟ್ಟು ದೀಪಕ್ಕೆ ಬಲೇ ಹಮ್ಮು!” 
ಒಬ್ಬ ಯುವಕ ಮೆ (ಲೆದ್ದು ಬಂದು ಹೇಳಿದ: "ಆ ರಜಪೂತರು ಬಿದ್ದು ಬಿದ್ದು 

ನಗ್ತಾ ಅನ್ರೆ. ಅವ್ರು ಯೋಳ್ತಾರೆ ; ಆ ಲೈಟಿನ ಮುಂಜಿ ನೀವು ಎಲ್ಲು ಕೈಲೂ ಕಿವಿ 
ಇಡ್ಫಂಡು ನ ನಾಕು ದಫ ಕುಂತು ಎದ್ದು ಮಾಡ್ರ ಲೇ! ಫಕ್ಕಂತ ದೀಪ ಆಗ ಕಚ್ಛಂತದೆ.' 

ಗುಳೀರಿ ಚಿಕ್ಕಮ್ಮನ ಮಗಳು ಮ? ಏನೋ ಹೇಳಬೇಕೆಂದಿದ್ದವಳು ಹಾಗೆ 
ಅನುಮಾನಿಸಿ, ತಡೆದಳು. ಅವಳಿಗೆ ಗೊತ್ತು--ಗೋದಣ್ಣನಿಗೆ ಪಂಚಾಯ್ತಿ ಲೈಟು 
ಹಚ್ಚಲು ಬರುತ್ತದೆ ಎಂದು. ಅದರೆ ಹೇಗೆ ಹೇಳುವುದು? ಆ ಗೋದಣ್ಣ ನನ್ನು ಜಾತಿ 
ಯಿಂದ ಹೊರಕ್ಕೆ ಹಾಕಿ ಅವನ ಮೇಲೆ "ಕಟ್ಟು' ಮಾಡಿದ್ದರು. ಉಳಿದ ಜಾತಿಬಾಂಧವರ 
ಮನೆಯಲ್ಲಿ ಅವನು ಹುಕ್ಕಾ ಸೇದುವಂತಿರಲಿಲ್ಲ, ನೀರು ಸಹ ಮುಟ್ಟುವಂತಿರಲಿಲ್ಲ. 
ಮುನೀರಿಯ ಶಾಯಿ ಗೋದಣ್ಣನ ಮೇಲೆ ಕುಲಸ್ದರಿಗೆ ದೂರು ಕೊಟ್ಟಿ ಫೆ ಳು ಬೇಕೆ, 
ಅವನು ಮುನೀರಿಯನ್ನು ಕಂಡಾಗಲೆಲ್ಲಾ "ಹೆಣ್ಣೆ 3 ನನ್ನ ಪ್ರೀತಿಯ ಕಣ್ಣಿ ಎನ್ನುವ 
ಸಿನಿಮಾ ಹಾಡನ್ನು ಗುರ್‌ಗುಟ್ಟಿ ಕೀಗಿಸುತ ಕ್ರಾ ನೆಂಬುದು ಅವಳ ದೊರು. ಅದೇನೆ 
ಇರಲಿ ಹಳ್ಳಿಯ "ಓರೀಕಕೆಲ್ಲರಿಗೂ ಗೋದಣ್ಣನ ಮೇಲೆ ಒಂದು ಕಣ್ಣು ಇದ್ದೇ ಇತ್ತು. ' 
` ಹೇಳಿಕೇಳಿ, ಅವನು ಪರ ಊರಿನಿಂದ ಬಂದು ಇಲ್ಲಿ ಕಾಲೂರಿದವನು--ಅವನು ಇವತ್ತಿನ 
. ವರೆಗೆ ಜಾತಿಯ ಹಿರೀಕರಿಗೆ "ನೀಳ್ಯ' ಕೊಟ್ಟು, ಜಾತಿ ಮರ್ಯಾಜೆ ಸಲ್ಲಿಸಿರಲಿಲ್ಲ. 
ಅಂಥವನನ್ನು ಈಗ ಕರೆಯುವುದಾದರೂ ಹೇಗೆ? ಮುನೀರಿ ಅವನ ಹೆಸರನ್ನು ಎತ್ತುವ 
ಹಾಗಿರಲಿಲ್ಲ. ಈ ಮಧ್ಯೆ ಇಡೀ ಕುಲದ ಗೌರವಕ್ಕೆ € ಆಸೋಹ ಬಂದಿತ್ತು! 

` ಮುನೀರಿ ಈ ನಿಷಯವೆಲ್ಲನನ್ನೂ ತನ್ನ ಸಸ ಕಣೇಲಿಯೆ ಮುಂದಿ ಇಟ್ಟ ಳು. 
*ಕಣೇಲಿ....' ಅವಳ ಕಿವಿಯಲ್ಲಿ ಎಲ್ಲವನ್ನೂ ಲ್ಲೆ ಉಸುರಿದಳು. 

ಕಣೇಲಿ ನಕ್ಕು "ಅದರ ಗೋದಣ್ಣ ಜಾತಿಗೆಟ್ಟಿನ್ನಲ್ಲಾ ?' ಎಂದಳು. 

"ಎಂಗಾದ್ರು ಆಗ್ಲಿ -ಮುಖಂಡನತಾವ ಏಳ್ಪುಡು' ಎಂದಳು ಮುನೀರಿ. 

ಕಣೇಲಿ, ಗೋದಣ್ಣನಿಗೆ ಲೈಟು ಹಚ್ಚಲು ಬರುತ್ತದೆಂಬ ವಿಷಯವನ್ನು 
ತಿಳಿಸಿದಳು. 

"ಯಾರು, ಆ ಗೋದಾನಾ? ಅವನಿಗೆ ಬತ್ತದಾ ಲೈಟು ಕಚ್ಛೋಕೆ? ಆದಕೆ....', 

, ಜಾತಿಯ ಮುಖಂಡ ತನ್ನ ತಾಬೇದಾರನ ಕಡೆ ನೋಡಿದ. ಅವನು ಉಳಿದ 

ಕುಲಸ್ಕರೆ ಕಡೆ ನೋಡಿದೆ. ಎಲ್ಲರೂ ಸೇರಿಯೇ . "ಸರ್ವಾನುಮತ'ದಿಂದ ಗೋದಣ್ಣ 
ನನ್ನು ಜಾತಿ ಬಿಟ್ಟು ಹೊರಗೆ ಹಾಕಿದ್ದ ರು. ಇಡೀಗ್ರಾ ಮನವೇ ಅವನ ಬಗ್ಗೆ ಮುರಿದಿತ್ತು. 
ಆದರೆ ಮುಖಂಡ ಹೇಳಿದ: "ನಮ್ಮ ಮಾನ ನರೆ ಎಲ್ಲಾ ಮಣ್ಣು ಪಾಲಾಗ್ತಾ 
ಇದೆ. ಈಗ ಜಾತಿ, "ಕಟ್ಟು' ಇದ್ನ ಲ್ಲಾ ತಗಂಡು ಏನು ಮಾಡೋಣ 4 

ಶಾಬೇದಾರ ಮಾರುಲಿದೆ: "ನೀವು ಯೇಳೋದು ಸರಿ, ಕಣಣ್ಣ.' 

ಉಳಿದ ಹಿರೀಕರು' "ಹೂಂ' ಗುಟ್ಟದರು. "ಈ ಒಂದು ದಫ ಗೋದಣ್ಣ ನ್ನ 
"ಮಾಫ್‌' ಮಾಡೋಣ. 

ಮಂಖಂಡ, ತಳವಾರನ ಕೆಲಿ ಗೋದಣ್ಣ ನಿಗೆ ಹೇಳಿ ಕಳುಹಿಸಿದ. ತಳವಾರ 
ಕ್ಷಣಾರ್ಧದಲ್ಲಿ ಹಿಂತಿರುಗಿ ಬಂದ! "ಅವ್ನು ಬರಾಕಿಲ್ವಂತೆ. ಈ ಹಿರೀಕರ್ನ್ನ ನಂಬೋದು 


೧೨ ಪುಸ್ತಕ ಪ್ರಪಂಚ 


ಎಂಗೆ? ಅಂತಾನೆ. ಒಂದ್ವೇಳೆ ಆ ಲೈಟು ಕಚ್ಚಿಕಲ್ಲೆ ಓದ್ರೆ, ನೀವೆಲ್ಲಾ ಸೇರ್ಯಂಡು ಮತ್ತೆ 
ಅವನಿಗೆ ದಂಡ ಆಕ್ತೀರಿ ಅಂತಾ ಅನ್ನೆ? ಎಂದು ತನಾ ವರದಿ ಕೊಟ್ಟ. 

ಜೋಲು ಮೋರೆಯ ತಳವಾರ ತನ್ನಜೀ ಸಲಹೆ ಕೊಡುತ್ತಾ "ನಿಮ್ಮ ದಮ್ಮಯ್ಯ! 
ಜೊಡ್ಡೊ (ರು ಯಾರಾದ್ರು ಓಗಿ ಅವನಿಗೆ 'ಓಂದೀಟು ತಲೆ ಸವರಿ ಕರ್ಕಂಡು ಬಲ್ರಿ 
ಇಲ್ಲಾ ಪ್ರೆ —ನಾಳ್ಗಿಂದ ಕ ಈ ಊರಾಗೆ ಶಲೆ ಎತ್ಸೆಂಡು ತಿರುಗೋ ಅಂಗಿಲ್ಲ' 
ಎಂದೆ. 

ಗುಳೀರಿ ಚಿಕ್ಕಮ್ಮ ಹೇಳಿದಳು: "ನಾನು ಓಗಿ ಅವನ್ನ ಕರ್ಫಂಡು ಬತ್ತೀನಿ.' 
ಅವಳು ಎದ್ದು ಗೋದಣ್ಣನ ಗುಡಿಸಿಲಿಗೆ ಹೋದಳು. ಆತ್‌ ಒಪ್ಪಿಕೊಂಡು ಬಂದ. 
ಎಲ್ಲರ ಮುಖದಲ್ಲೂ ಹೊಸ ಆಸೆ ಮಿನುಗಿತು. 

ಒಂದು ಮಾತಿಲ್ಲದೆ ಗೋದಣ್ಣ ಪಂಚಾಯ್ತಿ ಲೈಟಿಗೆ ಎಣ್ಣೆ ತುಂಬಿಸಿದೆ. wl 
ಮುಖ್ಯ ಸ ನ ಹೆಂಡತಿ "ತಾನು ಪೂಜೆಗೆಂದು ಸಿದ ವಾಗಿರಿಸಿದ ವಸ್ತು ಗಳೆ ಮುಂಜಿ ಅತ್ತಿ 
ಅಡ್ಡಾನಿದಳು- ಬಿಕ್ಕ ನ್ನು ಆಚೆಗೆ ಓಡಿಸಿ ಬಂದಳು. ಭಜನೆ ಗುಂಪಿನ ನಾಯಕ, ತ 
ಹೋಗಿದ್ದ ನವಿಲುಗರಿ ಬೀಸಣಿಗೆಯನ್ನು ಸರಿಮಾಡತೊಡಗಿದ. 

ಗೋದಣ್ಣ ಕೇಳಿದ: ಟ್ರ ಹಚ್ಚೋಕೆ ಸ್ಪಿರಿಟ್ಟು ಎಲ್ರಯ್ಯಾ?' ಸರಿ 
ಇನ್ನೊಂದು ವಿಘ್ನ. ಎಲ್ಲರೂ ತಮ್ಮ ಒಳೆಗೊಳಗೆ ಜಾತಿ ಮುಖ್ಯಸ್ಥನ ಮತ್ತು ಇತರೆ 
ಹಿರೀಕರ ಅವಿವೇಕದ ಬಗ್ಗೆ ಟೀಕೆ ಸುರುಮಾಡಿದ್ದರು. ಯಾವುದನ್ನು ಹೇಗೆ ಮಾಡ 
ಬೇಕೆಂಬ ಅರಿವಿಲ್ಲದೆ ಬೇಡದ ಕೆಲಸಕ್ಕೆ ಕೈ ಹಾಕುತ್ತಾರೆಂಬುದು ಅವರೆಲ್ಲರ ಟೀಕೆ. 

ಪುನಃ ಎಲ್ಲರ ಮುಖದಲ್ಲೂ ನಿರಾಸೆ. 

ಆದರೆ ಗೋದಣ್ಣ ಬಲೆ ಕಿಲಾಡಿ. ಸ್ಪಿರಿಟ್ಟು ಇಲ್ಲದೆ ಪಂಚಾಯ್ತಿ ಲೈಟು ಹೊತ್ತಿಸ 
ಬಲ್ಲ. "ಒಂದೀಟು ಕೊಬ್ರಿ ಎಣ್ಣೆ ತನ್ರೋ” ಅಂದ. ಮುನೀರಿ ಓಡುತ್ತಾ ಹೋಗಿ ಒಂದು 
ಡಬ್ಬಿ ಮುಚ್ಚಳದಲ್ಲಿ ಎನ್ನ ತಂದಳು. ಗೋದಣ್ಣ ಪಂಚಾಯ್ತಿ ಲೈಟಗೆ ಪಂಪು 
ಹೊಡೆಯಲು ಪ್ರಾರಂಭಿಸಿದ. 

ಲೈಓನೊಳಗಿನ ರೇಷ್ಮೆ "ಮ್ಯಾಂಟ್ಟು' ಜಿಳಕು ತುಂಬಿಕೊಂಡಿತು. ಗೋದಣ್ಣ 
ಅದನ್ನು ಪುನಃ ಪುನಃ (ಪುಸ್‌ » ಪುಸ್‌ ಅನ್ನಿಸಿ, ತಿರುಪ ನ್ನು ತಿರುವಿದ. ಸ್ವ ಲ್ಪ ಹೊತ್ತಿನ 
ತೇರೆ! ಬುಸುಗು ಟ್ಟು ವ ಶಬ್ದ ಹೊರಟು, ಬೆಳಕು ಹೆಚ್ಚೆ ಸಾ ಮಂದಿಯ pr ಸೈ ವಯಗಳು 
ತುಂಬಿ ಬಂದವು. & ಗೋದಣ್ಣ ನಿಜವಾಗಿಯೂ ಳೆ: ನನ್ಮಗ! ಕೊಠೆಗೆ, ಟ್ಲಟಔನ 
ಬೆಳಕು ಇಡೀ ಸಮುದಾಯವನ್ನೇ ಬೆಳಗಿತು- ಭಜನೆ ಹುಡುಗರು ಒಕ್ಕೊರಲಿಂದ 
ಹುಯಿಲ್ಫಿರು : "ಮಹಾವೀರಸ್ವಾ ಮಿಗೆ ಜಯವಾಗಲಿ !' ಭಜನೆ ಪಾ BN. 

ಸದ ಬ ೈೆಂಬೆಳಕಿನಲ್ಲಿ ಎಲ್ಲರೆ ನನಗು ನಿಚ್ಚ ಳವಾಗಿ ಹೊಳೆದವು. ಗೋದಣ್ಣ 

ವ ಹೃ ದಯನನ್ನು ಗೆದ್ದಿ ದ್ದೆ. 

ನುನೀರಿ ಆಸೆ ತುಂಬಿದ ಕಣ್ಣು ಗಳಿಂದ ಗೋದಣ್ಣ ನ ಕಡೆ ನೋಡಿದಳು. ಇಬ್ಬ - 
ಕಣ್ಣುಗಳೂ ಒಂದಾಗಿ, ಪರಸ್ಪರ ಮಾತು ಪಾ ್ರರೆಂಭವಾಯಿತು. "ಎಲ್ಲಾದ್ದುು ಮಾಫ್‌ 

ಮಾಡನ್ರ ಂತೆ,' "ನಂಜೇನು ಪ್ಲ ರೆನಿಲ್ಲ, ಬುಡು. 


ಪಂಚಾಯ್ತಿ ಲೈಟು ೧೩ 


ಜಾತಿಯ ಮುಖಂಡ ಗೋದಣ್ಣ ನನ್ನು ತನ್ನ ಪಕ್ಕಕ್ಕೆ ಕರಿದು, ವಿಶ್ವಾಸದಿಂದ 
ಮಾತನಾಡಿಸಿದ: "ಸದ್ಯ, ಬುಡಪ್ಪ ! ಜಾತಿಯ ಮಾನ ಉಸಿಸ್ದೆ. ನಿನ್ನ ತೆಪ್ಪುಗಳ್ನೆಲ್ಲಾ 
ಮಾಫ್‌ ಮಾಡಿದೀವಿ- -ಇನ್ಮೇಲೆ- ನೀನು ಆ ಸಿನಿಮಾ ಆಡುಗಳ್ಳ ಎಷ್ಟು ಬೇಕಾದರೂ 
ಆಡ್ಕಬೌದು.' 

ಗುಳೀರಿ ಚಿಕ್ಕಮ್ಮ ಅವನನ್ನು ಕರೆದು "ಗೋದಣ್ಣ , ಇವತ್ತು ಊಟಕ್ಕೆ 
ನಮ್ಮನೇಗೆ ಬಾ? ಎಂದಳು. 

ಗೋದಣ್ಣ ಮತ್ತೊಮ್ಮೆ ಮುನೀರಿ ಕಡೆ ನೋಡಿದ. ಅವಳು ಶಲೆ ತಗ್ಗಿಸಿದಳು. 

ಭಜನೆಯವರು ಕೀರ್ತನೆಗಳನ್ನು ಮುಗಿಸಿ "ಜಯಕಾರ' ಮಾಡುತ್ತ "ಹೊಳಿ 
ಎಂದರು. ಪಂಚಾಯ್ತಿ ಲೈಬನ ಜಾ ಜಲ್ಯಮಾನ ಬೆಳಕಿನಲ್ಲಿ ಗಿಡಮರಗಳ 


KC 
ಪ್ರತಿಯೊಂದು ಎಲೆಯೂ ಉಲ್ಲಾ ಸದಿಂದ ರೋಮಾಂಚನಗೊಂಡಿತು. 


ಕನ್ನಡಕ್ಕೆ : ಎಚ್‌. ಕೆ. ರಾಮಚಂದ್ರ ಮೂರ್ತಿ 


ಕ್ಪಾತ್ರತೆಯು ಶರೀರ ಪುಸ್ಪ- ಶಕ್ತಿ ಗಳಲ್ಲಿಲ್ಲ. ಮನೋನಿರ್ಧಾರ ಧೈರ್ಯ 
ಗಳಲ್ಲಿದೆ. ನಿರ್ಭಯವಾದ ಮನಸ್ಸಿನಲ್ಲಿದೆ. ಸಹನತೆ, ಕ್ಷಮೆ, ದಯೆ, 
ಔದಾರ್ಕ, ಪ್ರೇಮ ಇವು ಕ್ಪಾತ್ರಗುಣದ ಪೋಷಕ ಶಕ್ತಿಗಳು. ತೋಪು 
ಗುಂಡುಗಳ ಶಕ್ತಿಯಿಲ್ಲದಿದ್ದರೂ ಮೇಲಿನ ಶಕ್ತಿಗಳಿಂದ ವೈರಿಗಳನ್ನು 
ಗೆಲ್ಲಬಹುದು. 


ಗಾಂಧೀಜಿ 


ಹೆದ್ದಾರಿಯಲ್ಲಿ ನರಕ 


ಶೆಲ್ಡನ್‌ ಕೆಲ್ಲಿ 


ಅಂದು ವಿಪ್ರಿಲ ೨೧, ೧೯೮೬, ನ್ಯೂಯಾರ್ಕಿನ ಅಗ್ನಿಶಾಮಕ 
ದಳಕ್ಕೆ ಸೇರಿದ ೫೩ ವರ್ಷ ವಯಸ್ಸಿನ ಜಾನ್‌ ಪ್ಯಾಟ್ರಿಕ್‌ ಸೆಲಿವನ್‌ 
ಪೂರಾ ಸುಸ್ತಾಗಿದ್ದ. ಉಪನಗರವಾದ ವೆಸ್ಟ್‌ ಚೆಸ್ಟರ್‌ ಪಟ್ಟಣ 
ದಲ್ಲಿದ್ದ | ಸ್ನೇಹಿತರನ್ನು ಕಾಣಲು ಅವನು ಹೋಗಿದ್ದ - ಅವನು 
ಮನೆಯ ಕಡೆಗೆ ವಾಪಸ್ಸು ಹೊರಟಾಗ ಸುಮಾರು ನಡುರಾತ್ರಿ 
ಯಾಗಿತ್ತು. ವಿಶ್ವದ ನಿಸರೀತ ಬಿಡುವೇ ಇಲ್ಲದಷ್ಟು ಕೆಲಸವಿದ್ದ 
` ಅಗ್ನಿ ವಿಭಾಗದಲ್ಲಿ ೨೯ ವರ್ಷಗಳು ಕೆಲಸೆ ಮಾಡಿದ ಮೇಲೂ 
ಸಲಿವನ್‌ಗೆ ತನ್ನ ವಿಶ್ರಾಂತಿ ಹಾಗೂ ಕ್ಷಮತೆ ಬಗ್ಗೆ ಯೋಚಕೆ 
ತಪ್ಪಿರಲಿಲ್ಲ. 
೨೦ ನಿಮಿಷಗಳ ನಂತರ ಸಲಿವನ್‌ ನ್ಯೂಯಾರ್ಕಿನ ನ್ಯೂ ರೋಶೆಲ್‌ 
(New Rochelle)s ಅತಿವೇಗ ಹೆದ್ದಾರಿಯ ಬೃಹತ್‌ 
ಚಾವಡಿ ಪ್ಲಾಜಾದ ಸವಿಸಾಪ ಬರುತ್ತಿದ್ದ. ಇಲ್ಲಿ ವೇಗವಾಗಿ 
ಸಾಗುವ ವಾಹನಗಳ ಆರು ಸಾಲುಗಳು ದೀಪಗಳಿಂದ ಜಿಳಗುತಿ ದ 
೧೮ ಚಾವಡಿ ಮಳಿಗೆಗಳತ್ತ ಹರಿದು ಬಂದುವು. ( 
ಆ ಕತ್ತಲಿನಲ್ಲಿ ಹಠಾತ್ತನೆ ಕಿತ್ತರೆ ವರ್ಣದ ಜ್ವಾಲೆ ಸಲಿವನ್‌ನ 
ಬಲ ಪಕ್ಕಕ್ಕೆ ೧೪೦ ಮಾಟರ್‌ ದೂರದಲ್ಲಿ ಹಾಗೂ ಪ್ಲಾಜಾದ 
ಪ್ರವೇಶದ್ವಾರದ ಮುಂಜಿ ಹಲವು ನೂರು ಮಾಟರ್‌ ಎತ್ತರಕ್ಕೆ 
ಚಿಮ್ಮಿತು. 


ಆಯಾಸವನ್ನು ಕೊಡವಿ, ಸೆಲಿವನ್‌ ದಟ್ಟಣೆಯ ಸಾಲುಗಳ 
ದಾಟಿ ಜ್ವಾಲೆ ಬರುತ್ತಿದ್ದ ಕಡೆಗೆ ಓರೆಯಾಗಿ ಸಂದು ಹೋಗ 


ಯಶ್ನಿಸತೊಡಗಿದ. ಮತ್ತೆ ಯಾರೂ ಕೆಲವು ನಿಮಿಷಗಳಲ್ಲೆ 


೫ ಮಾಟರ್‌ ಎತ್ತರಕ್ರೇರಿದ್ದ ಜ್ವಾಲೆಯನ್ನು ಗಮನಿಸಿದಂತೆ ಕಂ 


ಬರೆದಿದ್ದು ದು ಆಶ್ಚರ್ಯಕರವಾದ ಸಂಗತಿ, 


೧೯೮೭ರ ಜೂನ್‌ ತಿಂಗಳ ರೀಡರ್‌ ಡೈ ಜೆಸ್ಟ್‌ ನಲ್ಲಿ ಪ್ರಕಟನಾದ ಶೆಲ್ಡನ್‌ ಕೆಲ್ಲಿ ಅವ 


"ಇನ್‌ಫೆಕ್ನೊ ಆನ್‌ ದಿ ಹೈವೇ? ಲೇಖನದ ಅನುನಾದ. 


ಹೆದ್ದಾರಿಯಲ್ಲಿ ನರಕ ಜಿ 


ಹೆದ್ದಾ ರಿಯ ಹೊರ ಅಂಚನ್ನು ತಲುಪಿ, ಸುರಕ್ಷಿತವಾದಷ್ಟು ದೂರದಲ್ಲಿ ಕಾರನ್ನು 
ನಿಲ್ಲಿಸಿ, ಸಲಿವನ್‌ ಬೆಂಕಿ ಬರುತ್ತಿದ್ದ ಕಡೆಗೆ ಓಡಿದ. ಬಹುಶಃ ಪರಿಸ್ಥಿತಿ ಅಷ್ಟು ಗಂಭೀರ 
ವಾಗಿರಲಾರದು ಎಂದು ತನಗೆ ತಾನೇ ಹೇಳಿಕೊಂಡ. ನ್ಯೂಯಾರ್ಕ್‌ ನ ದೇಶದ 
ಹೆದ್ದಾರಿಯಲ್ಲಿ ವರ್ಜಿಸಿದ್ದ ವಾಹನಗಳಲ್ಲಿ ಬೆಂಕಿ ಕಾಣಿಸಿಕೊಳ್ಳುವುದು ಅಸರೂಪ 
ವಾಗಿರಲಿಲ್ಲ. 

ಆಗ ತಲೆಕೆಳಗಾದ ಟ್ರ5೯ವೊಂದರ ಮಸುಕು ರೂಪವನ್ನು ಸಲಿನನ್‌ ನೋಡಿದ. 
ಅದರ ಚಕ್ರಗಳು ಹೊರತುದಿಯತ್ತ ತಿರುಗಿದ್ದುವು. ಇಂಜಿನ್‌ ಕಡೆಯಿಂದ ಬೆಂಕಿ ಗಾಡಿ 
ಯತ್ತ ಹರಡುತ್ತಿತ್ತು. ಹತ್ತಿರ ಬಂದಂತೆ ತೀವ್ರ ಧಗೆಗೆ ತನ್ನ ಮೈ ಚರ್ಮ ಬಿಗುಪಾಗು 
ಕ್ರಿರುವುದು ಸಲಿವನ”ಗೆ ಅರಿವಾಯಿತು. 

“ಯಾರಾದರೂ ಒಳಗಿದ್ದೀರಾ” ಅವನು ಕೂಗಿಕೊಂಡ. 

ಸುಮಾರು ೮ ಮಾಟರ್‌ ದೂರದಲ್ಲಿ ಅಡಕವಾದ ಕಾರೊಂದು ಗುರುತಿಸಲಾಗೆ 
ದಂತೆ ಜಜ್ಜಿ ಹೋಗಿರುವುದನ್ನು ಭಯ ಕಂಪಿತನಾಗಿ ನೋಡಿದ. ಎಲ್ಲೋ ಕೆಲವು ನಿಮಿಷ 
ಗಳ ಮುಂಚಿಯಸ್ಟೆ ಅಸಫಾತೆ ಸಂಭವಿಸಿದೆ. ಅನ್ಯಮನಕ್ಕರಾಗಿ ಚಾವಡಿ ಕಡೆ ಸಾಗಿದ್ದ 
ವಾಹನ ಚಾಲಕರು ಇದನ್ನು ಗಮನಿಸಿಲ್ಲ. 

“ಕ್ಲಿ |? ಸಲಿವನ್‌ ಮತ್ತೆ ಕೂಗಿಕೊಂಡ “ನಿಮಗೆ ನನ್ನ ಮಾತು ಕೇಳಿಸು 
 ತ್ರಜಿಯೆ?” ಅದಕ್ಕೆ ಬಂದ ಏಕ ಮಾತ್ರ ಪ್ರತಿಕ್ರಿಯೆ ಎಂದರೆ ಸಂಚಾರದ ನಿರಂತರ 
ಗದ್ದಲ ಮತ್ತು ಅತಿಯಾಗಿ ಕಾದಿದ್ದ ಪೆಟ್ರೋಲ್‌ ಟ್ಯಾಂಕಿನ ನಿಶಿಸ್ಟ್ರವಾದೆ ಬುಸುಗುಟ್ಟು 
ವಿಕೆ. ನಾನು ಒಳೆಗೆ ಹೋಗಲೇಜೀಕು ಎಂದು ಅನನು ಯೋಚಿಸುತ್ತಿರುವಂತೆಯೇ 
ಟ್ರಕ್ಕಿನ ಟೈಕೊಂಡು ಜ್ವಾಲೆ ಉಗುಳುತ್ತಾ ಆಸ್ಫೋಟಗೊಂಡಿತು. 

ಸಲಿವನ" ಹಿಂದೆಯೂ ಶನ್ನ ಜೀವದ ಮೇಲೆ ಆಟಿವಾಡಿದ್ದ. se ಯಾರ್ಕ್‌ 
ನಗರದ ಅಗ್ನಿ ವಿಭಾಗದಿಂದ ಎರಡು ಜಾಕೆ ಧ್ಸೈ ರ್ಯಸ್ಟೈೈರ್ಯ ಗಳಿಗಾಗಿ ಪ್ರ ಸೆಸಡೆದಿದ್ದ. 
ಅಲ್ಲದೆ ಕೊರಿಯದಲ್ಲಿ ತೋರಿಸಿದ ಸಾಹಸಳ್ಸಗಿ ಎರಡು ಗಳ ಗಟ್ಟಿ ಸಿದೆ. 
ಆದರೆ ಇದು ವಿಭಿನ್ನ, ವಾಗಿತ್ತು. ವಿಕೆಂದರೆ ಎರಡೊ ವಾಹನಗಳ ಒಳಗೆ eds 
ಇದ್ದಾರೆಯೆ ಎಂಬುದು ಇನ್ನೂ ಖಚಿತವಾಗಿರಲಿಲ್ಲ. | 

* ತಲೆಕೆಳಗಾಗಿದ್ದ ಟ್ರ ಕಿನ ಪಕ್ಕಕ್ಕೆ ಹಾರಿ, ಸಲಿವನ್‌ ಪ್ರಯಾಣಿಕರ ಬಾಗಿಲಿನೆ 
ಮೇಲೆ ನಿಂತುಕೊಂಡ. ಹಠಾತ್‌ ಗಾಳಿಯಿಂದ ಮೇಲೆದ್ದ ಬಿಂಕಿಜ್ಜಾಲೆ ಅವನಿಂದ ಒಂದು 
ಮಾಟರ್‌ಗಿಂತ ಕಡಿಮೆ ದೂರೆದಲ್ಲಿ ಚಿಮ್ಮಿತು. ಆ ಕ್ಷಣದಲ್ಲಿ ಅವನು ಗಾಡಿಯ ಕಿಟಕಿ 
ಯಿಂದ ಒಳಕ್ಕೆ ಹಣಿಕಿದೆ. ದೂರದ ಮೂಲೆಯಲ್ಲಿ ಕೈಗಳು, ಕಾಲುಗಳು ಹೆಣೆದು 
ಕೊಂಡಿರುವುದು ಕಾಣಿಸಿತು. ಒಳೆಗಿನಿಂದ ದನಿಗುಂದಿದ ಅಳು ಕೇಳಿ ಬಂತು. ಕ 
ಮಹಿಳೆ ಸಾ ್ಸ್ಯಾನಿಸ್‌ನಲ್ಲಿ ಗೋಗರೆದಳು “ಜೀವರು ನನಗೆ ಸಹಾಯ ಮಾಡಲಿ... 

ಜೊಡ್ಡ ಶಬ ದೊಡನೆ ಇನ್ನೊಂದು ಟ್ಛ ರು ಒದೆದು ಬೆಂಕಿ ಉಗುಕಕೊಡುತು. 
ಬುಸುಗುಟ್ಟುನಿಕೆ 'ಜೋರಾಗಲಾ ರುಭಿಸಿತು. ಸಿನಮಾ ಶಬ್ದ ಗಳತ್ತ ಸಲಿವನ್‌ 
ಹೆಚ್ಚು ಗಮನಕೊಡಲಿಲ್ಲ. ಅವನಾಗಲೇ ಗಾಡಿಯ ಒಳಗೆ ಕೈ ಹಾಕಿ ತಡನರಿಸುತ್ತಿದ್ದ 
ಹಾಗೂ ಪುಟ್ಟ ಕೈಯ್ಯೊಂದನ್ನು ಕಿಓಕಿಯ ಕಡೆ ಎಳೆಯುತ್ತಿದ್ದ. 


೧೬ ಫುಸ್ತಕ ಪ್ರಪಂಹ 


ಒಬ್ಬ ಚಿಕ್ಕ ಹುಡುಗ ಹುಚ್ಚೆ ನಂತೆ ಅಳುತ್ತಿದ್ದ. ಸೆಲಿವನ್‌ ಹುಡುಗನನ್ನು ಜ್ವಾಲೆ 
ಯಿಂದ ರಕ್ಷಸಲು ಎದೆಗೊತ್ತಿ ಕೊಡು. ಗಾಡಿಯ ಮೇಲಿನಿಂದ ಬಗ್ಗಿ, ಚ * ಇಳಿಸಿದ. 
ಓಡು, ಓಡು ಎಂದು ಕಿರುಚಿದ. 

ಕ್ಷಣಗಳ ನಂತರ ಸಲಿವನ್‌ ಪುನಃ ಒಳಕ್ಕೆ ಕೈ ಕೆ. ಹಾಕಿದೆ. ಸ ದೊಡ್ಡ ವನಾದ 
ಹುಡುಗನ ಕ್ಸೆ ಸಿಕ್ಕಿತು. ತೀವ್ರಗತಿಯೊಂದರಿಂದ ಹುಡುಗಳನ್ನು le ಮಾಡಿದೆ. 
ಕೆಳಕ್ಕೆ ಇಳಿಸಿದ ಮೇಲೆ ಹುಡುಗ ಆಗಲೇ ಇಳಿಸಿದ್ದ ಕಿರಿಯನ ಬಳಿಗೆ ಓಡಿದ. ಇಬ್ಬ ರೂ 
ರಾಡು ದ್ದರು. ಆದರೆ ಸೆಟ್ಟಾಗಿದ್ದ ಹಾಗೆ ಕಾಣಿಸುತ್ತಿ ರಲಿಲ್ಲ. 

“ಅಮ್ಮಾ, ಅಮ್ಮಾ” ಸಣ್ಣ ಹುಡುಗ ಕೂಗಿದ. 

ಎಲ್ಲಕ್ಕಿಂತಲೂ ಮಿಗಿಲಾಗಿ ಸಲಿವನ” ಮಕ್ಕಳನ್ನು ಪ್ರೀತಿಸುತ್ತಿದ್ದ. ಅವನು 
ಮತ್ತು ಅವನ ಪತ್ನಿ ಐರೀನ್‌ಗೆ ನಾಲ್ವರು ಬೆಳೆದ ಮಕ್ಕಳಿದ್ದ ರು--ಒಬ್ಬ ಮಗಳು, 
ಮೂರು ಜನ ಹ ಮಕ್ಕಳು. ಮಕ್ಕಳನ್ನು ಗಮನಿಸುವ ಮತ್ತು ದೊಡ್ಡ ವರಾಗಿ 
ಅರಳಿ ಬೆಳೆಯಲು ಸಹಾಯ ಮಾಡುವ ಸೌಕರ್ಯ ಇತ್ತಿದ್ದ ಶೆ ಕ್ಟಾಗಿ ಸಲಿವನ್‌ pe ಪ್ರತಿದಿನ 
ದೇವರಿಗೆ ವಂದನೆ ಅರ್ಪಿಸುತ್ತಿದ್ದ. ಈಗ ಬಿಸಿ ಒಲೆಯಂತಿದ್ದ ಗಾಡಿಯ ಎಂಚ 
ತ್ರಿದ್ದ ನೆರಳಿನತ್ಸೆಲ್ಲೋ ಪುಟ್ಟ ಬಾಲಕನ ತಾಯಿ ನೋವಿನಿಂದ ಒದ್ದಾಡುತ್ತಾ 
ಮಲಗಿದ್ದಳು. 

ಸಲಿವನ್‌ ಅವಳ ಕ್ಸ ಹಿಡಿದು ಎಳೆದ. ಅವಳು ಆಘಾತದಲ್ಲಿದ್ದಳು ಹಾಗೊ ದೊರೆ 
ಸರಿಯಲು ಯತ್ನಿಸಿದಳು. ಕವನ್‌ ನ ಹಿಡಿತ Res "ಶಾಂತ ಧೃನಿಯಲ್ಲಿ 
ಮಾತಾಡುತ್ತಿದ್ದ ಮೆಲ್ಲಗೆ... .ಎಲ್ಲವೂ ಸರಿಹೋಗುತ್ತದೆ... 

ಮಹಿಳೆಯ ಚೀರುವಿಕೆಯನ್ನೂ ಮಿಸಾರಿ ಒಬ್ಬ ಗಂಡಸಿನ ಧ್ವನಿ ಬಂತು. ಓ 
ದೇವರೆ! ಅಲ್ಲಿ ಒಳಗೆ ಇನ್ನೂ ಒಬ್ಬ ಇದ್ದಾ ನೆ--ಸರಿವನ ಯೋಚಿಸಿದೆ. ಈಗ 
ಬುಸುಗುಟ್ಟುವ ಸದ್ದುಗಳು ಇನ್ನೇನು ಸ್ಫೋಟವಾಗಲಿರುವ ಬೃಹತ್‌ ಪ್ರೆಷರ್‌ 
ಕುಕ್ಕರಿನಂತೆ ಹಿಗ್ಗು ತ್ತಿರುವ ಲೋಹದ ದೀರ್ಫೆ ಭಯ ಹುಟ್ಟಿಸುವ ಶಬ್ದದ ಮಧ್ಯೆ 
ಯಾವಾಗಾದರೊಮ್ಮೆ ಬರುತ್ತಿತ್ತು. | 

ಜಾನ್‌ ಸಲಿವರ್ನನ ಮನದಲ್ಲೆಲ್ಲೋ ಘೋರ ಸದು ೫_ ಗಳೊಂದಿಗೆ ಮತ್ತು ೩ 
ದಶಕಗಳ ಅನುಭವದೊಡನೆ ಅಳವಡಿಕೆಯಾಗಿ ನಿಲ್ಲು ಗಡಿಯಾರ ಟರ್‌, ಟಕ್‌ ಸದ್ದು 
ಮಾಡತೊಡಗಿತ್ತು. ಟಕ" ಟಕ್‌ ಶಬ್ದ ನಿಂತುಹೋದಾಗ ಅಲ್ಲಿ ಬಂದಿಗಳಾಗಿರುವ 
ದುಜಿಣ್ಯನಿಗಳ ಜೀವನವೂ ಮುಗಿಯವುಜೆಂಡು ಅವನಿಗೆ ತಿಳಿದಿತ್ತು. 

ಜ್ಯಾ ಲೆಯೆ ಬುಗ್ಗೆ ಗಳು 

ಮೃ; ದುತೆ ್ರೈಕ್ಸಾಗಲೀ ಭರವಸೆಯ ಮಾತುಗಳನ್ನು ಆಡುವುದಕ್ಕಾಗಲೀ ಈಗ 
ಸಮಯವಿರಲಿಲ್ಲ ದೃಢಕಾಯನಾಗಿ, ಎತ್ತರೆವಾಗಿದ್ದ ಸಲಿವನ್‌ ಹಿಡಿತವನ್ನು ಬಿಗಿ 
ಮಾಡಿದ. ದೀರ್ಥವಾಗಿ ಉಸಿರೆಳೆದುಕೊಂಡು, ಕಿಟಕಿಯಿಂದ ಮಹಿಳೆಯನ್ನು ಹೊರಕೆಕೆದ. 
ನೆಲದಮೇಲೆ ಕಾಲಿರಿಸಿದ್ದೇ ತಡ, ಆಕೆ ಇಳಿಜಾರಾಗಿದ್ದ ರಸ್ತೆಯ ತುದಿಯ ಸುರಕ್ಷತೆಗೆ 
ಧಾವಿಸಿದಳು. ಅಳುತ್ತಿದ್ದ ಮಕ್ಕಳ ತೋಳಿನಲ್ಲಿ ಕುಸಿದು ಬಿದ್ದಳು. ಆಕೆಯ 
ದುಃಖಪೂರಿತ ಗೋಳಾಟ" ಬೆಂಕಿಯ ಅಸಾಧ್ಯ ಆರ್ಭಟದಲ್ಲಿ ಚಿಕೆತು ಹೋಯಿತು. 


ಹೆದ್ದಾರಿಯಲ್ಲಿ ನರಕ ೧೬ 
ಎ 


ಸಲಿವನ್‌ ತಿರುಗಿ ನಿಂತು ಪುನಃ ಆ ನರಕ ಸದೃ ಶ ಕಿಟಕಿಯಲ್ಲಿ ಬಗ್ಗಿದ. ಜ್ಯಾ ಲೆಗಳು 
ಗಾಡಿಯ ಮೇಲೆ ಸುರುಳಿ ಸುರುಳಿ ಯಾಗಿ ಮೇಲೇರುತ್ತಿ ದ್ಹುವು, 'ಯಾವಾಗ್ಲಿ ಸ ಎತ್ತರ 
ಎತ್ತ ತ್ತರಕ್ಕೆ ನರ್ತಿಸುತ್ತಿತ್ತು. ಏಕಪ್ರ ಕಾರವಾಗಿದ್ದ ಬುಸುಗುಟ್ಟು ವ ಸದ್ದು ಬದಲಾಗಿ ಒಮ್ಮೆ 
ಹಿಗ್ರು ವುದು ಒಮ್ಮೆ ನುಗು ವುದು ಹೀಗೆ ವ್ಯ ತಾ ಸಗೊಳ್ಳು ೯ ತ್ತು. 

ಹೋಗು. ಮುಂಬರಿಯಲೇ ಬೇಕು. 'ಅಶ್ಯಾತುರದಿಂದ ಸ ಸಲಿನನ್‌ ಶಡಕಾಡುತ್ತಿರು 
ವಾಗ ಸಿಕ್ಕಿಹಾಕಿಕೊಂಡಿದ್ದ ಮತ್ತು ಗಾಯಗೊಂಡಿದ್ದ ವ್ಯಕ್ತಿ ರಕ್ತಮಯವಾಗಿದ್ದ 
ಕೈಯ್ಯನ್ನು ಆಯಾಸದಿಂದ ಮೇಲೆತ್ತಿದ. ಹೊಗೆಯಿಂದ. ತುಂಬಿದ್ದ ಗಾಡಿಗೆ ಸಲಿವನ್‌ 
ತನ್ನ ದೇಹದ ಮೇಲುಭಾಗವನ್ನು ಒರಗಿಸಿ ವ್ಯಕ್ತಿ ಯ ಬೆನ್ನ ಹಿಂದೆ ತನ್ನ ಕೈಗಳನ್ನು 
ಸೇರಿಸಿದ. ಅನಂತರೆ ವ್ಯಕ್ತಿ ಯ ತಲೆ ತನ್ನ ಭುಜಕ್ಕೆ ಒರೆಗಿದ್ದ ಅತಿ ಅವನು ಧಾನವಾಗಿ 
ಹಿಂದಕ್ಕೆ ಸರಿಯ ತೊಡಗಿದ. 

'ಬುಸುಗುಟ್ಟುವಿಕೆಯ ಮಿಡಿತ ವೇಗವಾಯ್ತು. ಜ್ವಾಲೆಯ  ಊಟಿಗಳು 
ಎಲ್ಲೆಡೆಯೂ ಮೇಲೇರಿದುವು. ಹೋಗು, ಹೋಗು? 

ತನ್ನ ಭುಜವನ್ನು ಗಟ್ಟಯಾಗಿಸಿಕೊಂಡು, ಸಲಿನನ್‌ ವ್ಯಕ್ತಿಯನ್ನು ಎತ್ತ 
ತೊಡಗಿದ. ಜೀವಂತವಾಗಿರುವ ಯಾವುದೋ ಹೊಸ ಶಕ್ತಿಯನ್ನು ಕೂಡಿಸಿಕೊಳ್ಳು 
ತಿರುವುದೇನೋ ಎನ್ನುವಂತೆ ಬುಸುಗುಬ್ಟುವಿಕೆ ರಿಂತಿತು. ದೇವರು ನಮಗೆ ಸಹಾಯ 
ಮಾಡಲಿ ಎಂದು ಸಲಿನನ್‌ ಪ್ರಾರ್ಥಿಸಿದ. ದೀರ್ಫವಾಗಿ ಉಸಿರೆಳೆದುಕೊಂಡು, 
ತನ್ನಲ್ಲಿದ್ದುದನ್ನೆಲ್ಲಾ ಕೊಟ್ಟು, ಹಠಾತ್‌ ಸುಲಭವಾಗಿ ವ್ಯಕ್ತಿಯ ಬಳುಕು ದೇಹವನ್ನು 
ಟ್ರಕ್ಕಿನ ಪಕ್ಕಕ್ಕೆ ಎತ್ತಿದ. 

“ಸಹಾಯ ಹಸ್ತ ನೀಡಲು ಬಂದ ಟ್ರಾ ಸ್ಟರ್‌ ಟ್ಟಿ ಲರ್‌ ಚಾಲಕನಿಗೆ ಸಲಿನನ್‌ 
ವ್ಯಕ್ತಿಯನ್ನು ಎತ್ತಿ ಕೊಡುತ್ತಿ ದ್ಹಂತೆ ಖಾಲಿಯಾಗಿದ್ದ ಗಾಡಿ 'ಭಗ್ಗ ನೆ ಹೊತ್ತಿಕೊಂಡಿತು. 
ಕ್ಷಣಗಳ ತರುವಾಯ ಹತೋಟಿ ಮಾರಿ ಟ್ರಕ್‌ ಉರಿಯುತ್ತಿದದ್ದೆಂತೆ, ಸಲಿವನ್‌ ಇಜ್ಜಿ 
ಹೋಗಿದ್ದ ಕಾರಿನ ಬಳಿಗೆ ಓಡಿದ. ಹರಡುತ್ತಿದ್ದ ಟ್ರಕ್ಕಿನ ಬೆಂಕಿಯ ಜ್ವಾಲೆ ಚಾಲಕ 
ಚಕ್ರ ಅದುವಿ: ಹಿಡಿದಿದ್ದ ಪ್ರಜ್ಞಾ ಸಿಹೀನ ಮನಸ ನೊಬ್ಬ ಿನಿರುವುದನ್ನು ತೋರಿಸಿ 
ಕೊಟ್ಟಿ ತು. 

“ಭಾ ಕರ್‌ —ಟ್ರೆಲರ್‌ನ ಚಾಲಕ ೧೦೨ ಕೆಲೊ ಇದ್ದೆ ಗ್ಯಾರಿ ವೇಯ್ಟ್‌ 
ಬಾಲ್ಯ; ಸ ಮೆ ಬಾನಿರಿನ್ನು ತನ್ನೆ ಲ್ಲಾ ಶಕ್ತಿ ಕ್ರಿಯನ್ನೂ ಉಸಯೋಗಿಸಿ ಎಳೆಯಲು 
ಆಗಲೇ ಆರಂಭಿಸಿದ್ದ. 

“ನಾನು ಪ್ರಯತ್ನಿಸುವೆ” ಎಂದೆ ಸಲಿನನ್‌. ಅವನು ಜಜ್ಜೆ ಹೋಗಿದ್ದ ಕಾರಿನ 
ಒಳಗೆ ಕೈ ಹಾಕಿ ಜೋರ ಬೀಗಗಳನ್ನು ತೆರೆದ. ಆದರೂ ಬಾಗಿಲು ತೆರೆದುಕೊಳ್ಳ ಲಿಲ್ಲ. 
ಸತಿ ಮೇಲೆ ರಕ್ತ ಇದ್ದ ದಡವ: ನೋವಿನಿಂದ ಮುಲುಗುಟ್ಟಿದ. 

ಟ್ರಕ್ಕೆ ನ ಮತ್ತೊ ಂದು ಟೈರು ಸಿಡಿಯಿತು. ಬರುತ್ತಾ ಇರುವ *ವರುಗಾಳಿಯತಹ 
ಸದ್ದು ಗಳನ್ನು ತಾಳಿತ್ತು ಬೆಂಕಿ. ತನ್ನ ಬರೀ ಕೈಗಳಿಂದ ಇರುಕಿಹೋಗಿದ್ದ ಬಾಗಿಲಿನೊಡನೆ 
ಸಲಿವರ್ನ 'ಪೋಂಡತೊಡಗಿದ. ಅವನ ಹಿಂದೆ ಧ್ವನಿಗಳು ಸೇರತೊಡಗಿದುವು. 
ಸೈರನ್ನುಗಳು ಪ್ರ ಸಲಾಹಿಸತೊಡಗಿದುವು, ಅವನು ಒಂದು ಕಾಲನ್ನ ಜಂಬಾಗಿಳಿನ ಮೇಲೆ 

2 


ಈ 


೧೪ ಪುಸ್ತಕ ಪ್ರಪಂಚ . 


ಊರಿ, ತನ್ನ ಎಲ್ಲಾ ಶಕ್ತಿಯನ್ನೂ ಒಗ್ಗೂಡಿಸಿ, ಎಳೆದೆ. ಬ್ಯಾಂಗ್‌ ! ಬಾಗಿಲು ತೆರೆದು 
ಕೊಂಡಿತು, ಹೋಗು! ಹೋಗು! | 
:  ಜೊಕೆ ಅನರೊಪವಾಗಿ ಶೆಪ್ಪಗಿತ್ತು. ಚಾಲಕನ ಸುರಕ್ಷಾಪ ಟ್ವಿಯನ್ನು ಚಕ್ಲಿ ಹಚ್ಚೆ, 
ಸಲಿವನ್ನ ಅದನ್ನು ಬಿಚ್ಚಿದೆ. ಚಾಲಕ ಚಕ್ರದ ಹಿಡಿತದಿಂದ ಮುತ್ತಿ ಜೊರಕಿಸಿಕೊಡಲು : 
ವ್ಯಕ್ತಿಯನ್ನು ಆಸನಕ್ಕೆ ಸ ಜಡಿದ. ಕ್ಷಣದ ನಂತರ ಆತನನ್ನು ಕಾರಿನಿಂದ ಹೊರಕ್ಕೆ 
ಜ್ರ ೬ನ. 

ಅವನು ಟ್ರಿಕ್ಸಿನಿಂದ ನಾಲ್ಕು ಜನರನ್ನು ರಕ್ಷಿಸಿ ಕೆಲವೇ ಕ್ಷಣಗಳು ಸರಿದಿತ್ತು. 
ಈಗ ಅವನು ಮತ್ತು ಟಾಲ್ಮನ್‌ ಭಡನೆಯ: ಡುಜೆ ೯ವಿಯನ್ನು ಸುರಕ್ಷಿತ ಸ್ಥಳಕ್ಕೆ 
ಕರೆದೊಯ್ಯುತ್ತಿ ದ್ದಾಗ, ಪ್ರಬಲವಾದ ಗಾಳಿ ಅವರನ್ನು ನೆಲಕ್ಕೆ ಬಿರುಟಿತು. ಸಲಿನರ್ನ 
ತಲೆ ಎತ್ತಿ ನೋಡಿದ. ಬೆಂಕಿ ಹಾಗೂ ಬೂದಿ ೬೦ ಮಾಟ ರ್‌ ಎತ್ತಶಕ್ಕೆ ಹಾರುತ್ತಿರುವು 
ದನ್ನು ಕಂಡ. 

ನಿಮಿಷಗಳಲ್ಲಿ ಆಂಬ್ಯುಲೆನ್ಸ್‌ ಬಂದು ಗಾಯಾಳುಗಳನ್ನು ಆಸ್ಪತ್ರೆಗೆ ಕರೆ 
ದೊಯ್ದಿತು. ಪೋಲೀಸರು ಸಂಚಾರ ನಿಯಂತ್ರಣ ಕೈ ಗೊಂಡರು. 

ಬೆನರಿನಲ್ಲಿ ತೊಯ್ದು ಹೋಗಿದ್ದೆ ಸಲಿವನ್‌ಗೆ ಮುಖ, ನಗು ಗಾಯೆವಾಗಿ, 
ಕೊಂಚ ಸುಟ್ಟಿತ್ತು ಕೂಡಾ. ಸಾಕ್ಷಿದಾರನಾಗಿ ತನ್ನೆ ಹೆಸರನ್ನು ಅನನು ಪೋಲೀ ಸರಿಗೆ 
ಕೊಟ್ಟಿ. ಆ ಮನೆಗೆ ಹೋಗಕೆಂದು ಕಾರನ್ನು ಹತ್ತುತ್ತಿದ್ದಾಗ, ಮಹಿಳೆಯೊಬ್ಬ ಳು 
ಒಡು ನಾನು ಸಾರುಮಾಡಿದ ನತದೃ ಸೆ ರನ್ನು ಉಪ ಚರಿಸುತ್ತಿ ದ್ದೆ ಸಲಿವರ್ನನನ್ನು 
ನೋಡಿದ್ದ ಳು ಆಕೆ. 

“ನಾನು ನೋಡಿದವರಲ್ಲಿಲ್ಲಾ ನೀವು ಬಲು ಧೆ ಶರ್ಯಶಾಲಿಗಳು. ದೇವರು 
ನಿಮ್ಮನ್ನು ಹರಸಲಿ” ಎಂದು ಹೇಳುತ್ತಿ ರುವಾಗ ಆಕೆಯ ಕಣ್ಣು ಗಳು ತಂಬಿಬಂದಿ 
ದ್ಹುವು. 

ಸಂಕೋಚಗೊಂಡ ಸಲಿವನ್‌ ಎರಡು ಮಾತು ಗೊಣಗಿ ಹೊರಟುಬಿಟ್ಟ. 
ಬೆಳಗಿನರಾನ ಮನೆ ತಲುಪಿದ ಸಲಿವನ್ನಗೆ ಒತ್ತಡ, ಹರ್ಸಾತಿಕೇಕದಿಂದ ತಾನು 
ಬಳಲಿದ್ದುದು ಅರಿವಾಯಿತು. ಪತ್ನಿಯನ್ನು ಎಬ್ಬಿಸಿ ನಡೆದುದನ್ನೆಲ್ಲಾ ಹೇಳಬೇಕೆನಿ 
ಸಿತು. ಅಂದು ಐರೀನ*್‌ ಬೆಳಗ್ಗೆ ೫ ಘುಟಿಗೇ 'ಓಿಳಿಬೇಕಾಗಿತ್ತು. ಆಕೆಯನ್ನು ಮಲಗಿರಲು 
ಬಿಡಬೇಕೆಂದು ನಿರ್ಧರಿಸಿದ. 

ಸಲಿವನ್‌ ರೆಥ್ರ್ರೀಜಿರೇಟರ್‌ ಬಳಿ ನಡೆದ, ಬೀರ್‌ ಡಬ್ಬಿ ಒಡೆದು ಕುಳಿತುಕೊಂಡ. 
ಅನರ ಮನೆಯ ೧೦ ರ್ಷದ ನಾಯಿ ಶ್ಯಾನರ್‌ ಅನನ ಮಡಿಲಿಗೆ ಹಾರಿತು. 

ಸಟ ಅವನು ಆರಂಭಿಸಿದ. “ಇವತ್ತು ರಾತ್ರಿಯ ವಿಚಾರವನ್ನು ನಿನಗೆ 
ಹೇಳುತ್ತೇ....”. 
ಎ. ಅರು 

> ಕಿನ ವಿನ್ಸೆಂಟ್‌ ; ಮತ್ತು ಅಡಕವಾದ 

ಸ: ‘Sue ಜಿರೊ ಒನನರ ಜೀವ ಉಳಿಸಿದ ಕ್‌ು ಸಲಿವನ್‌ ಕಲ್‌ 
ವಿಶೇಷ ಶ್ಲಾಘನೆಗೆ ಪಾತ್ರನಾದ. ಸಮಾರಂಭ ನಜಿಯುತ್ತಿ ದ್ಹಾಗ ನ್ಯೂಕೊಶೀಲ್‌ನ 


ಹೆದಾ ರಿಯಲ್ಲಿ ನರಕ ೧೯ 
ಎ 


ಫೈರ್‌ ಕಮಿಷನಂ" ರೇಮಂಡ” ಕಿರ”ನಾನ್‌” ಅನರ ಬಗ್ಗೆ ಯಾವಾಗಲೂ ನೀವು, 
ಓದುವ ಆದರೆ ಯಾವಾಗಲೂ ಭೇಟ ಆಗಲಾರದಂತಹವರು "ನಾಯಕ' ಏಕೆಂದರೆ 
ಅವರು ತಮ್ಮನ್ನು ಹೆಚ್ಚುಗಾರಿಕೆ ಮಾಡಿದರೆ ಇಷ್ಟಪಡುವುದಿಲ್ಲ” ಎಂಬುದಾಗಿ ಸಲಿವನ್‌” 
ಬಗ್ಗೆ ಹೇಳಿದರು. 
“`` ಆದರೆ ಜಾನ್‌ ಸಲಿವನ್‌ ಈಗಲೂ "ನಾಯಳ' ಪದ ಕೇಳಿದರೆ ಹಿಂಜರಿಯುತ್ತಾನೆ.' 
ಬೆಂಕಿಯ ಬಳಿಗೆ ತನ್ನ ಒಳ ಮನಸ್ಸು ಕರೆದುಕೊಂಡು ಹೋಯಿತು ಎಂದು ಹಠದಿಂದೆ 
ಹೇಳುತ್ತಾನೆ. ಅಲ್ಲದೆ ವರ್ಷಗಳ ತರಬೇತಿ ತನ್ನ ಕಾರ್ಯವನ್ನು ಆಳುತ್ತದೆ ಎನ್ನುತ್ತಾನೆ. 
“ಸಿದ್ಧವಾಗಿ ನಿಂತಿರುವುದು” ಎಂಬ ತನ್ನ ಆಜೀನ pas ನೀತಿವಾಕ್ಯ ಎಲ್ಲೆಡೆಯ 
ಅಗ್ನಿಶಾಮಕರಿಗೆ ಸೇರಿದ್ದು ಎಂದು ಸಲಿನನ್‌ ದಿಟವಾಗಿ ಹೇಳುತ್ತಾನೆ. 


ಅನು : ಎಂ. ಎನ್‌. ಸುಮಿತ್ರಾ 


ರಾಜಕೀಯ ಶ್ರೇತ್ರದಲ್ಲಿಯೆ ನನ್ನ ಪ್ರಯೋಗಗಳನ್ನು ಭಾರತವೇ ಅಲ್ಲದೆ 
ಜ್‌ ಬಹುಮಟ್ಟಿಗೆ ನಾಗರಿಕೆ ಜಗತ್ತೂ ಅರಿತಿದೆ, ನನಗಾದರೋ ಅವುಗಳು 
ಹೆಚ್ಚು ಮೌಲ್ಯ ವಾದವುಗಳಲ್ಲ. ನಾನು ಸಾಧಿಸಬೇಕೆಂದಿರುವುದು ಆತ್ಮ 
ಸಾಕ್ಸಾತ್ವಾರೆ; "ೇನರನ್ನು ಮುಖತಃ ಹರ್ಶಿಸಿ ಮೋಕ್ಷಸಾಧನೆ ನಾಡು 
ಸ. 


ಗಾಂಧೀಜಿ 


ಭಾರತದ ಮಯೂರ ನಂಹಾಸನ ಎಲ್ಲಡಗಿದೆ? 
ನನನ್‌ 
ಶ್ರೀಹರಿ ಮೋಹನ್‌ 


ನಾದಿರ್‌ಶಾಹ ಲೂಟಿ ಮಾಡಿದ್ದ ರತ್ನ ಖಚಿತೆ ಮಯೂರೆ 
ಸಿಂಹಾಸನದ ಬಗ್ಗೆ ಶರ್ಲಾಕ್‌ಹೋಮ್ಸ್‌ನ "ಜನಕ ಸರ್‌ ಆರ್ಥರ್‌ 
ಶಾನನ್‌ ಡೈ ಲನು ತನ್ನ ಆತ್ಮ] ಚರಿತ್ರೆ ಯಲ್ಲಿ ಹೀಗೆ ಬರೆದಿದ್ದ: 

: "ದಿಲ್ಲಿ ತ ಅರದುನೆಯಲ್ಲಿಡಲಾಗಿದ್ದ ಮಯೂರಾಕಾರದ 
ಅದ್ಭುತ ಸಿಂಹಾಸನವನ್ನು ಸುವರ್ಣದಿಂದ ನಿರ್ಮಿಸಲಾಗಿದ್ದು 
ಅನೇಕಾನೇಕ ವಜ್ರ ಗಳ್ಳು ರತ್ನಗಳಿಂದ ಶೃಂಗೆರಿಸ ಸಲಾಗಿತ್ತು. 
ಸಿಂಹಾಸನ ಸ್ಫರ್ಣಯುಕ್ತ ಪಾ ದಗಳುಳ್ಳ ಪಲ್ಲಂಗದಂತೆ ಕಾಣಿಸು 
ತ್ರಿ ತ್ತು. ಪಾದಗಳ ಮೇಲೆ ವಜ್ರ-ನೆ ಸಢೂರ್ಯ ಗಳನ್ನು ಕಲಾತ್ಮ] ಕವಾಗಿ 
ಜೋಡಿಸಲಾಗಿತ್ತು. ಸಿಂಹಾಸ ud ಪೃಷ್ಠ ಭಾಗದಲ್ಲಿ ತ 
ಮಯೂರಗಳಿದ್ದು, ಇವುಗಳ ಶರೀರ ಹಾಗೂ ರೆಕ್ಕೆಗಳ ಮೇಲೂ 
ಅನೇಕ ವಜ್ರಗಳು, ರತ್ನಗಳು ಕಂಗೊಳಿಸುತ್ತಿದ್ದವು.” 
ನಾದಿರಶಾಹನು ತೆಗೆದುಕೊಂಡು ಹೋದ ಮಯೂರ ಸಿಂಹಾಸನ 
ನಕಲಿ ಸಿಂಹಾಸನವಾಗಿದ್ದು ಅದು ಇಂದಿಗೂ ಟಹೆರಾನ್‌ನ 
ಅರಮನೆಯ ಖಜಾನೆಯಲ್ಲಿದೆ. ಈ ಸಿಂಹಾಸನವನ್ನು ಮೊಗಲ 
ಬಾದಶಹರು ಮೂಲ ಸಿಂಹಾಸನವನ್ನು ದರೋಡೆಗಾರರಿಂದ 
ರಕ್ಷಿಸಲು ನಿರ್ಮಿಸಿದ್ದರೆಂದು ಕೆಲವು ಆಂಗ್ಲ ಇತಿಹಾಸ ಲೇಖಕರು 
ಹೇಳುತ್ತಾರೆ. ಆ ಕೃತಕ ಸಿಂಹಾಸನ ವಾಸ್ತವಿಕ ಸಿಂಹಾಸನವನ್ನು 
ಎಷ್ಟು ಹೋಲುತ್ತಿತ್ತೆಂದರೆ, ಲಾರ್ಡ್‌ಕರ್ಜನ್‌ ಅದನ್ನು ಟಿಹರಾನ್‌ 
ನಲ್ಲಿ ನೋಡಿದಾಗ, ತಾನು ನಿಜವಾದ ಸಿಂಹಾಸನನನ್ನೇ ನೋಡು 
ತ್ರಿದ್ದೇನೆಂದು ಅನನಿಗನ್ನಿ ಸಿತು. ಲಾರ್ಡ್‌ಕರ್ಜನ* ವಾಸ್ತವಿಕ 
ಸಿಂಹಾಸನವನ್ನು ದಿಲ್ಲಿಯ ಮೊಗಲರ ಅರಮನೆಯ ಒಂದು ಗುಪ್ತ 
ಸ್ಥಳದಲ್ಲಿ ನೋಡಿದ್ದ. 


೧೯೮೮ರ ಮಾರ್ಚ್‌ ತಿಂಗಳಿನ ಹಿಂದಿ "ನವನೀತ'ದಲ್ಲಿ ಪ್ರಕಟವಾದ ಶಿ ಶ್ರೀಹರಿ ಮೋಹನ್‌ 
ಅವರೆ “ಭಾರತ್‌ ಕಾ ತಖ್ರೆತಾಊಸ್‌ ಕಹಾಂ ಛಿಪಾ ಹೈ?” ಲೇಖನದ ಅನುವಾಕ, 


ಭಾರತದ ಮಯೊೂರ ಸಿಂಹಾಸನ ಎಲ್ಲಡಗಿದೆ? ೨% 


ಒಂದು ವೇಳೆ ಈ ಆಂಗ್ಲ ಇತಿಹಾಸ ಲೇಖಕರ ಈ ಹೇಳಿಕೆಯಲ್ಲಿ ವಾಸ್ತವಿಕತೆ 
ಯಿದ್ದ ಕ್ಕಿ ಯಾವ ವಾಸ್ತವಿಕ ಸೌಹಾಸ ಸನವನ್ನು ನಾದಿರ್‌ ಶಾಹನು ಲೂಟಿ ಮಾಡಲಾಗರೆ 


ಲಿಲ್ಲವೋ; ಅದನ್ನು ಲೂಟಿ ಮಾಡುವಲ್ಲಿ ಅನಂತ್‌ ಆಂಗ್ಲರು ಯಶಸ್ಸು ಪಡೆದಕೆಂದು 
ಹೇಳಬಹುದು. 


3 3 ಕ 


ಮಾರ್ಚ್‌ ೧೭೮೨ರಲ್ಲಿ, ಅನೇಕ ಲಿಖಿತ ಮತ್ತು ಮೌಖಿಕ ಪ್ರ ಮಾಣಕ್ಕ ನುಸಾರ 
ವಾಗಿ, "ಗ್ರೌಸವೇನರ್‌' ಎಂಬ ಹಡುಗೊಂದು ಭಾರತದಿಂದ ಇಂಗ್ಲೆ ಡಿಗೆ ಹೊರಟಿತ್ತು. 
ಹಡಗಿನಲ್ಲಿ ಅನೇಕ ಟನ್‌ ಬಂಗಾರೆಡೊಂದಿಗೆ ಮಯೂರ ಸಿಂಹಾಸ ಸನವೂ ಇತ್ತು. 

ಆಗ ಬ್ರಿಟೇಷರು ಫ್ರಾನ್ಸ್‌ ಮತ್ತು ಹಾಲೆಂಡ್‌ ನೊಂದಿಗೆ ಯುದ್ಧ ಮಾಡು 
ತ್ತಿದ್ದರು. ಈ ಎರಡೂ ದೇಶಗಳೂ, ಬ್ರಿಟಿನ್ಲಿನಂತೆ ಭಾರತದ ಮೇಲೆ ಅಧಿಕಾರ ಸ್ಲಾ ಬಸಲು 
ಪ್ರಯತ್ನಿಸುತ್ತಿದ್ದ ವು. ಗೌೌಸವೇನರ್‌ ಹಡಗು ಇಂಗ್ಲೆ ಡಿಗೆ ಹೊರಡಲು ಸಿದ್ಧವಾಗಿ 
ನಿಂತಿದ್ದಾಗ, ಅದೇ ವೇಳೆಗೆ ಫ್ರಾನ್ಸಿನ ನೌಕಾಬಲ ಭಾರತದ ಕೋರಮಂಡಳ ಸಮುದ್ರ- 
ತೀರದಲ್ಲಿ ಒಮ್ಮೆಲೆ ಪ್ರಕಟಗೊಂಡಿತ್ತು. ಗ್ರೌಸವೇನರ್‌ ಹಡಗಿನ ಪ್ರಯಾಣದಲ್ಲಿ ಈ 
ಕಾರಣದಿಂದ ವಿಳಂಬವಾಯಿತು. ಆ ವೇಳೆಯಲ್ಲಿ ಈಸ್ಟ್‌ ಇಂಡಿಯಾ ಕಂಪನಿಯ 
ಕಾರ್ಲಾನೆ ಮದ್ರಾಸ್‌ನ ಫೋರ್ಟ್‌ಸೆಂಟ್‌ ಜಾರ್ಜ್‌ನಲ್ಲಿತ್ತು. ಲಾರ್ಡ್‌ ಮೆಕಾರ್ಟಕೆ 
ಅದರ ಅಧ್ಯಕ್ಷರಾಗಿದ್ದು, ಇಂಗ್ಲೆಂಡ್‌ಗೆ ಹೋಗುವ ಹಡಗುಗಳ ಸಾಗಣೆ ವ್ಯವಸ್ಥೆಯೂ 
ಇವರೆ ಜವಾಬ್ದಾರಿಯಾಗಿತ್ತು. ಅವರು ಲಂಡನ್‌ನಲ್ಲಿರುವ ಈಸ್ಟ್‌ ಇಂಡಿಯಾ ಕಂಪನಿಗೆ 
ಈ ಹಡಗಿನಲ್ಲಿ ತುಂಬಿದ ವಸ್ತುಗಳ ಸೂಚನೆ ಕೊಡುತ್ತಾ ಬರೆದರು: “ಆದಾಗ್ಯೂ 
ನಗದು ರೂಪದಲ್ಲಿ ಕಳುಹಿಸುತ್ತಿರುವುದು ತಮ್ಮ ನಿರೀಕ್ಷೆಗಿಂತ ಕಡಿಮೆಯಿದೆ, ಆದರೆ 
ಅದರ ಕೊರತೆಯನ್ನು ವಜ್ರವೈಡಢೂರ್ಯಗಳಿಂದ ತುಂಬುತ್ತಿದ್ದೇವೆ.? 

3% 3 3% 

ಕಡೆಗೆ ೧೩ ಜುಲ್ಲೆ ೧೭೮೨ ರಂದು ಗ್ರೌಸವೇನಂ" ಇಂಗ್ಲೆಂಡಿಗೆ ಹೊರಟಿತು. 
ಫ್ರೆಂಚ್‌ ಮತ್ತು ಹೂಲೆಂಡ್‌ನನರೆ ಭಯದಿಂದ ಅದನ್ನು ಮದ್ರಾಸ್‌ನಿಂದ ಕಳುಹಿಸದೆ, 
ಶ್ರೀಲಂಕಾದ ತ್ರಿಕೋಪಾಲಿ ರೇವುಪಟ್ಟಣದಿಂದ ಕಳಿಸಲಾಗಿತ್ತು. ಹಡಗು, ದಕ್ಷಿಣ 
ಶ್ರ ಕಾದ ಟ್‌ ಆಫ್‌ ಗುಡ್‌ ಹೋರಪ೯' ಮಾರ್ಗದಿಂದ ಲಂಡನ" ತಲುಪ 
ಬೇಕಾಗಿತ್ತು ; ಆಗ ಇನ್ನೂ ಸ್ಪೇರ್‌ ನಾ ಯ ನಿರ್ಮಾಣವಾಗಿರಲಿಲ್ಲ. 

ಹಡಗಿನ ಕ್ಯಾಪ್ಟನ್‌ "ಕಾಶ್ಸನ” ತುಂಬಾ hk ಹಾಗೂ ಅನನುಭವಿ 
ಯಾಗಿದ್ದ. ಅವನ ಕೈಕೆಳಗೆ ಕೆಲಸ ಮಾಡುವ ನೌಕರರೂ ಅಸ್ಟೇ ಅಯೋಗ್ಯರಾಗಿದ್ದು 


ಅನನುಭನಿಗಳಾಗಿದ್ದ ರು. ಬಿರುಗಾಳಿಯಂಥಾ ಆಕಸ್ಮಿಕ ವಿಫ್ನಗಳನ್ನೆದುರಿಸುವ ಕ ಗಾಶಲ್ಯ 


ಅನರಿಗಿರಲಿಲ್ಲ. 
ಕ್ಯಾಪ್ಟನ್‌ ಮತ್ತು ನೌಕರವರ್ಗದವರಲ್ಲದೆ, ಗ್ರೌ ಸವೇನರ್‌ ನಲ್ಲಿ ೧೪೨ 


ಪ್ರಯಾಣಿಕರೂ ಇದ್ದರು. "ಹಡಗು, ಶ್ರೀಲಂಕಾ ಬಿಟ್ಟಿ ನೀನೆ ದಕ್ಷಿಣ ಭಾರತದ ಮಹಾ 
ಸಾಗರ ಪ್ರಜೀಶವನ್ನು ಪ್ರವೇಶಿಸಿತು. 'ಅಗಸ್ಕ್‌ ಮೂರನೇ ದಿನಾಂಕದವರೆಗೆ ಪ್ರಯಾಣ 


೨೨ ಪುಸ್ತಕ ಪ್ರಸಂಹ 


ಸುಖಕರವಾಗಿ, ನಿರ್ವಿಘ್ನತೆಯಿಂದ ಸಾಗಿತು. ನಾಲ್ಕನೇ ಆಗಸ್ಟ್‌ ಮುಂಜಾನೆ 
ಮೂರೂವಕರೆಗೆ ಜಾನ್‌ ಹಾಯನ್ಸ್‌ ಎಂಬ ನಾವಿಕ ಕಂಡ ದೃಶ್ಯ ಭಯಾನಕವಾಗಿತ್ತು. 
ಅವನು ಗಟ್ಟಿಯಾಗಿ ಕೆಳಗಿನ ಡಿ:೯ನಲ್ಲಿ ಕರ್ತವ್ಯದ ಮೇಲಿದ್ದ "ಮೇಟ್‌ ಗೆ ಸ್‌ 
ಕೊಟ್ಟ: ಮುಂದಕ್ಕೆ ನೆಲ ಕಾಣಿಸುತ್ತಿದೆ ಸಾರ್‌! ಸಮುದ್ರದ ಬಂಜೆಗಳ ಸುತ್ತೆಮುತ್ತೈ 
ಚಾಚಿದ ಭೂಮಿ!” | 

ಕನ್ನ ಶಲೆ ಕೆಟ್ಟಡಿಯಾ? ಅಥವಾ ಫುಡಿದೆದ್ದು ನತ್ತಿಗೇರಿದಿಯಾ ಕ ನಾವು 
ಭೂಮಿಯಿಂದ ಸಾವಿರಾರು ಮೈಲಿ ದೂರದಲ್ಲಿದ್ದೀವೆ. ನಿನ್ನ ತಲೆಹರಟಿ ನಿಲ್ಲಿಸು ಮೇಟ್‌ 
ನಾವಿಕನಿಗೆ ಗದರಿಸಿದ. | 

ಹಾಯನ್ಸ್‌ ಸುಮ್ಮನಾದ. ಆಜರಿ ಅವನು ತನ್ನ ದೃಷ್ಟಿಯನ್ನು ಸಮುದ್ರದ 
ಬಂಡೆಗಳ ಸುತ್ತಮುತ್ತ ಚಾಚಿದ ಭೂಮಿಯಿಂದ ಕೇಳಲಿಲ್ಲ. ಅವನ ಅದೃಷ್ಟ್ರದಿಂದೆ 
ಹಡಗಿನ ಕ್ವಾರ್ಟರ್‌ ಮಾಸ್ಟರ್‌ ವಿಲಿಯಮ್‌ ನಿಕ್ಸನ್‌ ಕೂಡ ಅಲ್ಲೇ ಇದ್ದ. ಹಾಯನ್ಸ್‌ 
ಸನ್ನೆ ಮಾಡಿದ್ದ ಆ ಸಮುದ್ರದ ಬಂಡೆಗಳನ್ನು ಅವನೂ ನೋಡಿದ್ದ. ಅವನು ಓಡೋಡಿ 
ಕ್ಯಾಪ್ಟರ್ನನ ಕ್ಯಾಬಿನ್ನಿಗೆ ಬಂದು ಹೇಳಿದ, “ಹಡಗನ್ನು ಕೂಡಲೇ ತಿರುಗಿಸಿ, ಸಾರ್‌ 4 
ನಾವು ಒಂದು ಸಮುದ್ರದ ಬಂಡೆಗೆ ಢಿಕ್ಕಿ ಹೊಡೆಯುವವರಿದ್ದೇವೆ!? 

ಕ್ಯಾಸ್ಟನ್‌ ಕಾಕ್ಸನ" ತಕ್ಷಣ ಡಿಕ್‌ ಮೇಲೆ ಬಂದು ತನ್ನ ಕರ್ಮಚಾರಿಗಳಿಗೆ 
ಆಜ್ಞಾಪಿಸಿದ "ಅಪಾಯ! ಹಡಗನ್ನು ನಾವು ಸಮುದ್ರದ ಬಂಡೆಯಿಂದ ಪಾರುಮಾಡ 
ಬೇಕಾಗಿದೆ. ಎಲ್ಲರೊ ಈ ಕೂಡಲೇ ಹಡಗನ್ನು ಬೇರೆ ದಿಕ್ಕಿಗೆ ತಿರುಗಿಸುವ ಕೆಲಸದಲ್ಲಿ 
ತೊಡಗಿ. ಸ್ವಲ್ಪವೂ ತಡಮಾಡಬೇಡಿ.” 

ಆದರೆ ಕಾಲ ಮಿಂಚಿತ್ತು. ಕಾಕ್ಸನ್‌ನ ಆಜ್ಞೆ ಇನ್ನೂ ಪೂರೈಸಿರಲಿಲ್ಲ, ಆಗಲೇ 
ಹಡಗು ನೇರವಾಗಿ ಸಮುದ್ರದ ಬಂಡೆಗೆ ಹೋಗಿ ಬಡಿಯಿತು. 


3 ತ ೫ 8 


ಹಡಗು ಬಂಡೆಗೆ ಬಡಿದಾಗ, ಗಾಳಿ ತೀವ್ರವಾಗಿ ಬೀಸುತ್ತಿತ್ತು. ಹೀಗಾಗಿ 
ಗ್ರೌಸವೇನರ್‌ ಗಾಳಿಯ ಹೊಡೆತದೊಂದಿಗೆ ಅತಿವೇಗವಾಗಿ ಬಂಡೆಗೆ ಅಪ್ಪಳಿಸಿತು. 

ದಕ್ಷಿಣ ಆಫ್ರಿಕಾದ ಆ ಭಾಗದ ಸಮುದ್ರ ತೀರದಲ್ಲಿದ್ದ ಕೆಲವು ಕಪ್ಪು "ಹಬಿಶಿ' 
(ಅಬಿಸೀನಿಯಾ ದೇಶದ ಜನ) ಜನ ಉತ್ಸುಕತೆಯಿಂದ ಈ ದೃಶ್ಯ ನೋಡುತ್ತಿದ್ದರು. 
ಹಡಗು ಬಂಡೆಗೆ ಅಪ್ಪಳಿಸಿದಾಗ ಅವರು ಓಡೋಡಿ ಬಂಡೆಯ ಸಮೀಪಕ್ಕೆ ಬಂದು, 
ಹಡಗಿನಲ್ಲಿ ನುಗ್ಗಿ ದರು. ಹಡೆಗಿನಲ್ಲಿದ್ದ ವಸ್ತುಗಳು ಹಾಗೂ ಪ್ರಯಾಣಿಕರ ಮೇಲೆ ಈಗ 
ಅವರ ಸಂಪೂರ್ಣ ಹಿಡಿತವಿತ್ತು. 

ಹಡಗಿನೊಳೆಗೆ ಈ ಹಬಿಶಿ ಜನ ಬಂಗಾರನಲ್ಲದೆ ಶಾಮ್ರ ಹಾಗೂ ಲೋಹ 
ಮುಂತಾದ ಧಾತುಗಳಿಂದಾದ ಅನೇಕ ವಸ್ತುಗಳನ್ನು ಕಂಡರು. ಆದರೆ ಅವರು ತಾಮ್ರ, 
ಲೋಹ ಇತ್ಯಾದಿ ಧಾತುಗಳಿಂದ ನಿರ್ಮಿತಗೊಂಡ ವಸ್ತುಗಳನ್ನು ಊಟಿ ಮಾಡುವುದೇ 
ಉಚಿತವೆಂದು ತಿಳಿದರು. ಅವರ ದೃಷ್ಟಿಯಲ್ಲಿ ಬಂಗಾರಕ್ಕೆ ಬೆಲೆಯಿರಲಿಲ್ಲ; ಕಾರಣ, 
ಅವರಿದ್ದ ದೇಶದಲ್ಲಿ ಬಂಗಾರಕ್ಕೆ ಕೊರತೆಯಿರಲಿಲ್ಲ. 


ಭಾರತದ ನುಯೂರ ಸಿಂಹಾಸನ ಎಲ್ಲಡಗಿದೆ? ೨೩ 


ಈ ಕಡೆ ಹಬಿಶಿ ಜನ ಕೊಳ್ಳೆ ಹೊಡೆಯುವಲ್ಲಿ ಮಗ್ನರಾಗಿದ್ದರೆ, ಆ ಕಡೆ, 
ಹಡಗು- ತೀವ್ರವಾಗಿ ಅಸ ರೃಳಿಸಿದ್ದ ರಿಂಬೌಗಿ-ಓಕಿಯಾಗಿ ಮಧ್ಯ ದಲ್ಲಿ ಎರಡು ಭಾಗವಾಗಿ 
ಸೀಳಿತು. ಹೀಗಾಗಿ ಅದು ಶೀಘ್ರವೇ ಮುಳುಗ ಲಕ: 'ಹಡಗಿನ ನಾವಿಕರು 
ವಸ್ತುಗಳ ಯೋಚನೆ ಕೆ ೈಬಿಟ್ಟು ತಮ್ಮ ಹಾಗೂ ಪ್ರಯಾಣಿಕರ ಜೀವ ಕಾಪಾಡಲು 
ಮಗ. ರಾದರು. 

"ಮೇಟ್‌'ಗೆ ಪೂರ್ವ ಸೂಚನೆ ಕೊಟು ಸು ಇತರರೊಂದಿಗೆ ಸುರಕ್ಷಿತೆವಾಗಿ 
ದಡ ಸೇರಿದವರಲ್ಲಿ ಹಾಯನ* | ನಾವಿಕನೂ ಒಬ್ಬ ನಾಗಿದ್ದ. ಎಂಟು ವರ್ಷಗಳ ನಂತರ 
ಅನನು ಮತ್ತೊ ದು ಬಿ ಟರ್‌ ಹೆಡಗಿನಲ್ಲಿ ಪ್ರ 4 ದ್ದ ಜಾರ್ಜ್‌ ಕಾರ್ಟರ್‌ 
ಎಂಬ ಕಲಾಕಾರನಿಗೆ ಗ್ರೌರ್ಸವೇನಂ" ಹಡಗು ಭಾ ಜಾ ಗ ಸಂಭವಿಸಿದ ಘನೆಗಳನ್ನು 
ಈ ರೀತಿ ವರ್ಣಿಸಿದ್ದ : 

“ನನ್ನ ಅನುಮಾನದಂತೆ ಹಡಗು ೨೦° ಮತ್ತು ೩೨೯ ದಕ್ಷಿಣ ಅಕ್ಷಾಂಶ ರೇಖೆಗಳ 


ಮಧ್ಯೆ ಈಫಾರಿಯಾ ಎಂಬ ಸಮುದ್ರತೀರದಿಂದೆ ಸುಮಾರು ೩೦೦ ಗಜದ ಅಂತರದಲ್ಲಿ 
ಹೋಟಿತೆಗೊಳಗಾಗಿತ್ತು.. ಹಡಗು. ಜಲ-ಸಮಾಧಿಯಾಗುವುದನ್ನರಿತ ನಾವು ಕೂಡಲೇ 
ಒಂದು ತಶ್ಯ್ಯಾಲೀನ ಸೇತು ವೆಯನ್ನು ನಿರ್ಮಿಸಿಜೆವು. ಸ ಕ್ರೈಯಾಣಿಕರು ಈ ಸೇತುನೆಯಿಂದೆ 
ತೀರಕ್ಕೆ ಬಂದರು. ಹಬಿಶಿಗಳಿಂದ ಗಲ ME ಮತ್ತು ಪ್ರಯಾಣಿಕರು 
ತೆಮ್ಮನ್ನು ಅನೇಕ ಗುಂಪುಗಳಲ್ಲಿ ವಿಭಾಗಿಸಿಕೊಂಡರು. ಈ ಎಲ್ಲಾ ಗುಂಪು ಬೇಕೆ ಜೇರೆ 
ದಿಕ್ಕುಗಳಲ್ಲಿ ಸುರಕ್ಷಿತ ಸ್ಪಳ ಹುಡುಕುತ್ತಾ ಮುಂದಕ್ಕೆ ಹೋದವು. ನಾನಿದ್ದ ಗುಂಪಿನಲ್ಲಿ 
ಅನೇಕ ನಾವಿಕರು, ಅಧಿಕಾರಿಗಳಿದ್ದು ಐದಾರು ಪ್ರಯಾಣಿಕರೂ ಇದ್ದರು. ಮೂರು 
ತಿಂಗಳ ನಂತರ, ನಾವು ಸ್ವಾ ರ್ತಕೋರ್ಪ ನದಿ ತೀರದಲ್ಲಿರುವ ಒಂದು ಡಚ್‌ 
ಫೂರ್ಮ್‌ಗೆ ಹೋದಿವು. ಈ ಭಾ 4 ಇಸು ನಮ್ಮನ್ನು ಲಡನ್ನಿ, ನವರಿಗೆ ತಲುಪಿಸುವ 
ವ್ಯವಸ್ಥೆ ಮಾಡಿದರು”. 
3 x 3 

ಹಡೆಗಿನ ಕ್ಯಾಪ್ಟನ್‌ ಕಾಕ್ಸನ್‌ ಇದ್ದೆ ಗುಂಪು ಮತ್ತೊಂದು ಡಚ್‌ ಪ್ರದೇಶ 
ತಲುಪಲು ೪೦ ದಿನಗಳವರೆಗೆ ಒಂದು ಸಾವಿರ ಮೈಲಿಗಳ ಅಂತರವನ್ನು ನಿರ್ಧರಿಸ 
ಚೀಕಿತ್ತು. ಈ ಗುಂಪಿನಲ್ಲಿ ಆರು ಜನ ಆಂಗ್ಲ ಮಹಿಳೆಯರೂ ಇದ್ದರು. ಅನರೊಂದಿಗೆ 
ಹಬಿಶಿಯರು ಬಲಶ್ಛಾರ ಮಾಡಿದರು. ಕಾಕ್ಸನ್‌ ಮತ್ತು ಅವನ ಸಂಗಡಿಗರು ಈ 
ಮಸಿಳೆಯರನ್ನು ಪಾರುಮಾಡಲು ಪ್ರಯತ್ನಿಸಿದಾಗ ತಮ್ಮ ಪ್ರಾಣ ಕಳೆದುಕೊಂಡರು. 
ಹಬಿಶಿಯನ್ನರು ಉಳಿದ ಆಂಗ್ಲರನ್ನು ತಮ್ಮ ದಾಸರನ್ನಾಗಿ ಮಾಡಿಕೊಂಡರು. ಅವರಲ್ಲಿ 
ಚೇಂಬರ್ಸ್‌ ಮತ್ತು ಸಾಂಡಸ ರ್‌ ೭೫ವರಿಬ್ಬ ರು ಹೇಗೋ ಆರು ತಿಂಗಳ ನಂತರ, 
ಗುಲಾಮಗಿರಿಯಿಂದ. ಮುಕ್ತರಾಗಿ ಲಂಡನ್‌ ತಲುಪುವಲ್ಲಿ ಯಶಸ್ವಿಯಾದರು. 

ಹಬಿಶಿಯನ್ನ ರು ಆಂಗ್ಲ ಮಹಿಳೆಯರನ್ನು ಅನೇಕ ತಿಂಗಳು ತಮ್ಮ ಹಿಡಿತದಲ್ಲಿಟ್ಟು 
ಕೊಂಡು ನಂತರೆ ನಿರ್ದಯ ತೆಯಿಂದ ಅವರನ್ನು ಕೊಂದರು. ೪ ಮಕ್ಕಳನ್ನು 
ಕೊಂದು ಈ ಮೊದಲೇ ಶಿಂದುಹಾಕಿದ್ದರು. 

| ೫ x 


3೪ ಪುಸ್ತಕ ಪ್ರಪಂಚ 


ಆದರೆ ಡಚ್‌ ಫಾರ್ಮ? ಮತ್ತು ಅಲ್ಲಿಯ ಪ್ರದೇಶದ ಜನರು, ಹಡಗಿನಲ್ಲಿದ್ದ 
ದುರಾದೃಷ್ಟ ಪ್ರಯಾಣಿಕರು ಮತ್ತು ನಾವಿಕರನ್ನು ರಕ್ಷಿಸಿ, ಅವರನ್ನು ಬ್ರಿಟನ್ನಿಗೆ 
ಕಳುಹಿಸುವಲ್ಲಿ ತುಂಬಾ ಶ್ರಮಿಸಿದರು. ಹಬಿಶಿಯನ್ನರಿಂದೆ ಅನೇಕ ಆಂಗ್ಲರನ್ನು 
ಗುಲಾಮಗಿರಿಯಿಂದ ಮುಕ್ತಗೊಳಿಸಿದರು. ನ 

ಲಾಯೆಕ್ಸ್‌ ಎಂಬ ಕಂಪನಿಗೆ ಗ್ರೌಸವೇನರ್‌ ದುರ್ಫಟನೆಯ ಸುದ್ದಿ ತುಂಬಾ 
ತಡವಾಗಿ ಸಿಕ್ಕಿತು. "ಡೈಲಿ ಎಡವರ್‌ಟ್ರ್ರೈಜರ್‌'ನಲ್ಲಿ ಪ್ರಕಟಗೊಂಡ ಸಮಾಜಾರೆದಲ್ಲಿ 
ಹಡಗಿನಲ್ಲಿದ್ದ ಬಂಗಾರ, ಮಯೂರ ಸಿಂಹಾಸನ, ವಜ್ರ-ವೈಢೂರ್ಯ ಹಾಗೂ ನಗದು 
ಹಣದ ಉಲ್ಲೇಖವಿರಲಿಲ್ಲ. ಆದರೆ; ನಂತರ ಇನ್ನೊಂದು ಸಮಾಚಾರ ಪತ್ರಿಕೆಯಲ್ಲೂ 
ಹಡಗಿನಲ್ಲಿದ್ದ ಸಾಮಾನುಗಳ ಬೆಲೆ ೩೦೦,೦೦೦ ಪೌಂಡ್‌ ಎಂದು ಅಂದಾಜು ಮಾಡ 
ಲಾಗಿದೆ ಎಂದು ತಿಳಿಸಲಾಗಿತ್ತು. ಮಯೂರ ಸಿಂಹಾಸನದ ಬಗ್ಗೆ ಈ ಪತ್ರಿಕೆಯಲ್ಲೂ 
ಪ್ರಸ್ತಾಸವಿರಲಿಲ್ಲ. ಈಸ್ಟ್‌ ಇಂಡಿಯಾ ಕಂಪನಿ ಮತ್ತು ಲಾಯಡ್ಸ್‌ನ ಅಧಿಕಾರಿಗಳು 
ಬೇಕೆಂತಲೇ ಈ ಸುದ್ದಿಯನ್ನು ಮರೆಮಾಚಿದ್ದರೋ ಅಥವಾ ಅವರ ಗಮನವೆಲ್ಲಾ 
ಮಯೂರ ಸಿಂಹಾಸನಕ್ಕಿಂತ ಹಬಿಶಿಯನ್ನರ ಕ್ರೌರ್ಯಕ್ಕೆ ತುತ್ತಾದ ಆಂಗ್ಲೆ ಮಹಿಳೆ 
ಯರ ಮೇಲಿತ್ತೋ ತಿಳಿಯದು. ಬ್ರಿಟನ್ನಿನ ಮಹಿಳಾ-ಸಂಸ್ಥೆಗಳು ಈ ಕಾಂಡವನ್ನು 
ಪಡೇ-ಸಜೀ ಬಯಲಿಗೆಳೆದು ಕಂಪನಿಯನ್ನು ಉಗ್ರವಾಗಿ ನಿಂದಿಸಿತು. 

ಒಂದು ಕಡೆ ಈಸ್ಟ್‌ ಇಂಡಿಯಾ ಕಂಸನಿಗೆ ಕಹಿ ಮಾತುಗಳನ್ನೆದುರಿಸಜೇಕಾ 
ಯಿತು. ಮತ್ತೊಂಜಿಡೆ, ಒಂದು ವರ್ಷದವರೆಗೆ ಹಡಗು ದುರ್ಫಟನೆಗೊಳಗಾದ ಜಾಗಕ್ಕೆ 
ಅವರು ಹೋಗದಾದರು. ಕಾರಣ, ಅವರಿಗೂ ಮೊದಲು ಡಚ್ಚರು ಅಲ್ಲಿಗೆ ಹೋಗಿದ್ದರು. 


ಆದರೆ ೧೭೮೮ರಲ್ಲಿ ಓರ್ವ ಫ್ರೆಂಚ್‌ ಯಾತ್ರಿಕನು ಗ್ರೌಸವೇನರ್‌ ಹಡಗಿನಲ್ಲಿದ್ದ 
—ಹಬಿಶಿಯನ್ನರು ಲೂಟಿ ಮಾಡಿದ್ದ ಆ ಖಜಾನೆ ಏನಾಯಿತು ಎಂಬುದನ್ನು ತಿಳಿಯಲು 
ಆ ಪ್ರದೇಶದ ಯಾತ್ರೆ ಕೈಗೊಂಡ. ಹಬಿಶಿಯನ್ನರನ್ನು ವಿಚಾರಿಸಿದ ಮೇಲೆ, ಹಬಿಕಿ 
ಯನ್ನರ ಮುಖಂಡನೊಬ್ಬನು ಒಂದು ದೊಡ್ಡೆ ಹೊಂಡ ತೋಡಿ ರಾತ್ರೋರಾತ್ರಿ ಆ 
ಖಜಾನೆಯನ್ನೆಲ್ಲಾ ಅಲ್ಲಿ ಹೂತಿಟ್ಟಿದ್ದ ಎಂಬ ವಿಷಯ ತಿಳಿಯಿತು. ಈ ದುರ್ಫಟನೆ 
ಯಾದ ಕೆಲವೇ ತಿಂಗಳುಗಳಲ್ಲಿ ಅವನು ಇಹಲೋಕ ತ್ಯಜಿಸಿದ್ದ. ಹೀಗಾಗಿ ಅವನು 

ಲ 

ಖಜಾನೆಯನ್ನು ಎಲ್ಲಿ ಅಡಗಿಸಿದ್ಟಿದ್ದಾ ನೆಂಬುದು ಯಾರಿಗೂ ತಿಳಿದಿರಲಿಲ್ಲ. 

೧೭೯೦-೯೧ರಲ್ಲಿ ಫ್ರೆಂಚ್‌ ಯಾತ್ರಿಕನಿಗೆ ದೊರೆತ ಈ ಸೂಚನೆ ಮೇರೆಗೆ ಡಚ್‌ 
ಜನರು ಖಜಾನೆ ಅಡಗಿಸಿಟ್ಟಿರಬಹುದಾದ ಜಾಗವನ್ನು ಪಕ್ಷೆ ಮಾಡಲು ಪ್ರಯತ್ನಿ 
ಸಿದ್ದರು; ಆದರೆ ಹಬಿಶಿಯನ್ನರ ಪ್ರಮುಖ ಖಜಾನೆಯನ್ನು ಒಂದು ಅಜಾ ತ ಜಾಗ! 
ಬಚ್ಛಿಟ್ಟದ್ದಾನೆ ಆ ಸ್ಥ ಳವನ್ನು ತಲುಪಲು ನಾಲ್ಕು ದಿನಗಳು ಹಾಗೂ ನಿಳು ದುರ್ಗವೆ 
ನದಿಗಳನ್ನು ದಾಟಬೇಕಾಗುತ್ತದೆ ಎಂಬ ವಿಷಯ ತಿಳಿದು ಅವರು ಸುಮ್ಮನಾದರು 


ಹ ಇ ಪೋರ್ಚುಗೀಸರ ಅಧೀನದಲ್ಲಿದ್ದು ಅಲ್ಲಿಗೆ ಹೊರ ಜನರು ಹೋಗುವಂತೆಯಃ 
ಲ್ಲ, 


ಭಾರತದ ಮುಯೊರ ಸಿಂಹಾಸನ ಎಲ್ಲಡಗಿದೆ? ೨೫ 


ಸುಮಾರು ೧೮೨೫ರಲ್ಲಿ ದಕ್ಷಿಣ ಆಫಿ ಕಾದ ಪ್ರಸಿದ್ದ ಇತಿಹಾಸ ಸಂಶೋಧಕ 
ಲೇಖಕರಾದ ಜಾರ್ಜ್‌ ಮೆಕ್‌ಥೀಲರು, "ಗೌ ಸವೆ ೯ ನರ್‌ ನಲ್ಲಿದ್ದ ಖಜಾನೆಯು 
ಉಮ್‌ ಜೀಂಮುಬು ನದಿಯಿಂದ ಕೆಲವು ಕಿಲೋಮೀಟರ್‌ ಉತ ಕ್ರರ್ಕಿರುವ ಒಂದು 
ಹೊಂಡದಲ್ಲಿ ಬಚ್ಚಿ ಡಲಾಗಿದೆ ಎಂಬ ತಮ್ಮ ಸಂದೇಹವನ್ನು ವ್ಯಕ್ತ ಪಡಿಸಿದರು. ಆದರೆ 
ಈಪ್ರ ದೇಶ ನಿನ ಪೂರಿತ ನಾಗರಗಳ ಕ್ಷೇತ್ರ ವಾಗಿದ್ದು, ಅಲ್ಲಿಗೆ ಹೋಗಿ ಆ ಹೊಂಡವನ್ನು 
ಹುಡುಕುವ ಪ್ರಯತ್ನ [ವನ್ನು ಯಾರೂ ಮಾಡಲಿಲ್ಲ. 

ಕ್ರ ಮೆ, ಜಗತ್ತು ಅದೂ ವಿಶೇಷವಾಗಿ ಬ್ರಿಟನ್‌ ಜನ ಗ್ರೌಸವೇನರ್‌" ಮತ್ತು 
ಅದರಲ್ಲಿದ್ದ ಖಜಾನೆಯನ್ನು ಮರೆಯಲಾರಂಭಿಸಿದರು. ಆದರೆ ಈ ದುರ್ಫೆಟನೆ ಸಂದು 
ಸುಮಾರು ನೂರು ವರ್ಷಗಳ ನಂತರ ಅಕಸ್ಮಾತ್‌ ಮತ್ತೆ ಗುಪ್ತ ಖಜಾನೆಯನ್ನು 
ಹುಡುಕುವ ಆಸಕ್ತರ ಗಮನ ಗ್ರೌಸವೇನರ” ಹಡಗಿನೆಡೆಗೆ ಹರಿಯಿತು. ಇದಕ್ಕಿಂತಲೂ 
ಕೋಮಾಂಚಕಾರಿ ವಿಷಯವೇನೆಂದರೆ ಶರ್ಲಾ 5೯ ಹೋಮ್ಸ್‌ ಎಂಬ ಕಲ್ಪಿತ 
' ಗೂಢಾಚಾರನ ಜನ್ಮದಾತ ಸರ್‌ ಆರ್ಥರ್‌ ಶಾನನ ಡೆ ಸೈ ಲನೂ A ಈ ಸಮಸ್ಯೆ 
ಯನ್ನು ಚೆಹಂಸುವೆ ಪ ಪ್ರಯತ್ನ ವನ್ನು ಪಾ ್ರಾರಂಭಿಸಿದ್ದು ! [ 


ಅಷ್ಟರಲ್ಲಿ ಬ್ರಿಟಿನ” ಮತ್ತು ದಕ್ಷಿಣ ಆಘಾತ ಇಬ್ಬರು ಯಾತ್ರಿಕರಿಗೆ, ಹಡಗಿನ 
ಯಾತ್ರಿ ಕರು ಮತ್ತು ನಾನಿಕರು ಇಳಿದು ಬಂದಿದ್ದ ಸ್ಥಳೆದಲ್ಲಿನ ಒಂದು ಹೊಂಡದಲ್ಲಿ 
ಬೆಳ್ಳಿ ಬಂಗ: ಇರೆದ ಕಲವು ನಾಣ್ಯಗಳು ದೊರೆತವು. 

`ಇಂಥಾ ಕೆಲವು ನಾಣ ಗಳನ್ನು ಬ್ರಿಟನ್ನಿನ ಯಾತ್ರಿಕನೊಬ್ಬ ಆರ್ಥರ್‌ ಶಾನನ್‌ಗೆ 
ಕೊಟ್ಟ, ಅಲ್ಲದೆ, ಆ ನಾಣ್ಯಾಗಳೊಂದಿಸ ಒಂದು ರೇಖಾಚಿತ್ರವನ್ನೂ ಕೊಟ್ಟು. ಹೇಳಿದ, 
[ರ ಈ ನಕ್ಷೆ, ನಾಣ್ಯಗಳೊಂದಿಗೆ ಸಿಕ್ಕಿತು. ಬಹುಶಃ ನಿಮ್ಮ ಉಪಯೋಗಕ್ಕೆ ಬರೆ 
ಬ 4 

ಶಾನನ್‌ ಡೆ,ಲನು ವಿಶಿಷ್ಟ ವಿಧಾನದಿಂದ ಈ ಬಗ್ಗೆ ಶೋಧ ಪ್ರಾರಂಭಿಸಿದನು. 
ಕಡೆಗೆ ಅವನು ಸಿದ ಪಡಿಸಿದ ವೆರಿದಿಯಲ್ಲಿ ಹೀಗೆ ಬರೆಯಲಾಗಿತ್ತು : 


-“ ಹಡಗಿನೆಲಿ ನಿ ಇತಿಹಾಸ ಪ್ರಸಿದ್ಧ ಮಯೂರ ಸಿಂಹಾಸನವೂ ಇತ್ತಿ ಂಬುದರೆಲ್ಲಿ 


೧೧ 


ನನಗೆ ಸಂಪೂರ್ಣ ನಾ ನಾವಿಕರು ಸಮುದ್ರ ತೀರದೆ ಬಳಿ ಒಂದು ಅಜ್ಞಾತ 
ಸ್ತ ಸ್ಥಳದಲ್ಲಿ ಹೊಂಡ ತೋಡಿ ಅದರೆಲ್ಲಿ ಮಯೂರ ಸಂಹಾಸನಡೊಂದಿಗೆ ಹಣ, ವಜ್ರ* 
ವೈಢೂರ್ಯ ಗಳನ್ನೂ ಬಚ್ಚೆಟ್ಟಿರು ಎಂಬುದು ನನ್ನ ಅನಿಸಿ ಕೆಯಾಗಿದೆ. ನನಗೆ ಕೊಡದ 

ನಯಲ್ಲೂ ಆ ಹೊಂಡಗೆತಿಗೇ ಸಂಕೇಶವಿದೆ. | ಬಗ್ಗೆ ಮುಂದೆ ಶೋಧನೆ ಮಾಡುವುದು 
ಅಗತ್ಯ. 

(ಶಾನನ್‌ ಡೈ ಡ್ಲೇಲನ ಈ ಪೂರ್ಣ ವರದಿ ಅವನ ಅತ್ಮಕಥೆ"ಮೆನೋರೀಸ್‌ ಅಂಡ್‌ 
ಎಡ್‌ ವೆನ್‌ ಚರ್ಸ್‌' ಕ ಓದಬಹುದು.) 

ಆದರೆ ಈ ಬಗ್ಗೆ ಮುಂದಕ್ಕೆ ಶೋಧನೆ ಮಾಡುವ ಅಗತ್ಯ ಯಾರಿಗೂ ಕಾಣಲಿಲ್ಲ 
ಬ್ರಿಟಿಷ್‌ ಸ ಸರ್ಕಾರಕ್ಕೂ ತೋರಲಿಲ್ಲ ಅಥವಾ ಯಾವುದೇ ಧೈರ್ಯಶಾಲಿಗೂ ತೋರಲಿಲ್ಲ. 
ಠಾ. ೧೯೦೬-೧೯೦೭ರಲ್ಲಿ "ಗ್ರೌಸವೇನರ್‌ ಟ್ರಿಜರ್‌ ರಿಕವರಿ 9 ಂಡಿಕೇರ್ಟ' ಸಾ ಹಸೆ 


೨೬ ಪುಸ್ತಕ ಪ್ರಪಂಚ 


ಯಾಯಿತು. ಈ ಸಂಸ್ಥೆ ಬ್ರಿಟನ್‌ ಹಾಗೂ ದಕ್ಷಿಣ ಆಫ್ರಿಕಾ ಸರ್ಕಾರೆಗಳೆ ಅನುಮತಿ 
ಯೊಂದಿಗೆ ಶೋಧನೆಯನ್ನು ಪ್ರಾರಂಭಿಸಿತು. 


ತಃ ¥ * 


ಆದರೆ ಈ ಶೋಧನಾ-ಅಭಿಯಾನವೂ ಯಶಸ್ವಿಯಾಗಲಿಲ್ಲ. ಬಂಗಾರೆದ ಕೆಲವು 

ನಾಣ್ಯಗಳು, ಕಂಚಿನ ಕೆಲವು ಪಾತ್ರೆಗಳು ಹಾಗೂ ಹಳೆ ಪಾದರೆ ಕೆಗಳ ಸ್ಟೇ ವ್ರ 
ತೋನಾ- ಅಭಿಯಾನದಲ್ಲಿ ದೊರೆತವು. 

೧೯೨೨ರಲ್ಲಿ ಮಯೂರ ಸಿಂಹಾಸನ ಮತ್ತೆ ಚರ್ಚೆಯ ವಿಷಯವಾಯಿತು. 
ಗೌ ಠ್ರಿಸವೇನರ್‌ 'ಬುಲಿಯನ್‌ ಸಿಂಡಿಕೇಟ್‌? ಎಂಬ ಒಂದು ಹೊಸೆ ಸಂಸ್ಥೆಯ ಕಾರ್ಯ ದರ್ಶಿ 
ಗಳು ಲಂಡನ್‌ ನಲ್ಲಿರುವ "ಇಂಡಿಯಾ-ಹೌಸ್‌'ಗೆ ಬರೆಡ ಒಂದು ಪತ್ರದಲ್ಲಿ" "ಮ್ಮ 
ಸಿಂಡಿಕೇಟ್‌ಗೆ ಶೋಧನಾಕಾರ್ಯದಲ್ಲಿ, ಗ್ರೌಸವೇನಂ" ಹಡಗಿನ ಅಂತಿಮ ಪ್ರಯಾಣಕ್ಕೂ 
ಮೊದಲು, ಈಸ್ಟ್‌ ಇಂಡಿಯಾ ಕಂಪನಿಯ ಇಬ್ಬರು ಸೆ ನ್ಯಾಧಿಕಾರಿಗಳು ಇಂಗ್ಲೆಂಡಿ 
ನಲ್ಲಿರುವ ತಮ್ಮ ಇಬ್ಬರು ಸಂಬಂಧಿಕರಿಗೆ ಬರೆದಿದ್ದ ಎರಡು ಪತ್ರಗಳು ಸಿಕ್ಕಿವೆ' ಎಂದು 
ತಿಳಿಸಿದ್ದರು. ಆ ಒಂದು ಪತ್ರದಲ್ಲಿ, ಗೌ ್ರಾಸವೇನರ್‌ ಮೂಲಕ ಎರಡು ಮಯೂರೆ 
ಸಿಂಹಾಸನಗಳನ್ನು ಕಳುಹಿಸಲಾಗುತ್ತಿ ಜಿ ಎಂದು ಪತ್ರೆ ಬರೆದಪರು ತಿಳಿಸಿದ್ದರು. 
ಎರಡನೆಯ ಪತ್ರದಲ್ಲಿ, ಒಂದೇ ಮಯೂರ-ಸಿಂಹಾಸನದ ಬಗ್ಗೆ ಪ್ರಸ್ತಾಷವಿತ್ತು. ಆದರೆ 
ಸಿಂಹಾಸ ಸನಜೊಂದಿಗೆ ಅಪಾರ ವಜ್ರ-ಪೈಢೂರ್ಯ ರಕ್ನಾ ದಿಗಳನ್ನೂ ಕಳುಹಿಸ ಲಾಗುತ್ತಿದೆ 
ಎಂದು ತಿಳಿಸಲಾಗಿತ್ತು. ಈ ಎರಡೂ ಕ್ರ ಗಳು ಸಿಂಹಾಸನದ ರಹಸ ವನ್ನು ಬಿಡಿಸು 
ವುದಕ್ಕೆ ಪ್ರತಿಯಾಗಿ ಮತ್ತೂ ಸಮಸ್ಯೆಯನ್ನು ಸೃಷ್ಟಿಸಿದವು. ಅಲ, ಎರಡನೆಯ 
ಪತ್ರದಲ್ಲಿ ವಜ್ರ-ವೈಢೂರ್ಯಗಳ ಬೆಲೆ ೫೯೭,೦೦೦ ಪೌಂಡ್‌ ಎಂದು ಅಂದಾಜು ಮಾಡ 
ಲಾಗಿತ್ತು. 
ಇಂಡಿಯಾ ಕಚೇರಿಯ ಪತ್ರವೊಂದು, "ಹಡಗಿನಲ್ಲಿ ಯಾವುದೇ, ಬೆಲೆಬಾಳುವ 

ವಸ್ತುವಿರಲಿಲ್ಲ ಕೇವಲ ನಾಶಪಡಿಸುವಂಥಾ ವಸ್ತು ಗಳಿದ ವು” ಎಂದು ಸಿಂಡಿಕೇಟ್‌ 
ಸದಸ ರಿಗೆ ಸೂಚಿಸಿದಾಗ ನಿಷಯ ಮತ್ತೂ ಕಗ್ಗ ಬಾ ಯಿತು. 


೫ ಜ್ಯ * 


. . ಭಾರತದಲ್ಲಿರುವ ಈಸ" ಇಂಡಿಯಾ ಕಂಪನಿಯ "ಗೌ ೨ಾಸವೇನರ್‌'ಗೆ ಸಂಬಂಧಿಸಿದ 
ಕಾಗದ ಪತ್ರಗಳೆಲ್ಲವೂ ಹಡಗು, ಶ್ರೀಲಂಕಾ ಬಿಟ್ಟು ಎರಡು ನಿನಗಳಕ್ಷೀ__ದುರ್ಫಟಫಿಗೂ 
ಹೊಳು ಒಂದು ರಹಸ್ಯಮಯ ಅಗ್ನಿಗೆ ಹ ತಿಯಾಗಿದ್ದ ವು. ಹೀಗಾಗಿ ಕಂಪನಿಯ 
ಅಧಿಕಾರಿಗಳು ನಿಶ್ಚಿತವಾಗಿ ಹಡಗಿನಲ್ಲಿ ಹೇರಲಾಗಿದೆ ವಸ್ತು ಗಳೆ ಬಗ್ಗೆ ಹೇಳಲು ಸಾಧ್ಯ 
ವಿರಲಿಲ್ಲ. ಲಂಡರ್ನಿನಲ್ಲಿರುವ ಈಸ್ಟ್‌ ಇಂಡಿಯಾ ಕಂಪನಿ ಹಾಗೂ ಲಾಯಡ್ಸ್‌ 
ಕಾರ್ಯಾಲಯಗಳಿಗೆ ಕಳುಹಿಸಲಾದ ವಸ್ತುಗಳ ವಿವರಗಳನ್ನೊ; ಳಗೊಂಡ ಎಲ್ಲಾ ಕಾಗತ 
ಕಂಪನಿಯ ಪತ್ರಗಳೂ ಹಡಗಿನೊಂದಿಗೇ ನನ್ಪಗೊಂಡಿದ್ದೆ ವು. 

ಆದರೆ `ಎರಡನೇ ಸಿಂಡಿಕೇರ್ಟನ ಈಜುಗಾರರು "ಭಾರತದ ಮಹಾಸಾಗರ 
ಹಾಗೂ ಅಟ್ಲಾಂಟಿಕ್‌ ಮಹಾಸಾಗರದ ಗರ್ಭದಲ್ಲಿ” ಸಾವಿರಾರು ವರ್ಷ ಪ್ರಾಚೀನ 


ಭಾರತದ ನುಯೂರ ಸಿಂಹಾಸನ ಎಲ್ಲಡಗಿದೆ? ೨೭ 


ಹೊಸೆ ಸಾವಿರಾರು ಹಡಗುಗಳು ಬಹುಮೂಲ್ಯ ಸಂಪತ್ತಿನೊಂದಿಗೆ ಧಾ ನಾವಸ್ಥೆ 
ಿಲ್ಲಿವೆ ; ಒಂದು ವೇಕೆ ಅವನ್ನೇ ಲ್ಲ ಹೊರತೆಗೆದರೆ, ಜಗತ್ತಿನಿಂದ ಬಡತನ, ಹಸಿವು 
ರಣೆಯಾಗುತ್ತದೆ ಎಂಬುದನ್ನು. ತಿಳಿಸಿದರು. 

ಸಿಂಡಿಕೇಟಿನ ಈ ಅಭಿಪ್ರಾ ಯಕ್ಕೆ ಭೂಗರ್ಭ-ನಿಜ್ಞಾನಿಗಳು ಒಂದು ಮಿತಿಯ 
ಕೆಗೆ ಹೌಜಿಂಬ ವಿಚಾರಕ್ಕೆ ಬಂದಿದ್ದಾ ಇ ಇಗರದ ಗರ್ಭದಲ್ಲಡೆಗಿದ ಈ ಸಂಪತ್ತನ್ನು 
ಕೊರತರಲು ಎಲ್ಲಾ ಜೀಶಗಳೂ ಕೂಡಿ ಒಂದು ಮಹತ್ವಾಕಾಂಕ್ಷೆಯ ಯೋಜನೆಯನ್ನು 
ದ್ರ ಪಡಿಸಬೇಕು ಎಂದು ಭೂಗರ್ಭ-ನಿಜ್ಞಾ ನಿಗಳು ಜೇಳುಕ್ತಾ ಕೆ. ಆದರೆ ಇಂದು 
ನೇಕ ದೇಶಗಳು ಪ ಗಾಶಸ್ಪರಿಕ ಹಾಗೂ ಶೀತ ಸಮರದಲ್ಲಿರುವುದನ್ನು ಕಂಡಾಗ ಇಂಥಾ 
ಕೋಜನೆಗಳು ರೂಪುಗೊಳ್ಳು ನಂತೆ ಕಳೆಣುವುದಿಲ್ಲ. 


ಬು 3 x 


ಇನ್ನು, ಮಯೂರ ಸಿಂಹಾಸನದ ಬಗ್ಗೆ ಹೇಳುವುದಾದಕ್ಕಿ ಈ ಕಗ ಪ್ರಶ್ನೆ 
ಳನ್ನು ಇನ್ನೂ ಬಗೆಹರಿಸಲಾಗಿಲ್ಲ : 


(೧) ಟಹರಾನ್‌ನ ಖಜಾನೆಯಲ್ಲಿಟ್ಟ ಮಯೂರ ಸಿಂಹಾಸನ ವಾಸ್ತವ 
ವಾಗಿಯೂ ನಕಲಿ Citas 
(೨) ಒಂದುವೇಳೆ ಅದು ನಕಲಿ ಸಿಂಹಾಸನವಾಗಿದ್ದಕಿ, ಗ್ರೌಸವೇನರ್‌ 
| ಹಡಗಿನಲ್ಲಿ ಹೋಗುತ್ತಿದ್ದ ಸಿಂಹಾಸನ ವಾಸ್ತ್ರವಿಕವಾಗಿತ್ತೆ ? 

' () ಗೌೌಸವೇನರ್‌ನಲ್ಲಿ ಎರಡು ಮಯೂರ ಸಿಂಹಾಸನವನ್ನು ಇಂಗ್ಲೆಂಡಿಗೆ 
ಒದ್ಕು ಲಾಗುತ್ತಿತ್ತೆಂಬುದು ಫಿಜವಾದಕ್ಕೆ ಅದರಲ್ಲಿ ಯಾವುದು ನಕಲಿ 
ಹೋತು ? ಅಥವಾ ಎರಡೂ ಸಿಂಹಾಸನಗಳೂ ನಕಲಿ ಆಗಿದ್ದವೇ? 

(೪) . ಗ್ರೌಸವೇನರ್‌ ನಲ್ಲಿ ಹೇರೆಲಾಗಿದ್ದ ಮಯೂರ ಸಿಂಹಾಸನ ಇನ್ನೂ 
ಹಡಗಿನ ಧ ಕೈಂಸಾವಶೇಷಗಳೊಂದಿಗೆ ಆ ಸಮುದ್ರ ಬಂಡೆಯ ಸಮೀಪ 
ಅಡಗಿ ಬಿದ್ದಿದೆಯೇ? 

, (೫) ಅಥವಾ ಸಮುದ್ರ ತೀರೆದ ಬಳಿ--ಅಲ್ಲೇ ಎಲ್ಲೋ ಹೊಂಡ ತೋಡಿ 
ಹೂಳಲಾಗಿಶ್ರಲು ಅಲ್ಲೇ ಇನ್ನೂ ಇಜಿಯೇ? 

(೬) ಒಂದುವೇಳೆ ಅಂತಿಮವಾಗಿ, ನಿಜವಾದ ಮಯೂರ ಸಿಂಹಾಸನ 
ಎಲ್ಲಿದೆಯೆಂಬುದು ತಿಳಿದರೆ, ಅದನ್ನು ಹೇಗೆ ಹೊರತರಬಹುದು? 


—]ಈ ಎಲ್ಲಾ ಪ್ರಶ್ನೆಗಳೂ ಸದಾಕಾಲಕ್ಕೂ ಪ್ರಶ್ನೆಗಳಾಗಿಯೇ ಇರುತ್ತವೆಯೆಂದು 
ರುತ್ತದೆ. 
ಅನು: ಡಿ. ಎನ್‌. ಶ್ರೀನಾಥ್‌” 


ಮೃಗವೈದ್ಯ 


ಡಾ|| ರೋರಿ ಫಾಸ್ಟರ 


ರ ತ 

ವಿಸ್ವಾನ್‌ಸಿನ್‌ನ ಉತ್ತರ ಪ್ರಾಂತ್ಯದ ಪಶುವೈದ್ಯಾಧಿಕಾರಿ ಡಾ| ರೋ 
ಫಾಸ್ಟ ೦" ಕಾಡಿನ ಮ ಗಳಿಗೂ, ತ. ವೈದ್ಯಕೀಯ ನೆರವಿ; 
ಅಗತ್ಯತೆ ಇರುವುದನ್ನು" ಮನಗಂಡ. ಇವುಗಳ ಸ ಕೈಯನ್ನು ಸ್ವಂ: 
Fi ಮಾಡುತ್ತೆ ವಾಸಿಯಾದ ಬಳಿಕ ಅವುಗಳನ್ನು ಅವುಗ' 
ಸಹಜ ನೆಲೆಗೆ ತೆಗೆದುಕೊಂಡು ಹೋಗಿ ಬಿಡುತ್ತಿದ್ದ. ವನ್ಯ ಜೀವಿಗ 
ರಕ್ಷಣೆಗಾಗಿ ಅಧಿಕಾರಶಾಹಿಯೊಂದಿಗಿನ ಇವನ ಅವಿರತ ಹೋರಾಟ 
ಜೊತೆಗೆ ಪೆಟ್ಟು ಬಿದ್ದೆ ಹಾಗೂ ರೋಗಕ್ಕೆ ತುತ್ತಾದ ಪ್ರಾಣಿಗಳ ಚಿಕಿ: 
ಗಾಗಿ ಅಮೆರಿಕಾದ ಮಧ್ಯ ಪಶ್ಚಿ ಮ ಹ್ಯೂ ೦ತ್ಯ ದಲ್ಲಿ ಸ್ಪಸ್ರಕವಾಗಿ ಸ್ಟ್ರಾ! 
ಸಿದ ವನ್ಯಮೃಗಗಳ ಆಸ್ಪತ್ರಿಯ ಉದ್ಭ್ಯಾ ಟೆ, ಈ ಎಲ್ಲ 'ಘಟನೆಗಳ 
ಓದುಗರಲ್ಲಿ ಕುತೂಹಲಪ್ರಂಟುಮಾಡುತೆ'ವೆ. 
“Dr. Wildlife” aoಬ ಮನಮಿಡಿಸುವ ಈ ಪುಸ್ತಕದ 
ಪಾಸ್ಟರ್‌ ಪ್ರತಿಯೊಂದು ಪ್ರಾಣಿಯೂ ಮಹತ್ವವುಳ್ಳದೆಂದು ತೆನ 
ಅನುಭನದಲ್ಲಿನ ದುಃಖದುಮ್ಮಾನಗಳನ್ನು ಸಣ್ಣ ಜೀವಿಯಿಂದಿಡಿದು 
ದೊಡ್ಡ ಪ್ರಾಣಿಗಳವರೆಗೆ ಸಮನಾಗಿ ಹಂಚಿಕೊಂಡಿದ್ದ ನೆ. 


೧೯೭೭ರ ಮೇ ತಿಂಗಳೆ ಒಂದು ಹೊತ್ತಾಕೆ, ವಿಸ್ಕಾನ್‌ಸಿನ' 
ನಲ್ಲಿರುವ ನನ್ನ ಪ್ರಾಣಿ ಚಿಕಿತ್ಸಾಲಯ ಕೈ. ಮೊಣಕಾಲಿನವರೆ! 
ಬಾರಿ ಬೂಟ್‌. ಇಗೂ ಮೇಲೆ” ಸಮವಸ್ತ್ರ ಧರಿಸಿದ್ದ ಓವ! 
ವಾಹನ ಚಾಲಕ ಧಿಡೀರನೆ ನುಗ್ಗಿ ಬಂದ. ತ ಬಿದ್ದಿರು: 
ಜಿಂಕೆನುರಿಗೆ ಇಲ್ಲಿ ಚಿಕಿತ್ಸೆ ನೀಡುನಿಕೇನು ?” ಎಂದು ಚಿಕಿತ್ಸಾ, ಲಯ 
ದಲ್ಲಿ ಸ್ವಾಗತಕಾ ರಿಣೆಯಾಗಿ ಕೆಲಸ ಮಾಡುತ್ತಿ ದ್ದ ಪತ್ನಿ ನ 
ಳನ್ನು ಕೇಳಿದ. 

೧೯೪೭ರ ಫೆಬ್ರನರಿ ತಿಂಗಳಿನ "ರೀಡರ್ಸ್‌ ಡೈಜಿಸ್‌ ನಲ್ಲಿ ಪ್ರಕಟವಾದ “ಡಾ। ವೆ ೈಲ್‌ 

ಲೈಫ್‌” ಪಿಂಬ ಲೇಖನದ ಅನುವಾದ, 


ಮೃಗವೈಷ್ಯ ೨೬ 


ದಿಂದಲೂ ವಾಲ್‌ ಡಿಸ್ನಿಯ "ಬ್ಯಾಂಬಿ' ಬಗ್ಗೆ ಮಾರುಹೋಗಿದ್ದ ನೆನ್ನೆ 

ಅಡಾ "ಓ! ಯಾಕಿಲ್ಲ?” ಎಂದಳು ತತ್‌ಕ್ಷಣವೇ. ಈ ಸಂಭಾಷಣೆ ಆಲಿಸಿದ ನಾನು 
ಳಗೆ ಬಂದೆ. ಆಗಲೇ ಲಿಂಡಾ ರೋಗಿ ಕುರಿತ ಮಾಹಿತಿ ಹಾಳೆಯನ್ನು ಭರ್ತಿ ಮಾಡಲು 
್ರ್ರಾರೆಂಭಿಸಿದ್ದಳು. “ಜಿಂಕೆಮರಿ ಹೆಸರೇನು? ಅದರ ವಯಸೆ ನಷ್ಟು?” 
"ಅವ ಕ್ತಿ ಸ ಸ್ವಲ್ಪ ತಬ್ಬಿಬ್ಬು ಗೊಂಡಂತೆ ಕಂಡುಬಂದ. “ಓ! ನಿಮಗೆ ಅರ್ಥವಾಗೆ 
ಅ) ಅಂತ ಆಟ ಅದು ನಾನು ಸಾಕಿದ ಮುದ್ದು ಜಿಂಕೆಮರಿ ಅಲ್ಲ. ಮೀನು 
'ಡಿಯಲು ಹೊರಟಿದ್ದೆ. ನನ್ನ ಮುಂದೆ ಹೋಗುತ್ತಿದ್ದ ಕಾರೊಂದು ಅದಕ್ಕೆ ಬಡಿ 
ನತು. ಆದರೆ ಅದರ ಹ ಕಾರನ್ನು ನಿಲ್ಲಿಸಲಿಲ್ಲ. ನಾನೂ ಜಿಂಕೆ ಬೇಟೆಗಾರನೇ, 
ದರೂ ಅದನ್ನು ಅಲ್ಲೇ ಆ ಸ್ಲಿತಿಯಲ್ಲಿ ಡಲು ಮನಸ್ಸು ಒಪ್ಪಲಿಲ್ಲ.” 

ಅವನು ಹೊರಗೆ ಬಂದ. ಅವನ ಹಿಂದೆ ಹೊರಟಿ. ಹೊರೆಗೆ ನಿಲ್ಲಿಸಿದ್ದ ಅವನ 
ಕೈನ ಹಿಂಬದಿಯಲ್ಲಿ ಮೂಳೆ ಮುರಿದು ಅದುರುತ್ತಿ ದ್ದ ಎಳೆ ಜಿಂಕೆ ಮರಿಯನ್ನು 
ೋಡಿದೆ. ಹೊಡೆತ ಜೋರಾಗಿಯೇ ಬಿದ್ದಿತ್ತು. ಮೆಲಗೆ ಮೇಲೆತ್ತಿದೆ. ಆ ವ್ಯಕ್ತಿ 
ಡಾಕ್ಟ್ರೇ, ನನಗೆ ನಂಬಿಕೆ ಇದೆ, ನೀವು ವಾಸಿ ಮಾಡ್ತೀರಾ ಅಂತ” ಎಂದೆನ್ನುತ್ತ 
ಕ್ಸು ಸ್ಟ್ರಾ ರ್ಸ್‌ ಮಾಡಿದ. j 

ಭ್‌ ಟೊ ಲಿಂಡಾ ಅದನ್ನು ಚಿಕಿತ್ಸಾಲಯದ ಮೇಜಿನ ಮೇಲೆ ಮಲಗಿಸಿ 
ವು. ಅದು ನಡುಗುತ್ತಿತ್ತು. ಅದರ ಕಾಲುಗಳು ಕಡ್ಡಿಯಂತೆ ಉದ್ದವಾಗಿದ್ದವು. 
ನ್ನೂ ಬಲಿತಿರದ ಎಳೆಕಾಲುಗಳು. ಚುಕ್ಕೆ, ಚುಕ್ಕೈಗಳುಳ್ಳ ಗೇಹದ' ಭಾರನನ್ನು 
'ಎಳೆ ಕಾಲುಗಳು ಹೊರಲಾರೆದಂತಿದ್ದವು. ಅವರ ಹೃದಯದ ಬಡಿತ ಸಿಕ್ಕಾಪಟ್ಟೆ 
ಡಿದುಕೊಳ್ಳುತ್ತಿತ್ತು. ಕಣ್ಣಿನಲ್ಲಿ ಭಯದ ತಲ್ಲಣವನ್ನು ನಾನು ಗಮನಿಸಿದೆ. ಸಿಂಬಳ 
ಇರುತ್ತಿದ್ದ 'ಅದರ ಕಪ್ಪು "ಮೂಗು ನನ್ನಿಂದ ಭರವಸೆಯನ್ನು ಬಯಸುತ್ತಿರುವಂತೆ 
ನ್ದ ಅಂಗೈಯನ್ನು ಒತ್ತಿ 'ಮೂಸಿತು. 
ಇದೇ ಪ್ರಥಮ ಬಾರಿಗೆ ನಾನು ಬಿಳಿ ಬಾಲದ ಜಿಂಕೆಮರಿಯೊಂದನ್ನು ನೋಡಿದ್ದು. 
ದರ ಹೊಕ್ಕುಳ ಬಳ್ಳಿ ಸುರುಟಿಕೊಂಡಿತ್ತು. ಆದರೆ ಇನ್ನೂ ಅಂಟಿಕೊಂಡಿತ್ತು. ೭ 
, ಜಿ. ತೂಕದ ಅದು, ಹುಟ್ಟಿ ಅಂದಾಜು ೪೮ ಗಂಟಿಗಳಾಗಿತ್ತನೆ ತ್ತಸ್ಟೆ. ತಲೆಯ ಮೇಲೆ 
ರಡು ಕಜೆ ತರಚಿತ್ತು. ಸೋರಿದ ರಕ್ತ ಕೆನೆಗಟ್ಟಿ ತರಚುಗಾಯ ಮುಚ್ಚಿಕೊಂಡಿತ್ತು. 
ಂತಹ ತೀವ್ರ ಹೊಡೆತವೇನಲ್ಲ. ಆದರೆ ಅದರ ಎಡಭಾಗದ ತೊಡೆಯನ್ನು ಮುಟ್ಟಿ 
ಇಗ ಉದ್ದುದ್ದ ಮೂಳೆಯ ತೊಡೆಯೆಲುಬು ಮುರಿದಿರುವುದು ಗೋಚರಿಸಿತು. ಪ 
ರಿ ಮೂರು" ಕಾಲುಗಳಲ್ಲಿ ನಡೆಯಲು ಅಶಕ್ತವಾಗಿತ್ತು. ಆ ಮೀನು ಹವ್ಯಾಸಿ 
ದನ್ನು ಹೆದಾ ರಿಯಲ್ಲೇ ಬಿಟಿ ಸೀ ನಾದರೂ ಹೋಗಿದ್ದ ರೆ ನಿಜಕ್ಕೂ ಅದು ಬದುಕುಳಿಯು 


ರಲ್ಲಿ! 
“ಜಿಚ್ಚಗೆ ಮಲಗಿಸು, ಈ ರಾತ್ರಿಗೆ ಶಸ್ತ್ರ ಚಿಕಿತ್ಸೆ ಮಾಡೋಣ” ಎಂದು ಲಿಂಡಾಳಿಗೆ 


ಳಿದ. ಎಕ್ಸ್‌-ರೇ ಚಿತ್ರ ಮೂಳೆ 'ಮುರಿತರನ್ನು "ಖಾತ್ರಿ ಸಡಿಸಿತ್ತು. ಲಿಂಡಾ ಇಡೀ 
ನಾ ಜಿಂಕೆಮರಿಯನ್ನು ಪಿ ಪ್ರೀತಿಯಿಂದ ಆರೈಕೆ ಮಾಡಿದಳು. ತೆ ಮೇಲಿನ ಗಾಯ 
ನ್ನು ಶುಚಿಗೊಳಿಸಿ, ಅ್ಯಂಟಿಸೆಪ್ಬಿಕ್‌ ಹಚ್ಚಿ ದಳು. ಜೊತೆಗೆ ಈ ಮುದ್ದು ಮರಿಗೆ 


ಲಿನಾ' ಎಂದು ಹೆಸರಿಟ್ಟಳು. 


46 ಪುಸ್ತಕ ಪ್ರಪಂಚ 


' ಆಸ್ಪತ್ರೆ ಬಾಗಿಲು ಮುಚ್ಚಿದ ಮೇಲೆ ನಾವು ಶಸ್ತ್ರ ಚಿಕಿತ್ಸೆ ಮಾಡಿದೆವು. 
ಹ್‌ ಸಿಯಾ ನಿಯಂತ್ರಿ ಸಿದಕೆ” ನಾನು ಮೂಳೆ Bh ತಾ 
ಯೆಲುಬಿನ ನೇರಕ್ಕೆ ಎರಡು ಸ್ಟೇನ್‌ಲೆಸ್‌ ಪಿನ್‌ಗಳನ್ನು ಜೋಡಿಸಿ ಮುರಿದ 
ನನ್ನು ಸ್ವಾಸ್ಥಜಾಸಕ್ಕೆ ಕೂರಿಸಿದೆ. ಬೇಗ ವಾಸಿಯಾಗುವಂತಹ ಸೂಕ್ಷ್ಮ, ಹೊಲಿಗೆ 
ಗಳನ್ನು ಹಾಕಿದೆ. ಸಾಕಷ್ಟು ಎಚ್ಚರಿಕೆ ವಹಿಸಿದೆ. ಈಗ ನಮಗೆ ಉಳಿದಿದ್ದ ಆ ್‌ 
ಕೇವಲ ಅದರ ಆರೈಕೆ ಹಾಗೂ BE ಮೇಲೇಳುವುದನ್ನು ಕಾಯುವುದು ಮಾತ್ರೆ. 
ಲಿಂಡಾ ಅದರ ಬಳಿ ಕುಳಿತಳು. ಸುವರ್ಣ ಬಣ್ಣದ ಮೇಲೆ ಬಿಳ್ಳಿ ಚುಕ್ಕೆಗಳುಳ್ಳೆ ಆಡ 
ಮೈಯನ್ನು ನೇವರಿಸುತ್ತಾ “ಏನಾಗುತ್ತೋ, ಎಚ್ಚೆರವಾಗಲು ತುಂಬಾ ಹೊತ್ತು 
ತೆಗೆದುಕೊಳ್ಳುತ್ತಾ ಇದೆ. ಏನಾಗುತ್ತೋ” ಎಂದು ಮತ್ತೆ ಶಂಕೆ ವ್ಯಕ್ತಪಡಿಸಿದಳು. ' 

ಅಲುಗಾಡಲು ಫೆಲಿನಾ ಎರಡು ಗಂಟಿ ತೆಗೆದುಕೊಂಡಳು. ಎದ್ದು ಕುಳಿತು 
ತನ್ನ ಸುಂದರ ಕಂದು ಬಣ್ಣದ ನಯನಗಳಿಂದ ನಮ್ಮೆಡೆಗೆ ನೋಡಿದಳು. “ಎಲ್ಲ ಸರಿ 
ಯಾಗಿ ನಡೆಯಿತು ಎಂದು ಕಾಣುತ್ತದೆ. ಆದರೂ ವಾಸಿಯಾಗಲು ಸಾಕಷ್ಟು 
ಸಮಯ ಬೀಕು” ಎಂದೆ. ಲಿಂಡಾ “ಇವಳನ್ನು ಇಲ್ಲಿ ಬಿಡಲು ಆಗುವುದಿಲ್ಲ. ಮನೆಗೆ 
ಒಯ್ಯೋಣನವೇ ?” ಎಂದು ಕೇಳಿದಳು. ಆ ಕ್ಷಣ ನನ್ನ ಮನಸ್ಸು ಕರಗಿತು. “ಖಂಡಿತ, ಇಲಿ 
ಒಬ್ಬಳನ್ನೇ ಒಂಟಿಯಾಗಿ ಬಿಟ್ಟರೆ ಬೆದರಬಹುದು. ಆದರೆ ಅಲ್ಲೂ ಅವಳಿಗೆ ಕಿರಿಕಿರಿಯಾ? 
ಬಹುದು. ಅಲ್ಲಿಗೆ ಹೊಂದಿಕೊಳ್ಳುತ್ತಾಳೋ ಇಲ್ಲವೋ, ನೀನು ಅವಳನ್ನು ಹೆಚ್ಚಿ? 
ಮನಸ್ಸಿಗೆ ಹಚ್ಚಿಕೋ ಬೇಡ” ಬಾಲಾ ವಸ್ಥೆ ಯಲ್ಲಿ ಪೆಟ್ಟಾದ ವನ್ಯಮೃಗಗಳನ್ನು 
ಬೆಳೆಸುವುದು ತುಂಬಾ ಪ್ರಯಾಸಕರದ ಕೆಲಸನೆಂಬುದನ್ನು ಬಲ್ಲ ಸಾನು ಹೀಗೆ ಹೇಳ 
ಬೇಕಾಯಿತು, 

ಆ ರಾತ್ರಿಯಿಂದ ಲಿಂಡಾ ಈ ಮುದ್ದು ಮರಿಯ ಆಕ್ರಿಕೆ ಪ್ರಾರಂಭಿಸಿದಳು 
ಮೊದಲಿಗೆ ಪ್ರ 3 ಎರಡು ಗಂಟೆಗೊಮ್ಮೆ ಎಚ್ಚಿತ್ತು ಆರೈಕೆ, ಅನಂತರ “ಹಗಲು-ರಾತ್ರಿ 
ಫೆಲಿನಾಳ ದರ್ಜಲವಾದ ಗಂಟಲಿಗೆ ವಿಟಮಿನ್‌ ಮಾತೆ ತ್ರೈಗಳನ್ನು ತಳ್ಳು ವುದು, ಆಂ 
ಬಯೋಟಿಕ್‌ ಕೊಡುವುದು, ಶೀಸೆಯಲ್ಲಿ ಹಾಲು ಕುಡಿಸ ಸುವುದು, ಕಾರಿಗೆ ಮಾಲೀಷ್‌ 
ಮಾಡುವುದಲ್ಲ ಮುಳುಗಿಹೋದಳು. ಅವಳ ಆಸಕ್ಷಿ ಫಲ ನೀಡಿತು. ಜಿಂಕೆಮ! 
ಫೆಲೀನಾ ಸುಪುಷ್ಕ ವಾಗುವ ಲಕ್ಷಣಗಳನ್ನು ತೋರಿದಳು. 

ಜುಲೈ ತಿಂಗಳ ವೇಳೆಗೆ ಮೂಳೆ ಮುರಿತ ವಾಸಿಯಾಗುತ್ತಾ ಬಂದಿತು. ನಾನೀ 
ಫೆಲಿನಾಳನ್ನು ಬಂಧನದಲ್ಲಿಡಲು ಇಚ್ಛೆ ಸಲಿಲ್ಲ. ಅವಳು ಮನಸೆ ಸ್ವೇಜ್ಟಿ ಯಂತೆ ಸುತ್ತಿ 
ಬರಲು ಬಿಟಿ ವು. ರಾತ್ರಿ ವೇಳೆ ಫೆಲಿನಾ ನಮ್ಮ ಮನೆ ಸನಿಹದ ಕಾ ಡಿನಲ್ಲಿ ಮಲಗಲ 
ಹೋಗುತ್ತಿದ್ದಳು. ಹಗಲು ಹೊತ್ತು ನಮ್ಮ ಜೊತಿ ಇರುತ್ತಿದ್ದಳು. ಲಿಂಡಾ ಹಾಗ 
ಫೆಲಿನಾ ಜೊತೆಗೂಡಿ ಕಾಡಿನಲ್ಲಿ ಸುತ್ತಿ ರಬ ಹೋಗುತ್ತಿ ದ್ದರು. ಒಮ್ಮೊಮೆ 
ಈರ್ವರೂ ಮೌನವಾಗಿ ಒಬ ರನ್ನೊ! ಬ್ಬರು ಆಲಿಂಗಿಸಿಕೊಂಡಿರುತ್ತಿ ದ್ದ ರು. 

ಶರಶ್ಸಾಲ ಆಗಮನವಾಗುತ್ತಿ ತಿ ದ್ದಂಕಿ, ಫೆರಿನಾ ಹತ್ತಿರ ಹತ್ತಿರ ೩೦ ಕೆ.ಜಿ 
ತೂಗುನಂತಾಗಿ, ಮೈಮೇಲಿನ ಗಾಯದ ಕರೆಗಳು ಅದಕ ಹ” ಈಗ ಅವಳ 
ನಿಸರ್ಗದತ್ತವಾದ ಹುಟ್ಟರಿವು ಮೂಡತೊಡಗಿ ಅವು ತನ್ಮುಷ್ನ ಕ್ಕೆ ತಾನೇ ಗೋಚರಿಸಲ 


ಮೃಗಪೈದ್ಯ ಫ್ಲಿನಿ 


ಹ್ರಾರಂಭಿಸಿದುವು. ಇತ್ತಿ ಳಿಗೆ ಅವಳು ಹೆಜ್ಚೆ ಚ್ಚು ಹೊತ್ತು ಕಾಡಿನಲ್ಲಿ *ಳೆಯ-: 
' ಲಾರಂಭಿಸಿದ್ದಳು. ಒಂದು ರಾತ್ರಿ ಮಲಗುವಾಗ, ಗ ಹೊರಗಿನ ಕತ್ತಲೆಯೆಡೆ': 

ಸ್ಟಿಸುತ್ತ “ಇತ್ತೀಚಿಗೆ ಫೆಲನಾ ನಮ್ಮಿಂದ ತುಂಬಾ ದೂರವಾಗುತ್ತಿದ್ದಾಳೆ ಅಂತ : 
ನನಗ ಸುತ್ತಿ ಜಿ. ನನಗೆ ನನ್ನ ಮುದ್ದು. ಮರಿ ಕೈತಸ್ಪಿದಂತೆ ಕಾಣಿಸ್ತಿದೆ? ಎಂದಳು. 
ಅವಳ ಇ ಸಿಯಲ್ಲಿ ಮಮತೆ ತುಳುಕುತ್ತಿತ್ತು. 

"ಇಂತಹ ದಿನ ಬರುತ್ತದೆಂದು ನಾನು ಮೊದಲೇ ಎಚ್ಚ ರಿಸಿದ್ದೆನಲ್ಲ. ಫೆಲಿನಾ 
ಈಗ ಸ್ವತಃ ತನ್ನ ಅನ್ನವನ್ನು ತಾನೇ ಸಂಪಾದಿಸಿಕೊಳ್ಳಬಲ್ಲಳು ಜೊತಿಗೆ ಅವಳ ಕಾಲು 
ಕೂಡ ಶಕ್ತ Hina ನನಗೀಗ ಕವಳ ಅವಳೆ "ಪಾಡಿಗೆ ಬಿಟ್ಟು ಬಿಡಬೇಕು ಅಂತೆ 
ಅನ್ನಿಸಿ ಡೆ” ಎಂದೆ. 

; “ಹೌದು, ಅವಳೀಗ ಸ್ವತಂತ್ರವಾಗಿರಲು ಸಾಧ್ಯ? ಎಂದು ದನಿಗೊಡಿಸಿದಳು 
ಲಿಂಡಾ. 
ಸೆಪ್ಟೆಂಬರ್‌ ತಿಂಗಳ ಅಂತ್ಯದ ಒಂದು ದಿನ ಫೆಲಿನಾಳನ್ನು ನಮ್ಮ ಟ್ರಿಕ್ಕಿಗೆ ಹತ್ತಿಸಿ 
ಕೊಂಡು ಹೊರಟಿವು. ಇಕ್ಕೆಡೆಗಳಲ್ಲೂ ಟಸಟಸನೆ ತರಗೆಲೆ ಉದುರುತ್ತಿತ್ತು. ಸಣ್ಣ 
ದಾಗಿ ಸೋನೆ ಮಳೆ ಕೂಡ ಬಿಳುತ್ತಿತ್ತು. ಇಬ್ಬರಲ್ಲಿ ಯಾರೂ ಮಾತಿಗೆ ಇಳಿಯಲಿಲ್ಲ. 
ಫೆಲಿನಾ ಬಂಧನವನ್ನು ಇಚ್ಛೆ ಸುತ್ತಿ ರಲಿಲ್ಲವಾದ್ದ ಬ ಪ್ರಯಾಣಕ್ಕೆ ಅನುಕೂಲವಾಗ 
ಲೆಂದು ನಾನು ಅವಳಿಗೆ ಪ್ರಭಾವ ಬೀರುವ ಶಾಮಕ ಔಷಧಿಯನ್ನು ಕೊಟ್ಟಿ ದ್ದೆ. ನಾವು 
ಹೆದ್ದಾರಿಯಿಂದ ದೂರದ ಇತು ನಿರ್ಜನ ಸ ಸಳ ಸೇರಿದೆ ಮೇಲೆ ಅವಳ "ಇತಿ ಹೆಚ್ಚು 
ಕಡಿಮೆ ಹತ್ತು ನಿಮಿಷ ಮುಂದುವರಿಯಿತು. 

ಅನಂತರ ನಾನು ಟ್ರಕ್‌ನಿಂದ ಫೆಲಿನಾಳನ್ನು ಕೆಳಗಿಳಿಸಿದೆ. ಫೆಲಿನಾಗೆ ನೀಡಿದ್ದ 
ಶಾಮಕ ಔಷಧಿಯ ಪ್ರಭಾವ ಇಳಿಯುವವರೆಗೂ ನಾನು ಮತ್ತು ಲಿಂಡಾ ಈ ಹೆಣ್ಣು 
ಮರಿಯನ್ನು ತಬ್ಬಿ ಹಿಡಿದು ಮರವೊಂದಕ್ಕೆ ಒರಗಿ ಕುಳಿತೆವು. ಲಿಂಡಾಳ ಕಡೆ 
ದೃಷ್ಟಿಸಿದೆ. ಅವಳು ಮೌನವಾಗಿ ಕಣ್ಣೀರು ಅವಳ ಕಪೋಲನನ್ನು ತೋಯಿಸುತ್ತಾ 
ಫಗಳದು, ಅವಳು ತಬ್ಬಿ ಹಿಡಿದಿದ್ದ ಫೆರಿನಾಳ ನನಿರು ರೇಸ್ಮೆಯ ತಲೆಯ ಮೇಲೆ 
ತೊಟ್ಟಿಕ್ಕುತ್ತಿತ್ತು. 

ಫೆಲಿನಾ "ಇನ್ನು ಮುಂದಿ ತನ್ನ ಜೀವನನ್ನು ತಾನೇ ನಿರ್ವಹಿಸಬೇಕಾಗಿತ್ತು. 
ನಾನು ಮತ್ತು ಲಿಂಡಾ ದುಃಖತನ ರಾಗಿದ್ದೆ ವು. ಇಳ ಅವಳಿಗೆ ಪ್ರೀತಿ ಮತ್ತು 
ದಯೆಯನ್ನಸ್ಟೇ ಧಾರೆಯೆರೆದಿದ್ದೆ ವು. ನಮ್ಮ ನ್ನು ನಂಬಿದಂತೆ ಬೇರೆಯವರನ್ನು ನಂಬ 
ಬೇಡವೆಂದು ಅವಳಿಗೆ ನಾವು ಹೇಗೆ ಎಚ 4 ರಸುವುಡು ? ವನ್ನ ಜೀವಿಗಳ ಕೊಲೆಗಡುಕರೆ 
ವಾಸನೆಯನ್ನು ಹಿಡಿಯಬಲ್ಲಳೇ? ಡಹ ಜನಕ್ಕೆ ಬಲಿಯಾದರೆ? ಅವಳು ಬಾಳಲು 
ಹೇಗೆ ಜನಿಸಿದಳೋ ಹಾಗೆ ಬದುಕಲು ed ಅನಕಾಶವನೊ ದಗಿಸುವುದಷ್ಟೇ 
ನಾವೀಗ ಮಾಡಜೀಕಾದ ಆದ್ಯ ಕರ್ತವ್ಯವಾಗಿತ್ತು. 

ತತಕ್ಷಣ ಎಚ್ಚೆರಗೊಂಡ ಫೆಲಿನಾ ಮೇಲಕ್ಕೆ ನೆಗೆದಳು. ತನ್ನ ಕೊನೆಯ 

ವಿದಾಯದ ಆಲಿಂಗನ ಭೂಚಿಸಲೋ ಎಂಬಂತೆ ಸುಮಾರು ಹೊತ್ತು ಅಂತು ಲಿಂಡಾ 
'ಳನ್ನ್ನೇ € ತಜೀಕವಾಗಿ ದಿಟ್ಟಿಸಿ, ಅನಂತರ ಕುಪ್ಪಳಿಸುತ್ತಾ, ಆಹ್ಲಾದಕರ ಗಾಳಿಯನ್ನು 


43 ಪುಸ್ತಕ ಪ್ರಪಂಚ 


ಆಘ್ರಾಣಿಸುತ್ತಾ, ಮುಂಜಿ ಕಾಣುವ ಸಣ್ಣ ದಿಣ್ಣೆಯ ತುದಿಯನ್ನು ಏರಿದಳು. ನಮ್ಮ 
ಅಂತಿಮ ಅಗಲುವಿಕೆಯನ್ನು ಅರಿತವಳಂತೆ' ಅಲ್ಲಿ ಬಂತು ಆಕೆ ಹಿಂದಿರುಗಿ ನೋಡಿದಳು. ' 
ಅನಿರೀಕ್ಷಿತವಾಗಿ ವೃಕ್ಷಗಳ ಮಕೆಯಿಂದ ತೂರಿಬಂದ ಸೂರ್ಯನ ಕಿರಣಗಳು ಫೆಲಿನಾಳ 
ಹೊಂಬಣ್ಣ ದಪ ಕ್ರಚಯನ್ನು ಪ್ರಕಿಬಿಂಬಿಸಿತು. ವಿಶಾಲವೂ ಮೋಹಕವೂ ಆದ ಅವಳ 
ಕಂದು ಬಣ್ಣ ಹ ನಯನಗಳು `ಎಕೆಕ್ಷಣ ನಮ್ಮನ್ನು ಹಡಿದಿಟ್ಟಿ ವು. ಅನಂತರೆ ಅವಳು 
ತನ್ನ ಬಾಲವನ್ನು ಚಿಮ್ಮು; ಶ್ರ್ವಾ ನಮ್ಮಿಂದ ಟಚ್‌ ದೂರಕ್ಕೆ ಮೇರಿ: 


ಕಡ ಲಹಕ್ಕಿ ಆರ್‌ನಿಲ್ಲೆ 


ಫೆಲಿನಾ ನಮ್ಮ ಬದುಕಿಗೆ ಪ್ರವೇಶಿಸಿದ ಮೊದಲ ತಿಂಗಳಲ್ಲಿ ನಾನು ಹೆಚ್ಚು; 
ಹೆಚ್ಚು ಸೆಟ್ಟುಬಿದ್ದ ವನ್ಯಜೀವಿಗಳನ್ನು ಆಕ್ಕಿಕೆ ಮಾಡಲು ಪ್ರಾರಂಭಿಸಿದೆ. ವನ್ಯಜೀವಿ 
ಗಳ ಪಾಲನೆ, ಪುನರ್ವಸತಿ ಕುರಿತ ನನಗೆ ದೊರೆತ ಪ್ರತಿಯೊಂದು ಪುಸ್ತಕಗಳನ್ನೂ 
ಓದಿದೆ. ಇದರಿಂದ ಆರೈಕೆ ಹೊಂದಿದೆ ಅತ್ವ] ವನ್ಯಜೀವಿಗಳು ಎಂದೆಂದಿಗೂ 
ಬಂಧನದಿಂದ ಬಿಡುಗಡೆ ಹೊಂದುವುದಿಲ್ಲವೆಂಬ ಸತ್ಯ ತಿಳಿದುಬಂದಿತು. ಇನ್ನುಳಿದೆ 
ಅರ್ಧ ಅವುಗಳಿಗೆ ತಗಲಿದ ಪೆಟ್ಟಿನಿಂದ ಸಾಯುತ್ತಿದ್ದ ವು- ಬಹಳಷ್ಟು ಕಾರಿನಿಂದ 
ಅಥವಾ ಘಡಸಿಕಿ ದೆ ಥರಾ ಅಂಗ ಊನವಾಗಿ ಉಳಿದು ವಿಟ ಕಾಡಿನಲ್ಲಿ 
ಬದುಕುಳಿಯಲಾರದಂತೆಹ ಸ್ಥಿತಿ ತಲುಪುತ್ತಿದ್ದವು. ಈ ವಾಸ್ತ ಸೃವತೆಯನ್ನು ಅರಿತ ಮೇಲೆ 
ನನಗೆ ಆಶಾಭಂಗವಾಗಿ ಉತ್ಸಾಹ ಇಳಿಯಿತು. ಈ ಕಡಲಹಕ್ಕಿಯ "್ರಸಂಗೆ ಇದೆ 
ಕೊಂದು ನಿದರ್ಶನ. 

11 Tl ಆರ್‌ ನಿಲ್ಲೆ > ಎಂದಳು. ನೀಲಿ ಕಣಗಳ ನಸು ಹೊಂಬಣ್ಣ ದ ನಾರ್ತ್‌ 
ಲ್ಯಾಂಡ್‌ ಕಾಲೇಜಿನ ಕನ್ಯೆ ಸ್ಟ್ರಾ ಗತ ಕೌಂಟರಿನ ಮೇಲೆ ಮರದ ಪೆಟ ಸಿಗೆಯೊಂದನ್ನು 
ಇಡುತ್ತಾ, “ಸಮುದ್ರದ. ತಡಿಯಲ್ಲ ವಾಯುವಿಹಾರಕ್ಕೆ ಹೊರಬಿಜ್ಲಿ. ಇದು ಅಲಿ 
ಬೆಂದರೆ ಮೇರ ಕುಳಿತಿತ್ತು. ನಾನು ಹತ್ತಿರ ಜೆಕೆ ಹಾರಿ ಹೋಗಲು 
ಯೆತ್ನಿಸಲಿಲ್ಲ. ಒಂಟಿಯಾಗಿ ಸುಮ್ಮನೆ ಕುಳಿತಿತ್ತು. ಹಸಿದಿರುವಂತೆ ಕಂಡಿತು. ಕೆಗೆತಿ 
ಕೊಂಡಿ. ನನ್ನ ಅಜ್ಜನ ಹೆಸರನ್ನು "ಇದಕ್ಕೆ ಇಟ್ಟಿ. ೫ 

ಆ ಕಡಲ ಕಕ್ಕಿ ಸಿಯನ್ನು ಪರೀಕ್ಷಿಸುತ್ತಾ “ದಕ್ಕೆ ಎಕ್ಸ್‌-ರೇ ಹಾಗೂ ಇತಕೆ 
ಕೆಲವು ಪರೀಕ್ಷೆಗಳನ್ನು "ಮಾಡೆಬೇಕಾಗುತ್ತ ದೆ ಎಂದು ಆ ಕಾಲೇದು ಕನ್ಯೆಗೆ ಹೇಳಿಜಿ. ಆ 
ಹೊಳೆಯುವ | ನೀಲಿ ಕಣ್ಣು ಗಳು ಗಾಬರಿಯಿಂದ ನನ್ನೆಡೆಗೆ ನೋಡಿದಪ್ರ. “ಮೊದಲೇ 
ಹೇಳುತ್ತೇನೆ, ಅದರ ಚಿಕಿತ್ಸೆ ಯ ವೆಚ್ಚವನ್ನು ಒಮೆ ಬಲೇ ನಾನು ನೀಡಲಾಕೆ? ಎಂದಳು. 
"ಫೀ ಇಲ್ಲವೇ ಇಲ್ಲ! ವನ್ಯಜೀವಿಗಳಿಗೆ ಚಿಕಿತ್ಸೆ ಮಾಡುವುಜೀ ನನ್ನ ಹವ್ಯಾಸ” ಎಂಜಿ 
ಮುಗುಳ್ನಗುತ್ತ. ರಿ 

“ತುಂಬಾ ಒಳ್ಳೆಯ ಕೆಲಸೆ” ಎಂದಳು ಮ್ಹದುವಾಗಿ, “ನಾನು ಮಾತುತ 
ದೇನಾದರೂ ಇದ್ದರೆ ಹೇಳಿ, ಆರ್‌ನಿಲ್ಲೆ ಹುಷಾರಾಯಿತಿಂದಕೆ ಅದನ್ನು ನಾನು ಮತ್ತಿ 
ಸರೋವರಕ್ಕೆ ಬಿಟ್ಟುಬರುತ್ತೀನೆ.” 

“ಹುಷಾರಾದರೆ ಅದೇ ಹಾರಿಹೋಗುತ್ತದೆ” ಎಂದೆ ನಗುತ್ತಾ. 


ಮೃಗವೈದ್ಯ ತಿಕ್ಕಿ 


ಚಿಕಿತ್ಸಾ ಕೋಣೆಗೆ ಆ ಪಕ್ಷಿಯಿದ್ದ ಪೆಟ್ಟಿಗೆಯನ್ನು ತೆಗೆದುಕೊಂಡು ಒಳಹೋದೆ. 
ಆರ್‌ವಿಲ್ಲೆ ತುಂಬಾ ಕಾತುರದಿಂದ ಸುತ್ತಲೂ ದೃಷ್ಟಿ ಸಿತು, ಒಂದಿನಿತೂ ಗಾಬರಿ 
ಕಾಣಲಿಲ್ಲ ಅದರಲ್ಲಿ. ಪೆಟ್ಟಿಗೆಯೊಳಕ್ಕೆ ಕೈ ಕ್ಲೆ ಹಾಕಿ ಅದನ್ನು ಹಿಡಿದುಕೊಂಡು ತಪಾಸಣಾ 
ಮೇಜಿನ ಮೇಲೆ ಇಟ್ಟಿ. ಅದರ ಅಚ್ಚ ಹಹ ಬಣ್ಣದ ವು |) ತುದಿಯ ರೆಕ್ಕೆಗಳನ್ನು 
ಅದರ ತೆಳು ಹೂಸು. ಬಣ್ಣದ ದೇಹಕ್ಕೆ ಒತ್ತಿ ಅಚ್ಚು ಕಟ್ಟು ಗಿ ಮಡಚಿದೆ. ಹೊಳೆಯುವ 
ಸ್ಟೀಲ್‌ ಮೇಜಿನ ಮೇಲೆ: ತನ್ನ ಕಾಲುಗಳನ್ನೂರಲು ತಟ್ಟುಡುತ್ತಾ ಲಘುವಾಗಿ 
ಬೊಬ್ಬೆ ಹಾಕಿತು. 

ಆರ್‌ವಿಲ್ಲೆ ಯ ಅಸಾಮಾನ್ಯ ಚರ್ಯೆಗೆ ಕಾರಣವಾಗಿರುವ ನ್ಯೂನತೆಗಳನ್ನು 
ಹುಡುಕುತ್ತಾ "ಅದರ ದೇಹದ ಮೇಲೆಲ್ಲಾ ನಿಗಾ ಇಟ್ಟು ಕೈಯಾಡಿಸಿದೆ. ಜಲಚರ 
ಜೀವಿಗಳಲ್ಲಿ ಕೆಕೆ ಭಾಗದಲ್ಲಿ ಮಿಾಠಿನ ನೊಟ್ಟಿ ಕೋಗ ಹಾ ಅಂಗಾಂಗಗಳಲ್ಲಿ 
ನಾಟಿರುವ ee ಹಿಡಿಯಲು ಬಳಸುವ ಕೊಕ್ಳೆಗಳು ಸರ್ವೇಸಾಧಾರಣ ಸಮಸ್ಯೆ. 
ಈ ತರಹದ ಸಮಸ್ಯೆ ಯಾವುದೂ ಆರ್‌ನಿಲ್ಲೆಯಲ್ಲಿ ಕಾಣಬರಲಿಲ್ಲ. ಅನಂತರ ಅದರ 
'ಸೋಗೆಯ ಎಡಭಾಗದ ತಳದಲ್ಲಿ ಪುಕ್ಕಗಳ ನಡುವೆ ಒಂದು ಸಣ್ಣ ಊತವನ್ನು 
ಗುರುತಿಸಿದೆ. ಒತ್ತು ಒತ್ತಾದ ಉದ್ದನೆಯ ಗರಿಗಳನ್ನು ಅಗಲಿಸಿ ನೋಡಿದರೆ ಅಲ್ಲಿ” 
ದ್ರಾಕ್ಷಿ ಗಾತ್ರದ ಒಂದು ಗುಳ್ಳೆ ಗೋಚರಿಸಿತು. ಅದು EE । ಕಾದೆ ಕೆಂಡ 
ದಂತೆ ಇತ್ತು. ಮುಟ್ಟಿ ನೋಡಿದಾಗ ಒಳಭಾಗದಲ್ಲಿ ಒಂದು ಗೆಡ್ಡೆ ಚೆನ್ನಾಗಿ ಬೆಳೆದಿರು 
ವುದು ಗೊತ್ತಾಯಿತು. ಅದನ್ನು ತೆಗೆಯುವುದು ಅನಿವಾರ್ಯವಾಗಿತ್ತು. 

ಆರ್‌ವಿಲ್ಲೆಯನ್ನು ಶಸ್ತ್ರಚಿಕಿತ್ಸೆಗೆ ತೆಯಾರಿ ಮಾಡುವ ಪೂರ್ವಭಾವಿಯಾಗಿ 
ಅದಕ್ಕೆ ಪುಸ್ಟಿಕರವಾದ ಸೀಗಡಿ, ವಿಟಮಿನ್‌ ಮತ್ತು ಖನಿಜ ಪದಾ ರ್ಥಗಳನ್ನು 
ಹೆಚ್ಚೆಚ್ಚು ತಿನ್ನಿಸಿದೆ. ಮೂರು ದಿನಗಳೆ ನಂತರ ನಾನು ಮತ್ತು ಹೊಸದಾಗಿ ನೇಮಕ 
ಗೊಂಡ ನನ್ನ್ನ ಟಿಕ್ನೀಷಿಯನ" ಕರಿನ್‌*, ಇಬ್ಬರೂ ಶಸ್ತ್ರ ಚಿಕಿತ್ಸೆ ಪ್ರಾರಂಭಿಸಿಹೆವು. 
ದೇಹದ ಕೆಳಭಾಗದ. ಗೆಡ್ಡೆ ಯಲ್ಲಿ ಜೇರುಬಿಟ್ಟಿದ್ದ ರೋಮಗಳು ಮನಮಿನ ಮಿರುಗುವ 
ಸ್ನಾಯುವನ್ನು ಮುತ್ತಿ ಎ ವು, ಆದಷ್ಟೂ pn ರೋಮಗಳನ್ನು ಕೀಳಲು ನನಗೆ ಒಂದು 
ಗಂಡಿ ಹನಿಯು. ಸಂಪೂರ್ಣವಾಗಿ ಈ ತಂತುಗಳನ್ನು ಆರವಿಲ್ಲೆ ಯ ದೇಹದಿಂದ 
ತೆಗೆಯುವುಜಿಂದಕೆ ಅದರ ಸ್ನಾಯುಗಳನ್ನು ಹಾಗೂ ಕೇಂದ್ರ ನರಗಳನ್ನು ಮತ್ತಷ್ಟು 
ಕತ್ತರಿಸುವ ಪ್ರಸಂಗ ಸಂಭನಿಸುತ್ತಿತ್ತು. 

ಟೀಬಲನ ಮೇಲೆ ಆರ್‌ನಿಲ್ಲೆಯ ಪಕ್ಕದಲ್ಲಿ ರಾಶಿ ಬಿದ್ದಿದ್ದ ರಕ್ತಸಿಕ್ತ ದುರ್ಮಾಂಸ 
ವನ್ನು ನೋಡಿ ಕರಿನ”" “ಇದರ ಬಗ್ಗೆ ಏನು ಹೇಳುವಿರಿ?” ಎಂದಳು. 

“ಅರ್ಬುದ” ನಾನು ಹತಾಶೆಯಿಂದ ಗೊಣಗಿದೆ. 

“ಪಕ್ಷಿಗಳಿಗೂ ಅರ್ಬುದ ಬರುತ್ತ ದೆಂದು ನನಗೆ ತಿಳಿದಿರಲಿಲ್ಲ” 

“ಅವೂ ಸಹ ಇತರೆ ಜೀನಿಗಳಂತೆ ಅರ್ಬುದ ರೋಗಕ್ಕೆ ಬಲಿಯಾಗುತ್ತನೆ” ಬೇಸರ 
ದಿಂದ ನುಡಿದೆ. 


[* ಕೆಲವು ವ್ಯಕ್ತಿಗಳ ಹಾಗೂ ಸ್ಥಳದ ಹೆಸರನ್ನು ಬದಲಾಯಿಸಲಾಗಿದೆ.] 


೩೪ ಪುಸ್ತಕ ಪ್ರಸಂಚ 


ಆರ್‌ವಿಕ್ಲೆ ಚೆನ್ನಾಗಿ ಜೇತರಿಸಿಕೊಂಡಿತು. ಆದರೆ, ೧೧ ದಿನಗಳ ನಂತರ ನನ್ನ 

ಹಾ ಮೇರೆಗೆ ದರ ಭೌತಿಕಲಕ್ಷಣದ ಮೇಲೆ ದೊರೆತ ವರದಿಯಲ್ಲಿದ್ದಂ! 
(ಸರ್‌ಕೋಮು' ಪಕ್ಷಿಯನ್ನು ರಕ್ಷಣೆ ಮಾಡುತ್ತಿರುವುದು ತಿಳಿದು, ಆ ಆರ್‌ವಿಲ್ಲೆ 1 

ಪುನಃ ಭ್ಯ ತಾಗದು ಎ ಮನಸ್ಸಿನಲ್ಲಿ. 

ಮುಂದಿನ ಮೂರು ವಾರೆಗಳಲ್ಲಿ ನಾನು ಮತ್ತು ಆರ್‌ವಿಲ್ಲೆ ನಿಕಟ ದೋಸ್ತಿ 
ಗಳಾಜಿವು. ಅದಕ್ಕೆ ವಿಶೇಷ ತರಜೀತಿ ನೀಡಲು ನನ್ನ ಹೆಚ್ಚಿನ ವೇಳೆಯನ್ನು ಮೀಸಲಿಟ್ಟಿ. 
ಸ್ವತ ನಾನೇ ಕಾಳು ತಿನ್ನಿಸುತ್ತಿದ್ದೆ. ಆಗಿಂದಾಗ್ಗೆ ಶಸ್ತ್ರಚಿಕಿತ್ಸೆ ಮಾಡಿದ ಜಾಗವನ್ನು 
ಪರಿಶೀಲಿಸುತ್ತಿದ್ದೆ. ಪುನಃ ಗೆಡ್ಡೆ ಬೆಳೆಯುತ್ತಿದೆಯೇ ಎಂದು ಖಚಿತಪಡಿಸಿಕೊಳ್ಳಲು. 
ಆರ್‌ವಿಲ್ಲೆಗೆ ಶಸ್ತ್ರಚಿಕಿತ್ಸೆ ಮಾಡಿದ ೩೩ ದಿನಗಳ ಅನಂತರ ನನಗೆ ಅದೇ ಜಾಗದಲ್ಲಿ ಒಂದ: 
ಗಟ್ಟ ವಸ್ತು ಕೈಗೆ ಸಿಕ್ಕಿತು. ಪುನಃ ಅರ್ಬುದ ಗೆಡ್ಡೆ ಮರಳಿತ್ತು ! 

ಪಕ್ಷಿಯ ಹಣೆ ಬರಹ ಊಹಿಸಿದ ನಾನು ಮರುಕವುಳ್ಳ ವನಾಗಿ ಅದನ್ನು ಚಿರನಿಥ್ರೆ/ 
ಕಳುಹಿಸಬೇಕೆಂದು ತೀರ್ಮಾನಿಸಿಜೆ. ಆದರೆ ಆರ್‌ವಿಲ್ಲೆ ನೋವುಣ್ಣು ವಂತೆ ಕಾಣುತ್ತಿಃ 
ಲಿಲ್ಲ. ಚುರುಕಾಗಿತ್ತು. ಚೆನ್ನಾಗಿ ತಿನ್ನು ತ್ರಿತ್ತು. ನಾನು. ದ ೈಢವಾಗಿ ಹೇಳಿಜಿ “ಪ್ರ ಪರೀಕ 
ಯಲ್ಲಿ ನಾವೀರ್ವರೂ i: ಲಿಗಳಾಗುತ್ತೆ. "ವೆ. ೫ 

ಆರ್‌ವಿಶ್ಲೆ ಮತ್ತೆ ನಾಲ್ಗುವಾರ ಆನಂದದಿಂದ ಕಳೆಯಿತು. ಈ ಸಮಯೆದ್ದೆ 

ತ್ರೆಗೆ ಚೀಟಿ ನೀಡಿದ ಅನೇಕರು ಅರ್ಬುದ ರೋಗಕ್ಕೆ ಬಲಿಯಾದ ಇದನ್ನು ನೋ 
ನ ಸೃಷ್ಠಿ ಯಲ್ಲಿ ಎಲ್ಲ ಜೀವಿಗಳಲ್ಲಿಯೂ ಕೆಲವು ಸಾಮಾನ್ಯ ಗುಣಗಳಿದ್ದು ಅವ 
ಒಬ ಸರನ್ನೊಬ್ಬ ರನ್ನು ಬಂಧಿಸಿಡುತ್ತ ದೆ ಎಂಬುದನ್ನು ಮನಗೊಂಡರು. ಬಹಳ ಹೆಚ್ಚಿ ೦ದ। 
ಜೀವನದ ಅಂತಿಮ ಎಲೆ ಸಾವು; ನಾವೆಲ್ಲರೂ ಸಾಯೆರೇಜೀಕು, ಆದ್ದರಿಂದ ಮುಖ 
ವಾದುದ್ದೆಂದರೆ ಜೀವನವನ್ನು ಹೇಗೆ ಸಾಗಿಸಿದ ಎಂಬುದು. ಇಲ್ಲಿ ಆರ್‌ನಿಲ್ಲೆ ತನ 
'ಇಹಜೀವನವನ್ನು ಸಂಪೂರ್ಣವಾಗಿ ಅನುಭವಿಸುತ್ತಿತ್ತು. 

ಪ್ರತಿದಿನ "'ಆರ್‌ವಲಗೆ ನನ್ನ ಚಿಕಿತ್ಸಾ ಕೊಠಡಿಯಲ್ಲಿ ಕುಳಿತುಕೊಳ್ಳಲು ಅನುನ 
ಮಾಡಿದೆ. ಅಲ್ಲಿ ಅದು ಚಿಕಿತ್ಸಾ ಲಯದ ದಟುವಚಿಕೆಗಳನ್ನೆ ಲ್ಲಾ ಗೆಮನಿಸುತ್ತಿ ತ್ತು. ತನ 
ಪ್ರೀತಿಯ ನಾಯಿಯನ್ನು "ಹರು ಆರ್‌'ನಿಲ್ಲೆ ಆಕೀ ಹೂ... -ಕೀ-ಹೂ*” ಎಂಡ 
ಚುಡಾಯಿಸುತ್ತಿ ತ್ತು. ನಾನು ಆಸ್ಪತ್ರೆಯಲ್ಲಿ ವೇಳೆ ಮೀರಿದ ಮೇಲೆ ಕೆಲಸಮಾಡುತ್ತಾ 
ಕುಳಿತಿದ್ದರೆ, ಆರ್‌ನಿಲ್ಲೆ ನನ್ನ ಔೇಬಲಿನ ಮೇಲೆ ಕುಳಿತು ನಾನು ಬರೆದ ಹಾಳೆಗೆ: 
ಮೇಲೆಲ್ಲಾ ಕಣ್ಣಾ ಡಿಸುತ್ತಿ ತ್ತು. 

ಆಗಸ್ಟ್‌ "ಮಾಸದ ಒಂದು ಮುಂಜಾನೆ ಆಸ್ಪತ್ರೆಗೆ ಬಂದ ನನಗೆ, ಕಕೆನ 
“ಆರ್‌ವಿಲ್ಲೆ ನ ತಿ ವಿಷಮಿಸಿರುವ ಹಾಗೆ ಕಾಣಿಸ್ತಿದೆ. ಬಿದರ ಕಣ್ಣುಗಳು ಕಳಿಗುಂಡಿನೆ 
ರೂಢಿಯಂತೆ ಅದು ಕಲರವ ಮಾಡುತ್ತಿ ಲ್ಲ” ಎಂದಳು. 

ಅಪಾಯ ಗ್ರಹಿಸಿದ ನಾನು, ಆರ್‌ನಿಲ್ಲೆಯ ಪಂಜರದ ಬಳಿ ಧಾವಿಸಿದೆ. 
ದೃಷ್ಠಿ ಶೂನ್ಯದಲ್ಲಿ ಲ್ಲ್ಲೋ ನೆಟ್ಟ ತ್ತು, ಯಾವುದಕೆಜೆಯೋ ಹರಿದಿದ್ದ ಅದರ ಹ 
ನನಗೆ ಗೋಚರಿಸುತ್ತಿ ರಲಿಲ್ಲ. ಆಹಾರವನ್ನು ತಿನ್ನಿಸಲು ಕೈನೀಡಿದಿ. ಮುಟ್ಟಲಿ ತನ 
ಸಾವು ಸಮೀಸಿಸ ಸುತ್ತಿದೆ ಎನು ವುದು ಆರ್‌ನಿಲ್ಲೆ ಗೆ ಕೋಟ ಎಂಬ J 


ಮೃಗವೈದ್ಯ 4೫ 


ತತ್‌ಕ್ಷಣ ನನಗೆ ಹೊಳೆಯಿತು. ನಾನು ಮನಸ್ಸಿನಲ್ಲಿ ಧೈವೇಜ್ಛೆ ಇದ್ದಂತೆ ಆಗಲಿ 
ಎಂದುಕೊಂಡೆ. y 
ಹಗಲಿಡೀ ಅದನ್ನು ಪರೀಕ್ಷಿಸುತ್ತಾ ಅದರ ಪಂಜರದ ಸುತ್ತಾ ಸುತ್ತಾಡುತ್ತಿದ್ದ. 
ಪ್ರಾರಂಭಕ್ಕೆ ಅದು ಕ್ರೂರ ವಿಧಿಯಿಂದ ಪಾರಾದಂತೆ ಕಂಡಿತು. ಆದರೆ ಅಂಜೀ ಸಂಜೆಯ 
'ವೇಳೆಗೆ ಅದರ ಸ್ಥಿ ತಿ ಶೀಘ್ರ ವಾಗಿ ಉಲ್ಬಣಿಸಿತು. ಸಂಜೆ ಆಸ್ಪ ತ್ರೆ ಯ ಬಾಗಿಲು ಮುಚ್ಚೆ 
ಮನೆಗೆ ಹೊರಡಲು ಸಿದ್ಧ ಳಾಗುತ್ತಿದ್ದ ಬೆರಳಿಗೆ “ಮಚ್ಚ ಇನ್ನೂ ಸ್ವಲ್ಪ ಹೊತ್ತು 
ಇದ್ದು ಬರುವೆ. ಇನ್ನೂ ಅನೇಕ. ಚಾರ್ಟ್‌ಗಳನ್ನು ಭರ್ತಿ 'ಾಡೀಕಾಗಿದೆ. 
ನೀನು ಹೋಗು, ನಾಳೆ ಚಿಳಗ ಭೇಟಿಯಾಗೋಣ” ಬೆ ಒಂದು ಸದುದ್ಟೇಶದ 
ಸುಳ ನ್ನು ಹೇಳುವಾಗ ನನ್ನ ಕಣ್ಣು ಗಳು ಅವಳೆ ಕಣು ಗಳನ್ನು ಎಡುರಿಸೆಲಾರಜೀ 
ಹೋದವು. 

ಕರೆನ್‌ ನಿರ್ಗಮಿಸಿದ ಅನಂತರ ನನ ದೃಷ್ಠಿ ಆರ್‌ವಿಲ್ಲೆಯ ಕಡೆ ತಿರುಗಿತು. ಇನ್ನು 
ಮಹಾಸಾಗರದ ಮೇಲೆ ಅದರ ಚೈತನ್ಯ ದಾಯಕ ಗಗನದಾರಾಟ ನಿಂತಂತೆ. ಒಂಬಿಯಾಗಿ 
'ಅದನ್ನು ಅಲ್ಲಿ ಬಿಟ್ಟು ಮನೆಗೆ ಹೋಗಲು ಮನಸ್ಸು ಬಾರದೆ ಪಂಜರದ ಬಳಿಯೇ ಕುಳಿತೆ. 
ಅಗಸ್ಟ್‌, ತಿಂಗಳ ಆ ಸೆಕೆಗಾಲದ ರಾತ್ರಿಯಲ್ಲಿ "ಆರ್‌ಮಿಲ್ಲೆ ಸತ್ತಾಗ ನಾನು ಅದರ 
ಪಕ್ಕದಲ್ಲೇ ಇದ್ದೆ. 


ಗೂಬೆ ಮತ್ತು ಮಿಸೆಸ್‌ ಮೊಸೇಲಿ 


ನಾನು ನಾಯಿಯೊಂದಕ್ಕೆ ಶಸ್ತ್ರಚಿಕಿತ್ಸೆ ಮಾಡುತ್ತಿದ್ದೆ. “ಒಬ್ಬ ಹೆಂಗಸು 
ಗೂಜೆಯೊಂದನ್ನು ತಂದಿದ್ದಾ ಳೆ ಅದಕ್ಕೆ ತನ್ನ ಕಾರಿನಿಂದ ಢಿಕ್ಕಿ ಹೊಡೆದಳಂತೆ. 
ನೀವೊಂದು ಸಾರಿ ಅದನ್ನು ನೋಡಬೇಕಂತೆ” ಎಂದು ಕರೆನ್‌ ಹೇಳಿದಳು. “ಇನ್ನೊಂದು 
೧೫ ನಿಮಿಸ ಅಂತೆ ಹೇಳು” ಎಂದೆ. ಕರೆನ್‌ ನಿರ್ಗಮಿಸಿದಳು. ನಾನು ನನ್ನ್ನ ಕಾರ್ಯದಲ್ಲಿ” 
ಪುನಃ ಮಗ್ಗನಾಜೆ. ಐದು ನಿಮಿಷ ಉರುಳಿತು. 

“ಕಠಿನ ಪುನಃ ಒಳೆಗೆ ಇಣುಕಿದಳು. ಮುಖದಲ್ಲಿ ಕಿರುನಗೆ ಸೂಸುತ್ತಾ “ಮಿಸೆಸ್‌ 
ಮೊಸೇಲಿ ಆ ಗೂಜಿ ಬಗ್ಗೆ ಹುಚ್ಚು ಸಿಚ್ಛ್ರಾಗಿ ಆಡುತ್ತಿದ್ದಾಳೆ, ಡಾಕ್ಟರ್‌ ಫಾಸ್ಟರ್‌, ಬೇಗ 
ಬರುತ್ತೀಠಾ?” ಎಂದು ೀಳದಳು. 

ನಾನು ನಾಯಿಗೆ ಸುಸೂತ್ರವಾಗಿ ಶಸ್ತ್ರಚಿಕಿತ್ಸೆ ಮಾಡಿ ಮುಗಿಸಿ ಹೊರಬಂದೆ. 
ಮೊಸೇಲಿ ಕಣ್ಣಾಲಿ ತುಂಬಿತ್ತು. ಕಡಿಮೆ ಎಂದರೂ ೮೦ ವರ್ಷ ವಯಸ್ಸಿನ ಈ ವೃ ದ್ಧ 
ನನ್ನನ್ನು ಹೆಚ್ಚು ಆಕರ್ಸಿಸಿದರೊ ನಾನು ಸಹಾಯ ಮಾಡಲಾಗಲಿಲ್ಲ. ಗುಂಗುರು ಬಳಿ 
ತಲೆಗೂದಲು. ವ ಏನಾದ ನೀಲಿ ಕಣ್ಣುಗಳು ಕನ್ನಡಕದೊಳಗಿಂದ ಮಿನುಗುತ್ತಿ ದ್ದವು. 
ಎದೆಯ ಮೇಲೆ ಎದ್ದು ಕಾಣುವಂತೆ “ಮುತ್ತ ಜ್ಜ ಭಿ ಎಂಬ ಬರಹ ಅಚ್ಚೊ ತ್ತಿದ್ದ “ತಿಳು 
ನೀಲಿ ಬಣ್ಣದ ಟಿ ಶರ್ಟ್‌ ಮತ್ತು ನೀಲಿ ಬಣ್ಣದ. ಟಿನ್ನಿಸ್‌ ಷೂ ಧಂಸಿದ್ದ ಅನಳನ್ನು 
ನೋಡಿ ಮೆಚ್ಚಿಗೆಯಾಯಿತು. 
ye ಬಿಕ್ಕ ಳಿಸುತ್ತಾ "ಓ! ಡಾಕ್ಟರ್‌ ಫಾಸ್ಟರ್‌, ನನಗೆ ತುಂಬಾ ವ್ಯಥೆಯಾಗು 
ತ್ತಿಜಿ. ನನ್ನ ಈ ಆತೆ ವರ್ಷಗಳ ಜಿ ಎಿಂಗ್‌ನ್ಲಿ ಪ್ರಾಣಿಗಳಿಗೆ ಢಿಕ್ಕಿ ಹೊಡೆದದ್ದು 


3೬ ಪುಸ್ತಕ ಪ್ರಪಂಹ 


ಇದೇ ಪ್ರಥಮಬಾರಿಗೆ. ನೀವು ಇದನ್ನು ಹೇಗಾದರೂ ಬದುಕಿಸಲೇಬೇಕು” ಎಂದ 
ಮೆಲುಧ್ವನಿಯಲ್ಲಿ ಉಕ್ಕಿ ಬರುತ್ತಿದ್ದ ಉದ್ವೇಗವನ್ನು ನುಂಗಿಕೊಳ್ಳುತ್ತ. 

ಒಂದು ತರದಲ್ಲಿ ಇದು ಅವಳ ಕಟ್ಟಾಜ್ಞೆ ಯಂತೆ ತೋರಿತು. ಟೀಬಲಿನ ಮೇ 
ಅಂಗಾತ ನಿಸ್ತೇಜವಾಗಿ, ಮೃತವಾಗಿರುವಂತೆ ಕಾಣುವ ಗೂಬೆಯನ್ನು ಪರೀಕ್ರಸೇ 
ಕೈಗೆತ್ತಿಕೊಂಡೆ. ಆಶ್ಚರ್ಯವೆಂದರೆ ಅದರ ಹೃದಯದಲ್ಲಿ ಮಿಡಿಯುತ್ತಿದ್ದ ಹೈದಂ 
ಸ್ಪಂದನ ಮಂದವಾಗಿ ಕೇಳಿಸಿತು. ಆಕ್ಸಿನಟಲದ ಪ್ರತಿಫಲನ ಪರೀಕ್ಷಿಸಲು ಅದರ ವಿಶಾ 
ವಾದ ಕೆಂಗಂದು ಬಣ್ಣದ ಕಣ್ಣೊಂದನ್ನು ಅಗಲಿಸಿದೆ. ಕಣ್ಣು ರೆಪ್ಪೆ ನಿಧಾನವಾಗಿ ಮುಃ 
ಕೊಂಡಿತು. “ಬದುಕಿದೆ, ಆದರೆ ಪ್ರಜ್ಞಾ ಹೀನವಾಗಿದೆ” ಎಂದೆ. 

ಅದರ ಬೂದು ಕಂದು ಬಣ್ಣದ ಪುಕ್ಕ ಹಾಗೂ ಅದರೆ ಹೊಟ್ಟಿ ಭಾಗದಲ್ಲಿ ಹೊಳೆ 
ಅಪರೂಪದ ಬಿಳುಪಿಗೆ ಮಾರು ಹೋದ ಮಿಸೆಸ್‌ ಮೊಸೇಲಿ ಅದನ್ನು ಪ್ರೀತಿಯ 
ನೇವರಿಸಿದಳು. “ಶಂಬಾ ಮುದ್ದಾ ಗಿದೆ. ನೀವು ಇಪನ್ನು ಬದುಕಿಸುತ್ತೀರೆಂಬ ಭರೆಎ 
ನನಗಿಜಿ” ಎನ್ನುತ್ತ ನಿಟ್ಟುಸಿರುಬಿಟ್ಟಳು. 

“ನನ್ನಿಂದಾಗುವ ಎಲ್ಲ ಪ್ರಯತ್ನಗಳನ್ನೂ ಮಾಡುತ್ತೇನೆ” ಎಂದು ಭರವಸೆಯಿಕ್ತ 
ಮಿಸೆಸ್‌ ಮೊಸೇಲಿ ನನಗೆ ವಿದಾಯ ಹೇಳಿ ಹೊರಟಳು. 

ಮೆದುಳು ಊತ ತಡೆಗಟ್ಟಲು ರೋಗಿಗೆ ೃಂಟಬಯೋಟಿಕ್ಸ್‌ ಹಾಗೂ ಒಂ 
ಸ್ವೈರಾಯಿಡ್‌ ನೀಡಿದೆ. ಪಕ್ಷಿಯನ್ನು ಪಂಜರದೊಳಗೆ ಬಿಟ್ಟಿ. ನನ್ನ ಕೈಲಿ ಸಾಧ್ಯವಾ 
ದನ್ನು ಮಾಡಿದ ನಾನು ಆ ಪಕ್ಷಿಯನ್ನು ಕುರಿತು “ಮಿಸೆಸ್‌ ಮೊಸೇಲಿಗೋಸ್ಫರವಾದ! 
ಜೀತರಿಸಿಕೊಲ್‌ ಎಂದು ಹರಸಿದೆ. ಆದರೆ ಈ ನನ್ನ ರೋಗಿ ಮುಂಜಾನೆವರೆಗೂ ಬದುಕಿ 
ತ್ರಾನೆಂಬ ಭರವಸೆ ಮಾತ್ರ ನನ್ನಲ್ಲಿ ಇರಲಿಲ್ಲ. 

ನನ್ನ ಭರವಸೆಗೂ ಮೀರಿದ ಆಶ್ಚರ್ಯವೆಂದರೆ ಅದು ಬದುಕಿತ್ತು! ಆದರೆ ನಿಲ್ಲ 
ತ್ರಾಣವಿರಲಿಲ್ಲ. ನನ್ನೆಡೆಗೆ ನೋಡಿ ತನ್ನ ಹೊಳೆವ ವಿಶಾಲವಾದ ಕಣ್ಣುಗಳ; 
ಮಿಟುಕಿಸಿತು. ಕಾಲು ಅಲ್ಲಾಡಿಸಿತು. ಭಲೆ! 
ಒಂದು ಗಂಟಿ ಕಳೆದಿರಬಹುದು. ಮಿಸೆಸ" ಮೊಸೇಲಿ ಆಸ್ಪತ್ರೆಯ ಹೆಬ್ಬಾಗಿಲ 
ನಾನು ಸ್ಟ್ರಾ ನ್‌ ಫೀಲ್ಲ್‌ ನನ್ನು ನೋಡಲು ಬಂದಿರುವೆ” ಎಂದು ಕಕೆನ್‌ಳಿಗೆ ಹೇಳುಃ 
ಒಳೆ ನುಗ್ಗಿ ದಳು. ಚೆಕಿತಗೊಂಡ ಕರೆನ್‌ “ಯಾರು ಸ್ಟ್ರಾ $ನ್‌ ಫೀಲ್ಡ್‌ 9? ಎಂ. 
ಕೇಳಿದಳು. “ಅದೇ ನನ್ನ ಮುದ್ದು ಮರಿ ಗೂಬೆ. ಅದಕ್ಕೆ ನಾನಿಟ್ಟಿಕೋ ಹೆಸರು ಅದ: 
ಅವಳು ತೊಟ್ಟಿದ್ದ ಕಡುಗೆಂಪು ಬಣ್ಣದ ಶರ್ಟ್‌ಗೆ ಹೋಲುವ ಕ್ಯಾನ್‌ವಾಸ್‌ ಬ್ಯಾಗಿಫಿ 
ಒಂದು ಪೊಟ್ಟಣ ಹೊರತೆಗೆದು “ಇಲ್ಲಿ ನೋಡು, ಸಿಹಿ ಉಂಡಿ! ನಿನಗೆ ಮತ್ತು ೫ 
ಫಾಸ್ಟ್ರಂ"ಗೆ? ಎಂದಳು. 
ನ ಸಣ್ಣ ಸ್ಪ್ಯಾನ್‌ಫೀಲ್ಡ್‌ ಇದ್ದ ಚಿಕಿತ್ಸಾ ಕೊಠಡಿಗೆ ಕರೆನ್‌ ಜೊತೆಗು 

ಸಿಸ್‌ ಮೊಸೇಲಿ ಒಳಬಂದಳು. ಮಿಸೆಸ್‌ ಮೊಸೇಲಿ ಪಕ್ಕದಲ್ಲಿದ್ದ ಕುರ್ಚಿಯೊಂದ! 


ಎಳೆದುಕೊಂಡು ಪಂಜರದ ಬಳಿ ಕುಳಿತು, ತಾನು ತಂದಿದ ಸಿಹಿಉಂಜೆ ತಿನ್ನಲು ಪಾರ 
Qa KR ಲ 


ಸಿದಳು. ಉಂಡೆಯನ್ನು ಬಾಯಾಡಿಸುತ್ತಾ ಮಧ್ಥ್ಯೆ ವ 
ಸ ಸುತ್ತಾ ಸ ಮಧ್ಯೆ ಅವಳು ಸ್ಪ್ಯಾನ್‌ಫೀಲ 
ಶಾನೋರ್ವಳೇ ಮುದ ನೀಡುವವಳಂತೆ ಅದನ್ನು ಮುದ್ದು ಮ ಸ 
ps 


ಮೃಗವೈದ್ಯ ಕ 


ಕಾಲ ಅದಕ್ಕೆ ಒಡನಾಡಿಯಾಗಿ ಇರುವೆನೆಂದು ಭರವಸೆ ನೀಡುತ್ತಿದ್ದೆ "ಳು. ವಿಚಿತ್ರವೆಂದರೆ 
ಸ್ಟ್ರಾ ಕನ್‌ ಫೀಲ್ಡ್‌ ಅವಳೆ ಎಲ್ಲ ಮಾತುಗಳನ್ನೂ ಮನಸ್ಸಿ ಟ್ಟು ಕೇಳುತ್ತಿ ವಾತ ಅನಳಕ್ತ ಲೇ 
| ನ್ರನೋಟದಂದ ನೋಡುತ್ತಿ ತ್ತು. 
ಪ್ರತಿದಿನ ಮಿಸೆಸ್‌ ಮೊಸೇಲಿ, ಸ್ಟ್ಯಾನ್‌ಫೀಲ್ಡ್‌ ನನ್ನು ಭೇಟ ಮಾಡುವುದು, 
ಪ್ರೋತ್ಸಾ ಈ ನುಡಿ ನುಡಿಯುವುದು ಪ್ರೀತಿಯಿಂದ ಅದರ ತಲೆ ತಟ್ಟುವುದು ನಡೆದಿತ್ತು. 
ಒಂದು ವಾರ ಕಳೆದಿತ್ತು. “ಸ್ಟ್ರ್ಯಾನ್‌ಫಿ ಫೀಲ್‌ ಈಗ ಜೀತರಿಸಿಕೊಳ್ಳುತ್ತಿ ದ್ದಾನೆ. ನೀವು 
ಅವನನ್ನು ಬಿಡುಗಡೆ ಮಾಡುವ ದಿನ ಹೇಳಿ, ಅಂದು ನಾನು ಇಲ್ಲಿ ಇರಲೇ ಬೇಕು” 
ತಂದಳು. 
ಹ ನಾನುಸ್ಪ ಸ್ಟವಾಗಿ ಹೇಳಿದೆ, ತಲೆಯಲ್ಲಾ ಡಿಸುತ್ತ “ಸ್ಟ್ರಾ ನ್‌ ಹೀಲ್ಡ್‌ ನ ಸ್ನಾಯು 
ಗಳಿಗೆ ಒಂಜಿಕೆಡು ದ ಮಾಲೀಷ್‌ ಅಗತ್ಯವಿದೆ. ಯೋಚನೆ ಮಾಡಬೇಡಿ. "`ನನ್ನ 
ಸಹೋದರ ರೇಸ್‌ ಜೀಸಿಗೆ ರಜೆಯಲ್ಲಿ ನನಗೆ ಸಹಾಯಮಾಡಲು ನಾಳೆ ಇಲ್ಲಿಗೆ ಬರುತ್ತ" 
ದ್ದಾನೆ. ಅನನು ಪಶುವೈದ್ಯ ವಿದ್ಯಾರ್ಥಿ. ಪಕ್ಷಿಗಳಿಗೆ ಮಾಲೀಷ್‌ ಮಾಡುವುದರಲ್ಲಿ 
ನಿಸ್ಸೀಮ,” 
ಮಿಸೆಸ್‌ ಮೊಸೇಲಿ ನನ್ನನ್ನು ಬಿಗಿದಪ್ರಿದಳು. ಸ್ಥಾ ನ್‌ ಹೀಲ್ಡ್‌ ಗಾಗಿ ನಾನು 
ಓರ್ವ ವಿಶೇಷ ಶಜ್ಞ ಜ್ಞ ನನ್ನು ಕರೆಸುತ್ತಿ, ಸ್ತ ನೆಂದು. ಆಕೆ ಭಾವಿಸಿದ್ದಾ ಳೆಂದು ನನಗನಿಸಿತು. 

. ಮಿಸೆಸ್‌ ಪೊಸೆ ೀಲಿಯೊಂದಿಗೆ “ಕೀಸ್‌ ತುಂಬಾ ಹೊಂದಿಕೊಂಡಿದ್ದ. ಈಗ ಆಕೆ 
ಅವಶಿಗಾಗಿಯೂ ತಾಜಾ ಸಿಹಿ ಉಂಡೆಗಳನ್ನು ತಂದುಕೊಡುತ್ತಾ “ಹೇ ಯಂಗ" ಮ್ಯಾನ್‌, 
ನಿನ್ನ ಸ್ಟೆ ಲ್‌ ನನಗೆ ತುಂಬಾ ಹಿಡಿಸಿತು? ಎನ್ನುತ್ತಿದ್ದ ಳು. ರೇಸ್‌ ಅವಳನ್ನು 
ಚುಡಾಯಿಸುವುದು, ತಮಾಸೆಮಾಡುವುದು, ಮಾಡುತ್ತಿದ್ದ. ಅವಳಂತೂ ರೇಸ್‌ನ 
ಕಪ್ಪು ಕಣ್ಣು ಗಳಿಗೆ ಮಾರುಹೋಗಿದ್ದಳು. 

ಅನಂತರ ಸ್ಟ್ಯಾನ್‌ಫೀಲ್ಡ ನಿಗೆ ನೀಡಿದ ಚಿಕಿತೆ ಕೈ ಸ್ವಲ್ಪ ಕ್ಸೆತನ್ಬಿ ದಂತೆ ಕಂಡಿತು. 
ಒಂದು ದಿನ ನಾನು "ಭೇಟಿನಾಯಯೊಂದಕ್ಕೆ ಕೆತ್ತು ನ ಂದಿದ್ದೆ ಚರ್ಮದ ಭಾಗಕ್ಕೆ ಹೊಲಿಗೆ 
ಹಾಕುತ್ತಿ ದ್ದೆ. ಒಳಗೆ ಬಂದ ರೇಸ್‌ನ ಮುಖದಲ್ಲಿ ಮ್ಲಾನತೆ ತುಂಬಿತ್ತು. ಮೇಲುದ್ವನಿ 
ಯೆಲ್ಲಿ “ ಸಾ, ಕ್ಯಾನ್‌ ಫೀಲ್ಡ್‌” ಎಂದು ಗೊಣಗಿದ. ಸ 

“ನಿನಾಯಿತು ಅದಕ್ಕೆ? ಆರೋಗ್ಯವಾಗಿಲ್ಲವೇ?” 

“ತುಂಬಾ ಚೆನ್ನಾಗಿದೆ ! ನನ್ನಕ್ಳೆ ಜಾರಿ ಅದು ಬಹಳ ದೂರಕ್ಕೆ ಹಾರಿ ಹೋಯಿತು!” 
ಕೀಸ್‌ ಕಷ್ಟಸಟ್ಟು ಹೇಳಿದೆ. 

ಗ್‌ ಇಲ! ಈ ಹೊಡೆತವನ್ನು ಮಿಸೆಸ್‌ ಮೊಸೇಲಿ ಸಹಿಸಲಾರಳು. ಅವಳು 
ಸ್ಟಾ ಕಿನ್‌ಹೀಲ್ಡ್‌ನ ಹಾರಾಟವನ್ನು ನೋಡುವುದಕ್ಕಾಗಿಯೇ ತನ್ನ ಕ್ಯಾಲಿಪೋರ್ನಿಯಾ 
ಪ್ರವಾಸವನ್ನು ಮುಂದೊಡಿದ್ದಾ ೪,” 

“ನನಗೆ ಎಲ್ಲಾ ಗೊತ್ತಿದೆ. ಏನೂ ಹೇಳಬೇಡಿ” ಎನ್ನುತ್ತಾ ನನ್ನ್ನ ಸ ಸಹೋದರ 
ದಡದಡನೆ ಹೊರಟುಹೋದ. 

ಮರುದಿನ ಮುಂಜಾನೆ ಹತ್ತುಗಂಟಿ ಸಮಯಕ್ಕೆ ಸರಿಯಾಗಿ ಚಿಕಿತ್ಸಾಲಯದ 
ಹೆಬ್ಳಾ ಿಗಿಲಲ್ಲಿ ಸಂಭ್ರಮದಿಂದ ಮಿಸೆಸ್‌ ಮೊಸೇಲಿ ್ಯಣೆಸಿಕೊಂಡಳು. ಎರಡೂ 


೩೮ ಪುಸ್ತಕ ಪ್ರಪಂಡ 


ಕ್ಲೆಯಲ್ಲಿ ತಾಜಾ ಸಿಹಿ ಉಂಡೆ ತುಂಬಿದ ಕೈಚೀಲ ಹಿಡಿದಿದ್ದ ಳು. ನೇರವಾಗಿ ಸ್ಟ್ರ್ಯಾನ್‌ 
ಹೀಲ್ಡ್‌ ನನ್ನು ನೋಡಲು ಚಿಕಿತ್ಸಾ ಕೊಠಡಿಯತ್ತ ನಡೆದಳು. ಆ ಕ್ಷಣದಲ್ಲಿ ನಾನ 
ಅಲ್ಲೊ “ದು 'ಆಸ್ಫೋಟನನ್ನು ಇರಿಕೆ. ಆದರೆ ಅಂಥಾಜ್ದೆ "ನೂ ಆಗಲಿಲ್ಲ. ಪರಿಶೀಲೆ 
ಸಲು ಸಾನು ಒಳಗೆ ಹೋದೆ. ಸಂಜರಥೊಳಗಿದ್ದ ಮಂಕಾ ದೆ ಗೂಜೆಯತ್ತ ಮಿಸೆಸ್‌ 
ಮೊಸೇಲಿ ಕಣ್ಣು ಹಾಯಿಸಿದ್ದ ಳು. ಅಂದು ಮುಂಜಾನೆ ಕಾರೊಂದು ಗೂಜೆಯೊಂದಕ್ಕೆ 
ಢಿಕ್ಕಿ ಹೊಡೆದಿತ್ತು. ರೇಸ್‌ ಅದನ್ನು ಆಗಲೇ ಪಂಜಠದೊಳಕ್ಕೆ ಸೇರಿಸಿ ಬಿಟ್ಟಿದ್ದ! ಮಿಸೆಸ್‌ 
ಮೊಸೇಲಿ ಇದನ್ನೇ ತನ್ನ ಸ್ಟ್ರಾ ಕ್ರಿನ್‌ಫೀಲ್ಡ್‌ ಎಂದು ನಂಬಿದ್ದಳು. 

ರೇಸ್‌ ಅನಂತರ ಕೊಠಡಿಯ ಚಿಲಕ ಹಾಕಿ "ಹೇ, ಮಿಸ್‌ಸ್‌ ಮೊಸೇಲಿ, ನಿನ್ನ 

ಸ್ಟ್ಯಾನ್‌ಫೀಲ್ಡ್‌ ಚೆನ್ನಾಗಿ ಜೇತರಿಸಿಕೊಳ್ಳುತ್ತಿದೆ. ಆದರೆ ಈ ದಿನ ಮುಂಜಾನೆ 
ಮಾಲೀಷ್‌ ಮಾಡುವಾಗ ಅದಕ್ಕೆ ಇನ್ನೂ ಕೆಲವು ದಿನಗಳ ಚಿ ಚಿಕಿತ್ಸೆ ಯ ಅಗತ್ಯ ವಿಜೆ 
' ಎನಿಸಿತು. ರೆಕ್ಕೆಯ ಸ್ಥಾ ಯುಗತನ್ನು ಇನ್ನೂ ಸದೃಢಗೊಳಿಸ ಸಜೀಕು. ಭೋ. 
ಗುಣವಾಗದೇ ಲೆದನ್ನು ಬಿಡುಗಡೆ ಮಾಜ ನೀನು ಇಸ ಶೈ ಪಡುವುದಿಲ್ಲ ಅಲ್ಲವೆ? ” ಎಂದು 
ಗೂಬೆಯನ್ನು ತೋರಿಸುತ್ತಾ ಹೆಸನ್ಮುಖದಿಂದ ನುಡಿದ. ಮಿಸೆಸ್‌ ಮೊಸೇಲಿ ನಕಲಿ 
ಸ್ಟ್ರಾ ಸನ್‌ಫೀಲ್ಡ್‌ ನನ್ನು ಅತಿಶ್ರ ಶ್ರದ್ಧೆ ಹ ನೋಡಿದಳು. ದಟ್ಟವಾದ ರಿಕ್ಕೆ ಪುಕ್ಕಗಳೊಳ 
ಗಿಂದ ಅದರ ಸಾ ಯುಗಳನ್ನು ನೋಡುವುದು ಪ್ರಯಾಸದ ಕೆಲಸತೇ. ಆದರೆ ಮಿಸೆಸ್‌ 
ಮೊಸೇಲಿ ರೇಸ್‌ನ ಚಾತುರ ತೈ ಒಳಗಾಗಿದ್ದ ಚ “ರೇಸ್‌, ನನಗೆ ನೀನು ಹೇಳುತ್ತಿರ: 
ವುದು ಗೊತ್ತಾಯಿತು. ಒಳ್ಳೆ ನಲ್ಲಿ ಅದು ಹೆಚ್ಚು ದಿನ ತುಕಾ ಹಾಗೆ ಮಾಡಬೇಕು. 
ನನ್ನ ಸ್ಟ್ಯಾನ್‌ಫೀಲ್ಡ್‌ಗೆ ಅತು ತ್ತಮ ಮಟ್ಟ ದ ಚಿಕಿತ್ಸೇ ಕೊಡಜೇಕು” ಎನ್ನುತ್ತಾ 
ರೇಸ್‌ ಕ್ಸ ಬ ಸಿಹಿ ಉಂಡೆ ಬಂಟ ಕೆ ಚೀಲ ಕೊಟ ಳು. 

KR ವಾರಗಳ ಬಳಿಕ ರೇಸ್‌ ಮತ್ತು ಮಿಸೆಸ್‌. ಮೊಸೇಲಿ ಸ್ಟ್ಯಾನ್‌ 
ಫೀಲ್ಡ್‌ -11 ಅನ್ನು ನಿಗಧಿತ ವೇಳೆಯಲ್ಲಿ ಹೊರ ಪ ಪ್ರಪಂಚಕ್ಕೆ ಹಾರಿಬಿಟ್ಟ ನ್ಯ ಕ್ಮ 
ಸಂತೋಷ ಸಂಭ್ರಮದ ಸಮಯದಲ್ಲಿ ಮಿಸೆಸ್‌ ಮೊಸೆ €ಲಿ ಹ್‌ ನನ್ನು ಬಾಚಿತ್ಬಿ 
ಅನನ ಕನ್ನೆ ಗೆ ಮುತ್ತಿ ತ್ರಿಟ್ಟಳು. ಈ ಘಟಕೆ ಅಪೂರ್ವವಾಗಿತ್ತು. 

ಒಂದು ದಿನ ಸಂಜೆ ಆಸ್ಪತ್ರೆಯಲ್ಲಿ ತುಂಬಾ ಒತ್ತಡದ ಕೆಲಸ ಮುಗಿಸಿ ಮನೆಗೆ 
ಮರಳಿದೆ. ಲಿಂಡಾಳನ್ನು ಕುಂತು * “ನಾವಿನ್ನೂ ಸ ಸ್ವಲ್ಪ ಶ್ರಮಪಡಬೇಕಾಗಿಜೆ. ನಮ್ಮ ಬಳ 
ಆಸ್ಪತ್ರೆಯಲ್ಲಿ ೧೭ ಸಂಜರಗಳಿನೆ. ಅವುಗಳಲ್ಲಿ ಬ ವ್ರ ದಿನ ಭರ್ತಿ ಆಗಿವೆ” ಎಂದೆ. 

"ಕೆಲವನ್ನು ಬೇರೆ ಕಡೆಗೆ ಸಾಗಾಕಲು ಆಗುವುದಿಲ್ಲವೆ?” 

"ಎಲ್ಲಿಗೆ?”. ಕಹಿಯಾಗಿ ಕೇಳಿದೆ, “ಇಲ್ಲಿಂದ ಹತ್ತಿ ತ್ರಿರದಲ್ಲಿರುವ ವನ್ಯಜೀವಿ ಕೇಂದ್ರ 
ಕೂಡ ಇರುವುದು ೨೯೦ ಕಿ. ಮೂ, ದೂರದಲ್ಲಿ. ಜೊತೆಗೆ ಅವರು ಚೀಟಿಯ ಪಕ್ಷಿಗಳನು 
ಮಾತ್ರ ಸೇರಿಸಿಕೊಳ್ಳು ಶ್ತಾಕೆ.? 


ಕ್ಷಣ ಹೊತ್ತು ನಾವು ಮೌನನಾದಿವು, ಕೊನೆಗೆ ಲಿಂಡಾ “ಈಗ ನಾವೇ 
ನ್ಕಾಃ ಜೋಣಾ ? ಎಂದಳು. 

“ಆಯಿತು. ಇನತ್ತು ಯೋಚನೆ ಮಾಡಿ (ನಿ. ಬರೀ ಯೋಚನೆ ತಿಳಿತಾ? ವ 
ಜೇವಿಗಳ ರಕ್ಷಣೆಗೆ, ಏತಕ್ಕೆ ॥ ನಾವು ಲಾಭವಿಲ್ಲದ ಸಂಸ್ಥೆ ಯೊಂದನ್ನು ಕಟ್ಟಬಾರದು.” 


| 


ಮೃಗವೈದ್ಯ ರ್ಷೀ 


“ಉದ್ದೇಶವೇನೊ ತುಂಬಾ ಸೊಗಸಾಗಿದೆ.” 
"ನಿಧಿ ಎತ್ತಬಹುದು. ಹಾಗೂ ಸದಸ ಸ್ಯರನ್ನು ಆಕರ್ಷಿಸಬಹುದು. ಜೊತೆಗೆ ಈ 


ಆಸ್ಪತ್ರೆಗೆ ಸೇರಿಕೊಂಡುತೆ ಮತ್ತೊಂದನ್ನು ಕಟ್ಟಬಹುದು. ದುಬಾರಿ ವೆಚ್ಚ ತಗಲು 


, ವುದ” ಎಂದೆ ನಾನು. 


“ಫೆಂಟಾಸ್ಟಿಕ್‌ |? ಲಿಂಡಾಳ ನೀಲಿ ಕಣ್ಣುಗಳು ಸಂಭ್ರಮದಿಂದ ಅರಳಿದವು. 

ಈ ಅಪರೂಪ ವನ್ಯಜೀವಿ ಕೇಂದ್ರದ ಸಾಧ್ಯಾಸಾಧ್ಯ ತೆಯ ಬಗ್ಗೆ ಚರ್ಚಿಸುತ್ತಾ 

ರಾತ್ರಿ ಎರಡೂವರೆ ಗಂಟಿಯವರೆಗೆ ಎಚ್ಚರ ರದಿಂದಿದ್ದೆ ವು. ಈ ಮಹತ್ತ ರನಾದ ಯೋಜನೆ 
ಯೆಡೆಗೆ ನಮ್ಮ ಆಲೋಚನೆ ಸಾಗಿತ್ತು. 

೧೯೭೯ರ ಬೇಸಿಗೆಯ ಅಂತ್ಯದ ವೇಳೆಗೆ ಯೋಜನೆಯ ರೂಪುರೇಖೆ ಸಿದ್ಧ 


ವಾಯಿತು. ಕರ ವಿನಾಯಿತಿ ಸೌಲಭ್ಯ ಬಯಸಿ ಅರ್ಜಿ ಸಲ್ಲಿಸಿದೆವು. ಅದು ಮಂಜೂರಾಗಿ 


ನಮ್ಮ ಕೇಂದ್ರವು ಒಂದು ಕರ ವಿನಾಯಿತಿ ಪಡೆದ ಲಾಭವಿಲ್ಲದ ಸಂಸ್ಥೆ ಎಂಬ ಅರ್ಹತೆ 
ಯನ್ನು ಗಳಿಸಿತು. ನಾನು ನನ್ನ ಸಮಯ ಹಾಗೂ ವೈದ್ಯಕೀಯ ನೆರವನ್ನೆಲ್ಲ ಇದಕ್ಕೆ 


' ಉಚಿತವಾಗಿ ಧಾರೆಯೆಕೆದೆ. ಆಕಾಂಕ್ಷಿ ೩೦೦ ಸದಸ್ಯರನ್ನು ಒಗ್ಗೂಡಿಸಲಾಯಿತು. ಕಟ್ಟಡ 


ನಿರ್ಮಾಣಕ್ಕೆ ನಿಧಿ ಸಂಗ್ರಹಿಸತೊಡಗಿದೆವು. | 

ನಮ್ಮ ಈ ಕಾರ್ಯಕ್ಕೆ ಸಾಕಷ್ಟು ಪ್ರಮಾಣದಲ್ಲಿ ವಿರೋಧಿಗಳು ಇದ್ದಾರೆಂದು 
ತಿಳಿದು ನಾನು ಆಶ್ಚ ರ್ಯಸಟ್ಟೆ. ಈ ಯೋಜನೆಯನ್ನು ವಿರೋಧಿಸುವವರು ಬಗೆಬಗೆಯ 
ಕಾರಣಗಳನ್ನು ಮಂದೊಡ್ಸು. ತ್ತಾ ಬಂದರು. ಅವುಗಳಲ್ಲಿ ಒಂದಂತೂ ಪುನಃ ಪುನಃ ತಲೆ 
ಎತ್ತುತ್ತಲೇ ಇದ್ದಿತು: ವನ್ನ ಮೃಗಗಳ ಸಂರಕ್ಷಣೆಗೆ ನಾವು ಏನೂ ಮಾಡುತ್ತಿಲ್ಲವೆಂದು. 
ಅಪಾಯದಲ್ಲಿರುವ ವನ್ಯ ಜೀವಿಗಳನ್ನು ಸಂರಕ್ಷ ಸುವುದನ್ನು ಬಿಟ್ಟು ಒಂದು ವನ್ಯ ಜೀವಿ 
ಯನ್ನು ಸಂರಕ್ಷಿಸುವುದ. ವನ್ಯಜೀ 'ವಿಗಳ ಸಮೂಹದಲ್ಲಿ 'ಒಟ್ಟಾಕಿ ಅಷ್ಟು ಖಃ ವಲ್ಲ 
ಜಿನು" ನಾನು ಆಗಿಂದಾಗ್ಗೆ ಹೇಳುತ್ತಾ ಅದನ್ನು ಮನಗಂಡಿದ್ದಿ. 

' ಸಾರ್ವಜನಿಕ ಪ ಪ್ರತಿರೋಧದ ಜೊತೆಗೆ ವಿಸ್ಟಾನ್‌ಸಿ ಸಿರ್‌ನ ನೈ ಸರ್ಗಕ ಸೆಂಪನ್ಮೂಲ 
ಇಲಾಖೆಯ ಅಧಿಕಾರಶಾಹಿಯಿಂದಲೂ ನಾವು ಟೀಕೆಗಳನ್ನು ಕೇಳಬೇಕಾ ಯಿತು. ಅವರೆ 
ವನ್ಯ ಜೀವಿ ತಜ್ಞ ರು ನನಗೆ ಪತ್ರೆ ಬರೆಯುತ್ತಾ ಕೊ ವನ ಮೃಗಗಳಿಗೆ ನಾವು 
A ಚಿಕಿತ್ಸೆಯು ಪ್ರಾಮುಖ ತೆಯನ್ನು ಹೊರತುಪಡಿಸಿ ತಪ್ಪು ೨ ಕಲ್ಪನೆಯನ್ನು 
ಉಂಟುಮಾಡುತ್ತದೆ. ಆಸಕ್ತಿಯುಳ್ಳೆ ವರು ಅವುಗಳ ವಸತಿ ಮತ್ತು ಸಂತತಿಯ 
ಬಗ್ಗೆ ಗಮನಹರಿಸಬೇಕೇ ಹೊರೆತು ಒಂದು ಪಕ್ಷಿ ಅಥವಾ ಒಂದು ಪ್ರಾಣಿಯ ಬಗೆಗಲ್ಲ 
ಎಂದು ತಿಳಿಸಿದ್ದರು. ಸರ್ಕಾರದ ನಿಯಮದಲ್ಲಿ ಒಂದೊಂದು ಪ್ರಾಣಿಗೂ ರಕ್ಷಣೆ ಅಗತ್ಯ 
ಎಂದು ತಿಳಿಸಿರುವುದರಿಂದ ಅವರ ಈ ಟೀಕೆ ಸಕಾರಣವಲ್ಲವೆಂದು ನನಗೆ ಕಂಡು ಬಂದು 
ನಾನು ನನ್ನ ಅಭಿಪ್ರಾಯವನ್ನು ಅನರಿಗೆ ಹೇಳಿಯೂ ಆಯಿತು. ನನಗೆ ಅದೊಂದು ಕಹಿ 
ಹಾಗೂ ನಿರುತ್ಸಾಹದ ಸಮಯವಾಗಿತ್ತು. 

ಶರತ್ಕಾಲದಲ್ಲಿ ಒಮ್ಮೆ ಕಕಿನ್‌ ನನ್ನನ್ನೊಂದು ಪ್ರ ಶ್ಲ ಕೇಳಿದಳು “ಡಾ| ಫಾಸ್ಟರ್‌, 
ನೀವು ವನ್ಯಜೀವಿ ಚಿಕಿಶಾ ೨ ಯನ್ನು ಸ್ಥಾ ವಿಸಿದ್ಧ ಕೈ ಸಶ್ಟು ಶ್ವಾ ಸ ಪಡುವಿರೇನು? ಅಂದರೆ 


ಈ ಎಲ್ಲಾ ್ರತಿರೋಧಗಳು ನಿಮ್ಮ ಇಗೆಕ್ಕೆ ಒಂದು ಬಗೆಯೆ ಮುಳ್ಳು ಗಳಲ್ಲವೇ ?” 


೪೦ ಪುಸ್ತಕ ಪ್ರಪಂಚ 


ನಾನು ಕರೆನಳೆಡೆಗೆ ಅರ್ಥಗರ್ಭಿತ ನೋಟ ಹರಿಸಿದೆ. ಅವಳ ಪ್ರಶ್ನೆಗೆ ಉತ್ತರಿಸು 
ವುದಕ್ಕೆ ಬದಲು “ಆ ನೀರಕ್ಕಿಯನ್ನು ಸರೋವರಕ್ಕೆ ಬಿಡಲು ಈ ದಿನ ನನ್ನ ಜೊತೆ 


ಬರುವೆಯಾ?” ಎಂಡು ಕೇಳಿದೆ. 
ಇದೊಂದು ಜಲಚರ ಪಕ್ಷಿ. ಬಾತುಕೋಳಿಯೆ' ಗಾತ್ರೆದಸ್ಟಿರುತ್ತೆದೆ. ನೀಳದೇಹೆದೆ 


ದಷ ಪುಷ್ಟ ಕತ್ತಿನ ಚೂಪಾದ "ಕೊಕ್ಕಿನ ಪ ಪಕ್ಷಿ ಇದು. ಮುಂಜ ನೆ ಮತ್ತು ರಾತ್ರಿಯ 
ವೇಶ ಉಂಟುಮಾಡುವ ಭಾರಿ ಕಲರವಕ್ಕೆ. ನೀರಹಕ್ಕಿ ಹೆಸರುವಾಸಿ. "ಆಹಾರಕ್ಕಾಗಿ 
ನೀರಿನಲ್ಲಿ ೯೦ ಮೊಟರ್‌ ಆಳದವರೆಗೂ ಮುಳುಗಬಲ್ಲ ಇವು ಮುಳುಗುಹಾಕುವುದರಲ್ಲಿ 
ವಿಶೇಷ ಪರಿಣಿತೆ ಜಲಚರ ಪಕ್ಷಿ. 

ಲೂನಾರ್‌ ಎಂದು ಕರೆಯಲ್ಪ ಡುವ ಈ ನೀರು ಹಕ್ಕಿಗೆ ಮೀನಿನ ಗಾಳದಿಂದಾದ 
ಗಾಯೆಕ್ಕಾಗಿ ಚಿಕಿತ್ಸೆ ನೀಡಿದ್ದೆವು. ಚತ ಪ್ರದೇಶದಲ್ಲೇ ವಿಸ್ತಾರವಾದ ಟ್ರೌಟ್‌ ಸರೋವ 
ರಕ್ಕೆ ಕರೆನ್‌ ಪಸ ನಾನು ಕಾರಿನಲ್ಲಿ ಹೊರಟಿವು. ನಾನು ಕಾರನ್ನು ನಿಲ್ಲಿಸಿದೆ. 
ಲೂನಾರ್‌ ಇದ್ದ ಸೆಟ್ಟಿಗೆಯನ್ನು ಕೆಳಗಿರಿಸಿಜಿವು. ೪ ಕೆ. ಜಿ. ತೂಕದ ಈ ಎ2. 
ಪಕ್ಷಿ ನಾವು ಪೆಟ್ಟಿ ಗೆಯ ಮುಚ್ಚಳ ತೆರೆದಿದ್ದೇ ತಡ ಚಂಗನೆ ಹಾರಿ, ಸ್ಪಟಿಕದಂತೆ ತಿಳಿ 
ಯಾಗಿದ್ದ ಆ ಸರೋವರದ ನೀರಿನಲ್ಲಿ ಮುಳುಗಿತು. 

ಲೂನಾರ್‌ ವೇಗವಾಗಿ ಈಜುತಾ oN ಆಳಕ್ಕೆ ಮುಳುಗುವುಡನ್ನು ನೋಡುತ್ತಾ 
ಸ್ವಲ್ಪ ಹೊತ್ತು ನಿಂತುಕೊಂಡೆವು. ಅಂದು ಇದು ನೀರಿನಲ್ಲಿ ಮುಳುಗುತ್ತ ನೂರಾರು 
ಅಡಿಗಳ ದೂರದಲ್ಲಿ ಮೇಲೇಳುತ್ತಾ ಅಂದಿನ ಸಂಜೆಯ ಪ್ರಶಾಂತ ಮೌನವನ್ನು ತನ್ನ 
ಕೂಗಿನಿಂದ ಛಿದ್ರಛಿದ್ರಗೊಳಿಸಿತು. ಅದು ಪುನಃ ಮೇಲೆದ್ದು ನೀರಿಗೆ ಮುಳುಗಿದುದನ್ನು 
ನೋಡಿ ಸಂತೋಷದಿಂದ ನನ್ನ ಮೈ ರುಂ ಎಂದಿತು. ನೀರಿನಿಂದ ಅದು ಮೇಲಕ್ಕೆ 
ತೂರಿ ಬಂದು ಮೇಶೆ ತನ್ನ ಕಿಕ್ಕೆಗಳನ್ನು ನೋಡಿಕೊಂಡಿತು. ತನ್ನ ಕಾಲುಗಳ ಸಹಾಯ 
ದಿಂದ ದಿಗಂತಕ್ಕೆ ಏರುವ” ಮುನ್ನ ನೀರಿನ ಅಲೆಗಳ ಅಡ | ಗಲಕ್ತೈ ಸುಮಾರು ಒಂದೆ: 
ನೂರು ಮೀಟರ್‌ ದೂರದೆವರೆಗೆ ಹಾರಿತು. ಹಾರಾಟದೆ ಗುರಿ ಸಮತೋಲನ ಗಳಿಸಲ: 
ಇದು ಸಾಮಾನ್ಯ ವಾಗಿ ಅವಶ್ಯ ವಿರುವಂತಹ ದೂರ. ಅನಂತೆರೆ, ನಿಧಾನವಾಗಿ ಸಾಗರೆದ 
ಮೇಲೆ ಲಂಜೋನ್ನ ತಿಯೆನ್ನು ಗಳಿಸಿ ಮೇಲೇರಿತು, 

ದಿಗಂತಕ್ಕೆ “ಏರಿದ ಲೂನಾರ್‌ ನಮ್ಮ ಕಣ್ಣಿಗೆ ಒಂದು ಸಣ್ಣ ಚುಕ್ಕೆಯಂಕೆ 


ಕಂಡಿತು. ನಾನು ಕಕಿನ್‌ಳ ಕಡೆಗೆ ತಿರುಗಿದೆ. ar “ನೂ ಹೇಳುವ ಅವಶ ಕತೆ ಇಲ್ಲ 
ಅರ್ಥವಾಯಿತು” ಎಂದಳು. 


ಅಸಾಧಾರಣ ವ್ಯ ಕ್ತಿ ಹರ್‌ ಡಾಕ್ಟರ್‌ ಸಿ ಸ್ಥಿನಿಡ್‌ 


೧೯೭೫ರ ನವೆಂಬರ್‌ Weg ಪ್ರಥಮ ಬಾರಿಗೆ ಹ ಮಾರಿ, ಸಿ ತನನು 
ಎಮ್ಸ್‌ನ ಐಯೋನ ಸ್ಟೇಟ್‌ ವಿಶ ವಿದ್ಯಾಲಯದಲ್ಲಿ ಭೇಟಿಯಾದೆ. ಕನ್ನ ಕದಾ: 
ಮಾರ್ವಿ, ಆಗ ಹಿರಿಯ ಸಶುವೆ ದೆ ವಿದ್ಯಾರ್ಥಿ, ಎತ್ತರದ, ಸಣಕಲು ಜೀಹದ, ಗುಂಗರೆ 
ಕೂದಲ ಮಾರ್ಚಿ ಮತ್ತು SN ಅಚ್ಚುಮೆಚ್ಚಿನ ಗೆಳೆಯೆರಾಜಿವು. ಅಜೀ ರೀ. 
| ಪಶುವೈದ್ಯ ಕಾಲೇಜಿನ ಪ್ರವೇಶ ವಿಭಾಗದಲ್ಲಿ ಕೆಲಸ ಮಾಡುತ್ತಿದ್ದ ಮಾರಿ,ಯ ಪತಿ 
ಜೂಡಿ ಮತ್ತು ಲಿಂಡಾ ಸ್ನ (ಹತರಾದರು, ಸ ys | 


ಮೃಗವೈದ್ಯ ೪೧ 


ಮಾರಿ ೧೯೮೦ ಜೂನ್‌ನಲ್ಲಿ ವಿಸ್ಪಾಸ್‌ಸಿನ್‌ನ ಮಾ ,ಡಿಸನ್‌ನಲ್ಲಿನ ತನ್ನ ಖಾಸಗಿ 
ವೃತಿ ತ್ರಿಯನ್ನು ಬಿಟ್ಟು ನನ್ನ ಜೊತೆ ಪಾಲುದಾರನಾಗಿ ಬರಾ ಕ್ಸ ಸಳ ಸೇರಿದ. 
ತೊವೀರ್ವರು ಒಬ್ಬೆ ಗೆ ಕಲಸ ಪ್ರಾರಂಭಿಸಿ ಆಗಲೇ ತಿಂಗಳು ಕಳೆದಿತ್ತು. ಮಾರ್ಟಿ 


ಟಿಲಿಫೋನಿನಲ್ಲಿ ಹೆಗನೋರ್ವಳೊಡೆೆ ಮಾತನಾಡುತ್ತಿದ್ದ. 
“ಇದು ವನ್ಯಜೀವಿ ಕೇಂದ್ರ ನಾ?” 


“ತಾತ್ಕಾಲಕ್ಕೆ ಏಸಾಗೆಜೇಕಾಗಿತ್ತು ?” ಎಂದು ಕೇಳಿದ. 
“ಒಂದು ಕ್ರೌಂಚೆ ಪಕ್ಷಿ-ನೀರಿಬಣ್ಣದ್ದು ಅಂತ ಅನ್ನಿಸುತ್ತೆ. ನಮ್ಮ ಮನೆ 
ಕಿಟಿಕಿಯ ಮೂಲಕ ಒಂದು ವಾರದಿಂದ ನೋಡುತ್ತಿದೆ ನೆ, ಆದ: ಸರೋವರದ ಮಧ್ಯ ದ 


ಒಂದು ಸಣ್ಣ ದಿಣ್ಣೆ ಮೇಲೇನೇ ಕುಳಿತಿದೆ ಆ ಸ್ಥ ಳ್ಳ ಬಿಟ್ಟು ಜರುಗೇ ಇಲ್ಲ, ಅಲ್ಲೇ ಹ 


ಬಹುಶಃ ಪೆಟ್ಟು ಬಿದ್ದ ರಬಹುದು”. 
“ಪೆಟ್ಟು ೨ ಬಿದ್ದಿರುವ ಲಕ್ಷಣಗಳೇನಾದರೊ ನಿಮಗೆ ಕಾಣಿಸುತ್ತಿದೆಯೇ?” 
“ನನಗೇನೊ ಕಾಣಿಸುತ್ತಿಲ್ಲ” ಎಂದಳು ತೀಕ್ಷನಾಗಿ. “ಅದು ಸರೋವರದೊಳಗೆ 


' ಇದೆ. ಅಲ್ಲಿ ಬಹಳಷ್ಟು ಪಕ್ಷಿಗಳಿವೆ. "ಅದರೆ ಅವು ಒಂಡೇ ಸ ಸ್ಥಳದಲ್ಲಿ ನಿಲ್ಲವುದೇ ಇಲ್ಲ”. 


1 ಕ್ರ ಕೇಲಸ ಮುಗಿಸಿ ರಾತ್ರಿ ಅಲ್ಲಿಗೆ ಬಂದು ನೋಡಿ ಫೆ” ಎಂದು ಮಾತು 


ಮುಗಿಸಿದ. 
` ಅಂದು ಸಂಜೆ ನನಗೆ ಯಾವ ಕಾರ್ಯಕ್ರಮವೂ ಇಲ್ಲದಿದ್ದುದರಿಂದ ನಾನೂ 


ಮಾರ್ಟಿ ಜೊತೆ ಅಲ್ಲಿಗೆ ಹೋದೆ. ಸುಮಾರು ೮ “ಗಂಟಿ ಸಮಯ. ನಾವು ಆ ಹೆಂಗಸಿನ 
'ಮನೆ * ಅಂಗಳದಿಂದ "ಇಂತು ನೋಡಿಜಿವು. ೨೦೦ ಮೀಟರ್‌ ದೂರದಲ್ಲಿ ಒಂದು ಸಣ್ಣ 
ದಿಣ್ಣೆ ಕಾಣುತ್ತಿದೆ. ಅದು ಗಿಡ ಮರಗಳಿಂದ ಆವರಿಸಿತ್ತು. ನೀಲಿ ಬಣ್ಣದ ಕ್ರೌಂಚ 


; ಪಕ್ಷಿಗಳು ಆ. ಸರೋವರದ ಜೊಂಡು ಹುಲ್ಲು ಹಾಗೊ ನೈದಿಲೆ, ತಾವಕೆಗಳ ನಡುನೆ 


ಕುಳಿತಿದ ವು. ಆ ಹೆಂಗಸು “ಅದು ಹಾ ರುವುದಿಲ್ಲವೆಂದು ಹ ಖಂಡಿತವಾಗಿ ಹೇಳಬಲ್ಲೆ” 
ಎಂದಳು. ತನ್ನ ಮನೆಯೆ ಮುಂಭಾಗದಲ್ಲಿ ಗೂಟಕ್ಕೆ ಬಿಗಿದಿದ್ದ ದೋಣಿಯಡೆಗೆ ಬೆರಳು 


ಮಾಡಿ ತೋರಿಸುತ್ತಾ “ಏತಕ್ಕೆ ಈ ದೋಣಿ ತೆಗೆದುಕೊಂಡು "ಹೋಗಿ ನೀವು ಸನಿಹದಿಂದ 


ನೋಡಬಾ ರೆದು?? ಎಂದಳು. 

ನಾವು ಶರ್ಟ್‌ ಮತ್ತು ಟ್ಛ ಧರಿಸಿದ್ದೆ ವು. ಹುಡುಗಾಟಕ್ಕೆ ದೋಣಿ ಹತ್ತಿದೆವು. 
ಮಾರ್ಚಿ ಮುಂಭಾಗದಲ್ಲಿ ಕುಳಿತೆ “ನಾನು ಆ ಪಕ್ಷಿಯನ್ನು ಹಿಡಿಯುತ್ತೇನೆ. ನೀನು 
ನನ್ನ ಸಕ್ಟಾನೇ ಇರು. ಹಿಡಿಯೋಣ.” 

ನಾನು ಮಾರ್ವಿಗೆ “ನೀನೇ ಏಕೆ ಹುಟ್ಟು ಹಾಕಬಾರದು, ಜ್ಞಾಸಕನಿರಲಿ, ನೀನು 
ನನ್ನನ್ನು ಕರೆದುಕೊಂಡು ಬಂದದ್ದು” ಎಂದೆ ದೋಣಿಗೆ ನೀರು ತುಂಬಿದುದನ್ನು 


ನೋಡಿ. 
“ಇಲ್ಲ ಫಾಸ್ಟರ್‌, ನೀನು ಹುಟ್ಟು ಹಾಕು, ಈ ಪಕ್ಷಿಗಳ ಬಗ್ಗೆ ನನಗೆ ಸಾಕಷ್ಟ 


ಅನುಭವವಿದೆ. ಕತ್ತಲೆಯಾಗುತ್ತಾ ಬಂದಿತು. ಬೇಗೆ ಬೇಗ ಹುಟ್ಟು ಹಾಕು.” 

ದಿಣೆ ಯನ್ನು ಸೇರುತ್ತಿ ದ್ದೆ "ಅತೆ ನ ನನ್ನ ರಟ್ಟಿ ಗಳಲ್ಲಿ ನೋವು ಕಾಣಿಸಲಾರಂಭಿಸಿತು. 
ಆ. ಪಕ್ಷಿ 'ಕುಳಿತಲ್ಲಿಂದ ಸುಮಾರು ೧೦ ಮಾಟರ” ದೂರದಲ್ಲಿ ನಮ್ಮ ದೋಣಿಯ 
ತಳಭಾಗಕ್ಕೆ ಏನೋ ತಗಲಿ ಧಡ್‌ ಎಂದು ನಿಂತಿತು. 


೪3 ಪುಸ್ತಕ ಪ್ರಸಂಚ 


“ಫಾಸ್ಟರ್‌ ಹೋಗು ಹಿಡಿ ಅದನ್ನು” ಎಂದು ನನಗೆ ಆದೇಶಿಸಿದ. ನಾನು ಪಕ್ಷಿ 
ಹಿಡಿಯುವುದರಲ್ಲಿ ಒಳ್ಳೆ ಪಳಗಿದ ಬೇಟಿನಾಯಿಯೋ ಎಂಬಂತೆ. 
“ನಾನು ಹಿಡಿಯುವುದಿಲ್ಲ. ನೀನಾದರೆ ಒಳ್ಳೆ ಎಕ್ಸ್‌ ಪರ್ಟ್‌ ಹೋಗಿ ಹಿಡಿ” 


ಎಂದಿ. 
ಒಲ್ಲದ ಮನಸ್ಸಿನಿಂದ ಮಾರ್ವಿ ಶೂ, ಕಾಲುಚೀಲ ಬಿಚ್ಚಿ ದೋಣಿಯಿಂದ 


ಕೆಳಗಿಳಿದ. ೯೦ ಕೆ. ಜಿಯ ಈ ವ್ಯಕ್ತಿ ಕ ಮೃದು ಹಾಗೂ ಕೆನೆಗಟ್ಟಿ ks ಸಕೋವರೆದ ತಳೆ 
ದಾರಿ ಬಿಟ್ಟಿತು. ಪ್ರತಿಯೊಂದು ಹೆಜ್ಜೆ ಮುಂದಡಿ ಇಟ್ಟ್ರಾ ಚೂ ಅವನು ತುಸುವೇ 
ನೀರೊಳಗೆ ಇಳಿಯುತ್ತಿದೆ. ಕೊನೆಗೆ `ಮಂಡಿವರೆಗೂ ik ಬಂದಿತು. “ಫಾಸ್ಟರ್‌, 
ಇದೊಳ್ಳೆ ಅಸಂಬದ್ಧ, ಇಲ್ಲಿ ನಾನೇನು ಮಾಡುತ್ತಿರೋದು?” ಎಂದು ಕೇಳಿದ. 

ಸೋ ನೀರ ಕ್ರಾ ೦ಚ ಪಕ್ಷಿ” ಎಂದು ಜ್ಞಾ ವಿಸಿಜಿ. 

ಫಿ ಎನ್ನುತ್ತಾ ತಾ ಡು ಹುಳಿನ ಎಡೆಯಲ್ಲಿ ತ ತಟ್ಟ್ರಾಡುತ್ತ ಮುಂದು 
ಮುಂದಕ್ಕೆ ಹೋದೆ. ಇನ್ನೇನು ಅವನು ಆ ಪಕ್ಷಿಯಿಂದೆ ಕೇವಲ ಒಂದೆರಡು ಮಿತಾಟರ್‌ 
ದೂರೆದಲ್ಲಿ ಇದ್ದಾನೆ ಎನ್ನುವಸ್ಟರಲ್ಲಿ ಆ ಪಕ್ಷಿ ಜೋರಾಗಿ ಕರ್ಕಶ ಶಬ್ದ ಮಾಡುತ್ತ 
ನಿದ್ರಿಸುತ್ತಿದ್ದ ತನ್ನ ಸಹಚರ ಬಳಗವನ್ನು ಎಚ್ಚರಿಸಿ ಮೇಲಕ್ಕೆ ಹಾರಿ ಆ ಸರೋವರದ 
ಮತ್ತೊ ದು ಬದಿಗೆ ಹಾರಿ ಹೊಡಿತು. 

'ಮಾ್ವಿ ಈಗ ಟೊಂಕದನಕೆಗೆ ಬಂದೆ ನೀರಿನಲ್ಲಿ ನಿಂತಿದ್ದ. ಅವನ ತಿಳಿ ನೀಲಿ 
ಶರ್ಬ್‌ kek ಪಟ್ಟಿ ಟೆ ಬಗ್ಗಡನಾಯಿತು. ಮುಖ ಹುಳಿಯಾಯಿತು. ನಾನು 
ಕುಳಿತಲ್ಲಿಂದಲೇ ಅವನತ ನೋಡಿ 'ಮುಗಳ್ನ: ಕ್ಪೆ. 

'ಹಳದಿ ಬಣ್ಣದ ನಾಡ ಜೋಕು ಸರೋವರೆದೆ ಆ ಬದಿಯ ತುದಿಯನ್ನು 
ಸುತ್ತಿ ಕೊಂಡು ನಮ್ಮೆ] ಡೆಗೆ ಬರುತ್ತಿರುವುದು ಕಾಣಿಸಿತು. ನನಗೆ ಈ ಸಮಯದಲ್ಲಿ ನನ್ನ 
ಗುರುತಿನನರಾರನ್ನೂ. ಭೇಟಿಯಾಗಲು ಮನಸಿ ಲಿಲ್ಲ. ತತ್‌ಕ್ಷಣ ದೋಣಿಯಲ್ಲಿ 
ಹುದುಗಿದೆ. ಆದರೆ ನನ್ನ ನಗೆಗೇಡಿ ಗೆಳೆಯನಿಗೆ ಬಚ್ಚಿ ಟ್ಟು ಕೊಳ್ಳ ಲು ಆಸ್ಪ ದವೇ ಇರಲಿಲ್ಲ. 

ಆ ನಾಡ ಕೋಣಿ ನಮ್ಮ ಸನಿಹಕ್ಕೆ ಬರುತ್ತಿ Fl ke: ಅದರಲ್ಲಿದ್ದ 'ಈರ್ವರಲ್ಲ ಒಬ್ಬ 
“ನೀವು ಡಾ|| ಸ್ಮಿತ್‌ ಅವರಾ?” ಎಂದು ಕೂಗಿ ಕೇಳಿದ. 

ಕ್ಸಿ ಇಲ್ಲ, ಎಂದಿತು ಮನಸ್ಸು. ಇಂತಹ ಇಕೃಟ್ಟಿ ನ ಸಂದರ್ಭದಲ್ಲಿ ನಾವು 
ಅನರಿಂದ ತಪ್ಪಿ ಸಿಕೊಳ್ಳ ದೇ ಹೋದರೆ ಅನೇಕ ಸ ಸೆ ಛೀಯವಾಸಿಗಳು ಈಗಾಗಲೇ. ಸಂಶಯ 
ಪ್ಚು ಂತೆ ವನ್ಯ ಜೀವಿ "ಚಿಕಿತ್ಸಾ ಲಯ ನಡೆಸುವ ನಾವು--ವೈದ್ಯರು ಅಲ್ಪಜ್ಜಾ ನಿಗಳು 
ಎಂಬ - ಅನೆಕ" ಹೇಳಿಕೆಯು ಇ ಡವಾಗುನ ಸಂಭವವುಂಟು. ಈಗ ನನಗೆ | 
ಭಾನೆಯಲ್ಲಿ ಸ್ಪಷ್ಟವಾಗಿ “ನೀವು ಯಾರನ್ನೋ ತಪ್ಪು ತಿಳಿದಿದ್ದೀರಾ ಸ್ಲಿಮಿಡ್‌ ನಾನಲ್ಲ” 
ಎಂದುದು. ಕೇಳಿಸಿತ್ತು. ` 

“ನಾನು ನೀನೆಲ್ಲೋ ಆ ನಮ್ಮ ಪಶುವೈದ್ಯ ರೇನೋ ಎಂದುಕೊಂಡೆ, ಕ್ಷಮಿಸಿ” 
ಎಂದ ಆ ಮನುಷ್ಯನನ್ನು "ಹೊತ್ತು ನಾಡಜೋಡಿ * ಕತ್ತಲೆಯ ಮಂಜು ಮುಸುಕಿನಲ್ಲಿ 
ಮುಂದಕ್ಕೆ ಭಾನಿಸಿತು. 

ಹ ಮಾರ್ಚಿಗೆ “ಹೇ! ಸೊಗಸುಗಾರ, ದೋಣಿ ಹತ್ತಪ್ಪ” ಎಂದ: 


ಮೃಗ ವೈದ್ಯ ೪ 


“ಆಯಿತ್ತು, ನಾನೂ ಹಾಗೇ ಮಾಡೋಣ ಎಂದುಕೊಂಡಿದ್ದೆ? ಎಂದ ಹೆರ್‌ 
ಡಾಕ್ಟೋರ್‌ ಸ್ಕಿಮಿಡ್‌. 

ಮುಂದಿನವಾರ ಕಾರಿನಲ್ಲಿ ನಾನು ಅದೇ ಸರೋವರದ ಬಳಿಗೆ ಬಂಜಿ. ಖಚಿತವಾಗಿ 
ಅದೇ ನೀಲಿ ಬಣ್ಣದ ಕ್ರೌಂಚ ಪಕ್ಷಿ, ಅದೇ ಸ ಸ್ಥಳದಲ್ಲಿ ನಿಂತಿತ್ತು. ಅದರ ಮೀನಿನ 
ಕಣಜಕ್ಕೆ ನಾವು "ನೀಡಿದ್ದ. ಅಹಿತಕರ ಭೇಟಿಯಿಂದ, ಪಕ್ಷಿಗಳ ನಿಸ್ಸೀಮ ನಮ್ಮ ಹರ್‌ 
ಡಾಕ್ಟೊ ರ್‌ ಸ್ಪಮಿಡ್‌ನಿಗೆ ಉಂಟಾದಷ್ಟೂ ಕಿರಿಕಿರಿ ಅದಕ್ಕೆ ಈ ಸಾರಿ ಉಂಟಾಗಿರಲಿಲ್ಲ. 


ತೋಳನ ಕಣ್ಣುಗಳು 


ಆಸ್ಪತ್ರೆಯ ನಾಯಿಗೂಡು ಅಪರೂಪದ ಪ್ರಶಾಂತತೆಯನ್ನು ಸೂಸುತ್ತಿತ್ತು. 
ನನ್ನ ಎಡಬದಿಯ ಸ್ಟೀಲ್‌ ಪಂಜರದಲ್ಲಿ ಮೂರು ಮಾರ್ಜಾಲಗಳು ಮೌನವಾಗಿ 
ಕುಳಿತಿದ್ದವು. ೮ ವರ್ಷದ ಘಾಲಿ, ಗಂಡು ಬೆಕ್ಕು ಬೆಂಜಮಿನ್‌ ಬಾಗಿಲ ಹತ್ತಿರವಿತ್ತು. 
ಇದು ಪ್ರತಿ ೨-೩ ತಿಂಗಳಿಗೊಮ್ಮೆ ನನ್ನ ಹತ್ತಿರ ತಪಾಸಣೆಗೆ ಬರುತ್ತಿತ್ತು. ಆಗ ತಾನೇ 
' ಅದರ ಕುತ್ತಿಗೆಯ 'ಭಾಗದಲ್ಲಿ ಭ್ಯ ಕುರುವಿನ ಕೀವು ಸೋರಿಸಿ, ಒಂದು ನಳಿಕೆಯನ್ನು 
ತೂರಿಸಿ ಹೊಲಿದಿದ್ದೆ ; ಕೀವು ಸ್ರವಿಸಲು. ಬೆಂಜಮಿನ್‌ನನ್ನು ಗೂಡಿನೊಳಗೆ ಕೊಡಿ 
ಹಾಕಿದಾಗ ಗದ ಲವನ್ನು, ಂಟುಮಾಡುತ್ತಿ ತ್ತು. ಆದರೆ ಈ ದಿನ ಗಲಾಟಿ ಮಾಡಲಿಲ್ಲ. 
ಬದಲಿಗೆ ಗೊಡಿನ ಮೂಲೆಯಲ್ಲಿ ಮುದುರಿಕೊಂಡು ಕುಳಿತು ಕೊಠಡಿಯ ಕೇಂದ್ರ ಡಿಗೆ 
ನೆಟ್ಟ ದೃಸ್ಟಿ ಹರಿಸಿತ್ತು. 
ತಾಕಿದ ರೋಗಿನಾಯಿ-ನಗೆಟ್‌, ಗೂಡಿನ ಮೂಲೆಯಲ್ಲಿ ಭಯದ ಶಂಕೆಯನ್ನು 
ಗ್ರಹಿಸಿ ಮುದುಡಿಕೊಂಡಿತ್ತು. ಮಂಡಿಯ ಶಸ್ತ್ರಚಿಕಿತ್ಸೆಯಿಂದ ಪುನಃ ಚೆನ್ನಾಗಿಯೇ 
ನೇರ್ಪಾಯಿತು. ಆದರೆ ಬಾಹ್ಯನೋಟಕ್ಕೆ ಯಾರಾದರೂ ಅದರೆ ಜೀವಿತದ ದಿನಗಳನ್ನು 
ಎಣಿಕೆಮಾಡಬಹುದಿತ್ತು. ಹಾಗಿತ್ತು ಅದರ ದೇಹ ಸಿರಿ. 
ಇದಕ್ಕೆಲ್ಲಾ ಕಾರಣ, ಕೊಠಡಿಯ ಮಧ್ಯದಲ್ಲಿ ತಂತಿಯ ಪಂಜರಡೊಳೆಗೆ 
ಬಂಧಿಸಿಟಿ ದ್ದ ಉತ್ತರಧ್ರುವ ಪ್ರದೇಶದ ಘನಗಾಂಭೀ (ರ್ಯದ ಶ್ವೇತವರ್ಣದ ತೋಳ. ಈ 
ತೋಳನನ್ನು ನಿಸರ್ಗದೊಳಕ್ಕೆ ಸ ಸ್ಪತಂತ್ರ ಗೊಳಿಸಿದರೆ ಅದು ಏನು ಮಾಡಬಹುದೆಂದು ಈ 
ಬೆಕ್ಕು ಮಕ್ತು ನಾಯಿ) ಗಳು ಯೋಚಿಸುತ್ತಿರುವಂತೆ ನನಗೆ ಭಾಸವಾಯಿತು. ನನ್ನ 
Koa ಅದೇ ಆಲೋಚನೆ ಹತ್ತಿತು. 
ಅಲಾಸ್ಟಾದ ಕಗ್ಗ ಶ್ರಲ, ದುರ್ಗಮ ಕಾಡಿನ ದಾರಿಯಲ್ಲಿ ೪೦ ಕಿಲೋ ತೂಕದ 
ತೋಳ ಆಯಾಸ ವಿಲ್ಲದೆ ಚಲಿಸುಕ್ತಿತ್ತು. ವೃ ಕ್ಷಗಳ ನಡುವೆ ಅದರ ಗಾಂಭೀರ್ಯ ದ ಚಲನೆ 
ಸಾವಕಾಶವಾಗಿ ತಾಳಲಯಗತಿಯಲ್ಲಿತ್ತು. "ನಾಜು ಮುಸುಕಿದೆ ನೆಲದ ಅಡ ಗಲಕ್ಕೆ 
ಅಡರ ಬಲಿಷ್ಕ ದೇಹದ ಸ್ನಾಯು ತೀಲಿದಂತೆ ತೋರುತ್ತಿತ್ತು.. 
“ರೋರಿ?? 
ನಾನೀಗ ವಾಸ್ತವಕ್ಕೆ ಹಿಂತಿರುಗಿದೆ. ಲಿಂಡಾ ಹೊಸಲಿನಲ್ಲಿ ನಿಂತಿದ್ದನ್ನು ನೋಡಿದೆ. 
“ಓಯ್‌ ಕೋರಿ!” ಲಿಂಡಾ ಕೂಗಿದಳು. ಅವಳ ಕಣ್ಣುಗಳು ಆಶ್ಚರ್ಯದಿಂದ 
 ಅರಳಿದ್ದವು. “ಅದರೆ ಕಣ್ಣು ಗಳು ಅದೆಷ್ಟು ಪ್ರಜ ಕೈಲಿಸುತ್ತಿನೆ ನೋಡು!” ಎಂದಳು. 


೪೪ ಪ್ರಸ್ತಕ ಪ್ರಪಂಡ 


ಹೌದು, ಆ ಕಣ್ಣುಗಳು ಈರ್ಸೈಯಿಂದ ಇರಿಯುವಂತೆ, ಸೆಳೆಯುತ್ತಿವೆ. ಅವುಗಳ 
ಮೋಡಿಗೆ ಒಳಗಾಗದೆ ತೋಳನೆಡೆಗೆ ನೋಡುವುದು ಸಾಧ್ಯವೇ ಆಗುತ್ತಿಲ್ಲ. ಇತರೆ 
ರೋಗಿ ನಾಯಿಗಳ ಕಣ್ಣನ್ನು ನೋಡಿ ಯಾವುದಾದರೂ ಪ್ರಾಣಿ ಸ್ನೇಹಮಯಿಯೇ 
ಅಥವಾ ಆಕ್ರಮಣಕಾರಿಯೇ ಎಂದು ನಾನು ಹೇಳಬಲ್ಲೆ. ಆದರೆ ಕೋಳನ ಕಣ್ಣು ಗಳು 
ಏನನ್ನೂ ವ್ಯಕ್ಷಪಡಿಸುತ್ತಿಲ್ಲ. 

ಅದು ಬಿಯರ್‌ ಪಾರ್ಕ್‌ನಿಂದ ಬಂದಿದೆ. ಅದೊಂದು ರಸ್ತೈ ಬದಿಯ ವನ್ಯಜೀವಿ 
ಕೇಂದ್ರ. ಅಲ್ಲಿಯ ಪರಿಸ್ತಿತಿ ತುಂಬಾ ಭೀಕ್ಷಣ. ಹಿಂದಿನ ರಾತ್ರಿ ಕೊಪ್ಪದ ಬೇಲಿಗೆ 
ಅದರ ಬಲಭಾಗದ ಮುಂಗಾಲು ಸಿಕ್ಕಿಕೊಂಡಿತ್ತು. ರಕ್ತ ಚಲನೆ ನಿಂತು ರಕ್ತ ಹೆಪ್ಪೆೈ 
ಗಟ್ಟಿ ಕಾಲು ಊದಿದೆ. ದೇಹದ ಉಸ್ಣತೆ ಶೂನ್ಯಕ್ಕಿಂತ ೩೫ ಡ್ರಿಗಿ ಕೆಳಗೆ ಇಳಿದಿದೆ. 
ನಾನು ಆ ಭಾಗವನ್ನು ಕತ್ತರಿಸದೇ ಬೇಕಿ ಏನೂ ಮಾಡುವಂತಿಲ್ಲ. ನಾನು ಹಾಗೆ 
ಮಾಡದೇ ಹೋದರೆ ಅದು ಬದುಕುವುದಿಲ್ಲ” ಎಂದು ಖಿನ್ನನಾಗಿ ವಿವರಿಸಿಜೆ. 

ಸಾಕಿದ ಪ್ರಾಣಿಗಳು ಹಾಗೂ ವನ್ಯಜೀವಿ-_ಪಳಗಿಲ್ಲದ ಕಾಡಿನ ಜೀವಿಗಳಿಗೆ 
ಮಾತ್ರ ನನ್ನ ಪಶುವೈದ್ಯ ಚಿಕಿತ್ಸೆಯು ಮೀಸಲಿತ್ತು. ಸೆರೆಹಿಡಿದ ವನ್ಯಜೀವಿಗಳ ಬಗ್ಗೆ 
ನನಗೆ ಅಸ್ಟ್ರಾಗಿ ಆಸಕ್ತಿ ಇರಲಿಲ್ಲ. ಏತಕೈಂದರೆ ಕೆಟ್ಟ ಹವ್ಯಾಸದಿಂದ ಸೆರೆಹಿಡಿದ ಈ 
ನತದೃಷ್ಟ ಪ್ರಾಣಿಗಳಿಗೆ ಚಿಕಿತ್ಸೆ ಮಾಡಿದರೆ ಇವುಗಳನ್ನು ಸರಿಯಾದ ಆಕೈಿಕೆ, ಪಾಲನೆ 
ಹಾಗೂ ವಸತಿ ಇಲ್ಲದ ಸೆರೆಗೆ ತಳ್ಳಲು ನಾನೇ ಸಹಾಯಕನಾದಂತೆ ಎಂದು ಭಾವಿಸಿದ್ದೆ. 
ಆದಾಗ್ಯೂ ಆಗೊಮ್ಮೆ ಈಗೊಮ್ಮೆ ಈ ನನ್ನ ನಿರ್ಧಾರ ಬದಲಾಗುತ್ತಿತ್ತು. ಈ 
ಘನಗಾಂಭೀರ್ಯದ ತೋಳಕ್ಕೆ ನನ್ನ ಸೇವೆ ಜೇಕಾಗಿತ್ತು. 

ಪಂಜರದ ತಂತಿಯ ಸದುವಿನ ಮೂಲಕ ತೋಳದ ಫಕ್ಕೆಗೆ ಅನೆಸ್ತೀಸಿಯಾ 
ಕೊಟ್ಟಿ. ೭೦ ನಿಮಿಷಗಳ ನಂತರ ಅದು ನಿದ್ರೆಯ ಗುಂಗಿಗೆ ತುತ್ತಾಯಿತು. ಪಂಜರದಿಂದ 
ಶಸ್ತ್ರಚಿಕಿತ್ಸೆಯ ಕೊಠಡಿಗೆ ತಂದು ಮಲಗಿಸಿದೆವು. ಅದರೆ ಸೊಂಪಾದ ಮೆ, ಚರ್ಮಕೆ 


ಮಾರುಹೋದ ನಾನು ಅದರ ಮೈಯನ್ನು ಮ್ಲದುವಾಗಿ ನೇವರಿಸಿದೆ. ಅತ್ನಂತ ಮೋಹಕ 
` ಲ ಠಿ 
ಪ್ರಾಣಿ ಅದು! 


ಅದರ ಕಾಲಿನ ಶಸ್ತ್ರ ಚಿಕಿತ್ಸೆ ಮಾಡಲು ನನ್ನ ಸಹಾಯಕಿ ಕರೆನ್‌ ತಯಾರಾದಳು. 

ನಾನು ಅದರ ಮುಂಗಾಲಿನ ಮೇಲೆ ಕಪ್ಪಾಗುತ್ತಿದ್ದ ಭಾಗದಿಂದ ಕೆಲವು ಸೆಂಟಮಾಟರಿ 
ನಷ್ಟು ಮೇಲಕ್ಕೆ ಒಂದು ಕಚ್ಛೆನ್ನು ಮಾಡಿದೆ. ನಾನು ಅದರ ಜೀಹದ ಮೇಲ್ಮೈನ 
ರಕ್ತನಾಳವೊಂದನ್ನು ಕತ್ತರಿಸುತ್ತಿದ್ದಂತೆ ರಕ್ತ ಜಲ್ಲೆಂದು ನನ್ನ ಕೆಗನಸಿನ ಮೇಲೆಲಾ 
ಚಿಮ್ಮಿತು. ತರ್ತಕಣವೇ ಸಾಧ್ನವಾದಸ್ಟುಮಟ ಗೆ ರಕ್ಕಸೆ oN ವ 
ಒತು. ಕ್ಷ ಸಧ್ಯ ದಷ್ಟುಮಟ್ಬಗಿ ರಕ್ತಸೋರದಂತೆ ರಕ್ತ ಹೊರಬರುವ 
ನಾಳೆಗಳನ್ನಿಲ್ಲ ಭದ್ರವಾಗಿ ಕಟ್ಟಿಣೆ. ಈ ಪ್ರಾಣಿಯ ಅಂಗಜಿ "ದನಕ್ಕೆ ಎರವಾದ ಸೆಂದರ್ಭ 


ವನ್ನು ನೆನೆಸಿಕೊಂಡು, ನಾನು ಶಸ್ತ್ರಕ್ರಿಯೆಯ ಉದ ಕೂ ಮನಸಿ ನಣಿ ಸ್ಟ 

ತೊಡಗಿದೆ. ಕ್‌ ಯು ಚಂ 

ನನಗೆ ಈಗ ಅದರೆ ಮೂಳೆ ನೋಡಿ ಎಲ್ಲಾ ತಿಳಿಯಿತು. ನನ್ನಲಿ ಭುಗಿಲೆದ 

ಕೋಷವನ್ನು ಒಂದು ನಿನಿಷೆ ಕೂಡ ಅದುಮಿಡಲು ಆಗಲಿಲ. «ಇಡೀ ರ ಕರಣವೇ 
ಡಿ ‘ se 

ನನ್ನ ರಕ್ತವನ್ನು ಕುದಿಸುತ್ತಿದೆ. ಇದು ಅನಗತ್ಯ ಹಾಗೂ ಮೂರ್ಯತನದಿಂದ ಕೂಡಿದು ” 


ಎಂದು ಕೆರಳಿಟೆ. “ನಿನಗೆ ಗೊತ್ತ, ಇದು ಯಾರು ಮಾಡಿದ ತಪ್ಪು?” ಎ 


ಮೃಗವೈದ್ಯ ೪೫ 


“ವನ್ಯ ಜೀವಿಗಳನ್ನು ಪ್ರದರ್ಶನಕ್ಕಿಟ್ಟಿ ರೋ ಆ ಯೆಜಮಾನನಡೇ?” ಎಂದಳು 
ಕಕೆನ್‌ ಮುಖ ಮೇಲೆತ್ತುತ್ತಾ. 

ಮೂಳೆ ಎರಡು ತುಂಡಾಗುತ್ತಿದ್ದಂತೆ ಲಟಿಕ್‌ ಎಂಬ ಶಬ್ದ ಜೋರಾಗಿ ಬಂತು. 

“ಹೌದು, ಆದರೆ ಅದಕ್ಕಿಂತಲೂ ಹೆಚ್ಚಿನದು ಬೇರೆ ಇದೆ. ಅಜೆಂದಕೆ ಈ 
ವಿಸ್ಕಾನ್‌ಸಿನ್‌ನ ಕಾನೂನು. ಆ ಕಾನೂನೇ ಈ ತೋಳವನ್ನು ನಿಸ್ಕಾನ್‌ಸಿನ್‌ನಲ್ಲಿ ಬಲೆಗೆ 
ಕೆಡುವಿ ಇಲ್ಲಿ ಮಾರಾಟ ಮಾಡಲು ಅನುವು ಮಾಡಿಕೊಟ್ಟಿಜೆ” ಎಂದು ಗೊಣಗಿದೆ. 

ನಾನು ಅದರ ಚರ್ಮದ ಮೇಲೆ ಕೊನೆಯ ಹೊಲಿಗೆ ಹಾಕುವ ಹೊತ್ತಿಗೆ 
೯೦ ನಿಮಿಷಗಳು ಉರುಳಿದ್ದವು. ಕತ್ತರಿಸಿ ಹಾಕಿದ್ದ ಆ ಕಾಲೊಂದನ್ನು ಬಿಟ್ಟು ಉಳಿದ 
ಭಾಗಕ್ಕೆ ಏನೂ ತೊಂದರೆ ಇದ್ದಂತೆ ಕಾಣಲಿಲ್ಲ. ಈ ತೋಳ ಪುನಃ ಪಂಜರದಲ್ಲಿ ಸೆಕೆ 
ಯಾಗಿರಲು ಬದುಕುಳಿಯಬೇಕಾಗಿತ್ತು ! 

ಮರು ದಿನ ಮುಂಜಾನೆ ಅದರ ಮಾಲೀಕ ತನ್ನ ಒಡನೆ ಒಯ್ಯಲು ಬಂದೆ. 
“ಆರೋಗ್ಯವಾಗಿದೆ ಅಂತೆ ಕಾಣುತ್ತೆ ಅಲ್ವಾ”? ಎಂದು ಕೇಳಿದ. ನಾನು ಮಾತನಾಡ 
ಲಿಲ್ಲ. ನನ್ನಲ್ಲಿ ಉಕ್ಕುತ್ತಿದ್ದ ಉಜೆ ್ರೀಗವನ್ನು ನಿಯಂತ್ರಿಸಲು ಕನ್ಪಪಡುತ್ತಿದ್ದೆ. ನನ್ನ 
ಉದೆ ಶ್ಫೀಗವನ್ನು ಅದುಮಿ, ಮೆಲುದನಿಯಲ್ಲಿ “ಶಸ್ತ್ರಚಿಕಿತ್ಸೆ ಸರಾಗವಾಗಿ ಆಯಿತು” 
ಎಂಕ. ಅವನು ಹಾಗೂ ಅವನ ಆಳು ತೋಳ ಪಂಜರವನ್ನು ತಮ್ಮ ಟ್ರಕ್‌ನ 
ಹಿಂಬದಿಗೆ ಹೇರುವ ದೃಶ್ಯ ವನ್ನು ನನ್ನ ಕಛೇರಿಯ ಕಿಟಕಿಯ ಮಜ ನೋಡುತ್ತಾ 
ನಿಂತೆ. ಟ್ರಕ್‌ ಫೀಳವನ್ನು ಮತ್ತ ಷ್ಟು ಕುಲುಕಾಡಿಸುತ್ತ ರಭಸದಿಂದ ಮರೆ 
ಯಾಯಿತು ತನಗೆ ನಳ ದುಃಸ್ಪಿ 1. ಅರಿವು ಅದಕ್ಕಿದ್ದ ತೆ ಕಾಣಲಿಲ್ಲ. ಆದರೆ 
ಆ ಕ್ಷಣದಲ್ಲಿ, ನಾನು, ಅದರ ಕಣ್ಣು ಗಳಲ್ಲಿ ಹುದುಗಿದ್ದ ಭಾವನೆಗಳನ್ನು ಅರ್ಥಮಾಡಿ 
ಕೊಂಡೆ. ; 

ಉತ್ತರಧ್ರುವದ ಆ ಸುಂದರೆ ತೋಳನಲ್ಲಿ ಉತ್ಸಾಹವಾಗಲೀ ಜೀವವಾಗಲೀ 
ಇರಲಿಲ್ಲ. ಅಲಾಸ್ಕಾದಲ್ಲಿ ಅದನ್ನು ಸೆರೆ ಹಿಡಿದು ಬೋನಿಗೆ ತಳ್ಳಿದ ದಿನವೇ ಅದು 
ಗತಿಸಿತ್ತು. 


ಉದ್ದೇಶಪೂರ್ವಕ 


ಒಂದು ದಿನ ಮುಖದ ಮೇಲೆಲ್ಲಾ ಕಲೆಗಳುಳ್ಳ ಓರ್ವ ಬಾಲಕ ತನ್ನ ತಾಯಿ 
ಯೊಡಗೂಡಿ ಚಿಕಿತ್ಸಾಲಯಕ್ಕೆ ಬಂದ. ಬಾಲಕನ ಕೈಯಲ್ಲಿ ಒಂದು ಕಾಗದದ ಕವರ್‌ 
ಇತ್ತು. ಅದರೊಳಗೆ ಒಂದು ಕಪ್ಪೆ. ಮೀನಿನ ಗಾಳದ ಕೊಕ್ಕೆಗೆ ಅದರ ಬಾಯಿಯ 
ಮೇಲ್ಭಾ ಗ ಸಿಕ್ಕಿಕೊಂಡಿತ್ತು. 
ಕ್ಯ ಕತ ತಾಯಿ ಮಗನನ್ನು ಮುಂದಕ್ಕೆ ತಳ್ಳು ತ್ತಾ “ಹೇಳು ಬಿಲ್ಲಿ ಡಾಕ್ಟರಿಗೆ, 
ಏನು ನಡೆಯಿತು ಅಂತಾ” ಎಂದಳು. 
ಬಿಲ್ಲಿ ಬಾಯಿ ಬಿಡಲಿಲ್ಲ. ತುದಿಗಣ್ಣಿನಲ್ಲಿ ನೀರು ತುಂಬಿ ತುಳುಕುತ್ತಿತ್ತು. 
ನಾನು ಅವನ ದುಃಖ ಹಗುರಗೊಳಿಸಲು ಯೋಚಿಸಿ, “ಏನು ಎಂದು ನಾನೇ ಹೇಳಲಾ 
ಬಿಲ್ಲಿ ನೋಡು, ನಾನು ಹೇಳ್ತೀನಿ. ನೀನು ಗಾಳ ಹಿಡಿದು ಸರೋವರದ ಮರಳ ದಂಡೆ 


ಹ 


೪೬ ಪುಸ್ತಕ ಪ್ರಪಂಹ 


ಮೇಲೆ ಹೊರಟಕ್ಲಿ, ಮೀನು ಹಿಡಿಯುವುದಕ್ಕೆ ಅಲ್ವಾ? ನಾನು ಹೇಳಿದ್ದು ಸರಿ 
ತಾನೆ?” 

ಬಿಲ್ಲಿ ಮೌನವಾಗಿ ಕತ್ತನ್ನು ಅಲ್ಲಾ ಡಿಸಿದ. 

“ಅಮೇಲೆ ನಿನ್ನ ಕಣ್ಣಿಗೆ ಈ ದಢೂತಿ ಕಪ್ಪೆ ಬಿತ್ತು. ಈ ಕಪ್ಪೆಯನ್ನು ಹಿಡಿ 
ಯಲು ನೀನು ಹಿಂದೆ 'ಜೀಸಿಗೆ 'ಕಜೆಯಲ್ಲೂ ಪ ಪ್ರಯತ್ನಿ ಸಿದೆ, ಅಲ್ವೇ? ಅಡಕೆ ಡ್‌ ನಿನಗೆ 
ಚೆನ್ನಾಗಿ ಆಟಿ ಆಡಿಸಿತು. ಕೈಗೆ ಸಿಗಲಿಲ್ಲ ಅಲ್ರಾ' ೫ 

ಪುನಃ ದುಃಖದಿಂದ ಕತ್ತನ್ನು ಅಲ್ಲಾಡಿಸಿದ. 

«ಅದು ನಿನಗೆ ಸಿಗದೆ ಆಳ ನೀರಿನಲಿ ಒತ್ತಿ ಗೆಯೊಳಗೆ ಸೇರಿಕೊಂಡಿತು. ನಿನಗೆ 
ಅದನ್ನು ನೋಯಿಸಲು ಮನಸ್ಸಾ ಗಲಿಲ್ಲ. ನಿನಗೆ ಅದನ್ನು ಹಿಡಿದು ಕಣ್ತುಂಬ ನೋಡ 
ಬೇಕೆಂಬ ಆಸೆ ಅಸ್ಟೇ. ಅದಕ್ಕೆ ನೀನು ಏಕೆ ಮಾಡಿದಿ ಎಂದರೆ ಗಾಳೆದೆ ಕೊಕ್ಕೆಗೆ 
ಒಂದು ಹುಳು ಸಿಕ್ಕಿಸಿದೆ. ಆ ಕಾರವನ್ನು ಕಪ್ಪೆಯ ಎದುರಿಗೆ ಹಿಡಿದೆ. 

“ಜ! ಡಾಕ್ಟ್ರ ರ್‌, ಮುಂಡನ ಅಂತ ನೀನೇ ಊಹಿಸಿ?” ಎಂದಳು ಆ 
ಬಾಲಕನ ತಾಯಿ. 

“ಕಫ್ಸೆ ಬಿಲ್ಲಿಯ ಗಾಳದ ಕಡೆಗೆ ಎಗರಿತು. ಪ್ರಾಯಶಃ ಒಂದೆರಡು ಬಾರಿ ಆ 
ಹುಳು ಹಿಡಿಯುವಲ್ಲಿ ತಪ್ಪಿ ರಬಹುದು. ಅನಂತೆರ ಹುಳು ಹಿಡಿಯಲು ಹೋಗಿ ತಾನೆ 

ಸಿಕ್ಕಿ ಕೊಂಡಿತು.” 

“ಇನ್ನೂ ಮುಂದಕ್ಕೆ ಹೇಳಿ” ಎಂದಳು ಆಕೆ. 

“ಸೆರಿ, ಬಿಲ್ಲಿ ಆಮೇಲೆ ನೀನು ಹೆದರಿಕೊಂಡುಬಿಟ್ಟಿ. ಗಾಳಕ್ಕೆ ಸಿಕ್ಕಿಕೊಂಡ ಕಸೆ 
ಯನ್ನು ಏನು ಮಾಡಬೇಕೆಂದು ತೋಚಜಿ ಗಾಬರಿಯಲ್ಲಿ ಗಾಳದ ಕಡ್ಡಿಯನ್ನು ಗಾ 
ಯಲ್ಲಿ ತೂಗಾಡಿಸಿಕೊಂಡು ಮನೆಗೆ ಓಡಿ ಬಂದೆ. ಗದ್ದಲ ಕೇಳಿಸಿಕೊಂಡ ನಿನ್ನ ತಾಯ 
ಮನೆಯಿಂದ ಹೊರಗೆ ಬಂದರು. ನನ್ನ ಊಹೆಯಂತೆ ಕಪ್ಪೆಯನ್ನು ನೋಡಿದ ಕೂಡಸೆ 
ಒಂದಿರಡು ಬಾರಿ ಚೀರಿರಬೇಕು.” 

“ಇನ್ನೂ ಹೆಚ್ಚು, ಆರೇಳು ಸಾರಿ” ಎಂದಳು ಬಾಲಕನ ತಾಯಿ. 

“ಬಹುಶಃ ನಿಮ್ಮ ತೆಂಜೆ ಮೀನು ಹಿಡಿಯಲು ಹೋಗಿರಬೇಕು. ನಿನ್ನ ತಾಯಿ 
ಗಾಳದಿಂದ ಕಪ್ಸೆ ಬಿಡಿಸಲು ಹೆದರಿಕೆ. ಅದಕ್ಕೆ ನೀನು ಇಲ್ಲಿಗೆ ಬಂಜಿ ಅಲ್ಲವೇ ?” ಎಂದ 
ನಗುತ್ತ ಕೀಳಿಡೆ, 
ಬಿಲ್ಲಿ, ಈಗ ಸಮಾಧಾನದ ನಿಟ್ಟುಸಿರು ಬಿಟ್ಟ. ಮುಖದಲ್ಲಿ ಮುಗೆಳ್ಳೆ 
ಮಿಂಚಿತು. 

“ಸರಿ ಬಿಲ್ಲಿ, ಈಗ ಎಲ್ಲಿ ನೋಡೋಣ, ನಿನ್ನ ಕಪ್ಪೈನಾ.” & 

ಕಪ್ಪ ಯಿದ್ದ ಪೇಪರ್‌ ಬ್ಯಾಗನ್ನು ಮುಂದಿಟ್ಟ. pl ರೋಗಿಗೆ ಚಿಕಿತ್ಸೆ ನೀಡೇ 
ಬ್ಯಾಗೊಳಗೆ ಕೈಹಾಕಿದೆ. ಜೋರಾಗಿ ಒದರಾಡಿತು. ಕೊನೆಗೆ ನನ್ನ ಹಿಡಿತ ಭ 
ವಾಯಿತು. ಚೇಲದಿಂದ ಹೊರ ತೆಗೆದು ಪರೀಕ್ಷಿಸಿದೆ. ಗಾಳದ ತೊಳ್ಳೆ ಕಪ್ಪೇ 
ಮೇಲ್ಲು ಭಯ ಸ್ಪರ್ಶಾಂಗದ ಆಳಕ್ಕೆ ನಾಟಿತ್ತು. 

“ಬಿಲ್ಲಿ, ಕಪ್ಪೆ ಹೆಸರೀನಪ್ಪ ಕ್‌ 


ಮೃಗವೈದ್ಯ ೪೭ 


“ನಾನು....ನಾನು--ಬರ್ಟ್‌ ಅಂತ....” 

“ಬಡಪಾಯಿ ಬರ್ಟ್‌. ನಾಯಿ' ಅಥವಾ ಚಿಕ್ಕಿಗೆ ಕೊಟ್ಟಂತೆ "ಕಪ್ಸೈೆಗೂ 
ಅನೆಸ್ತ್ರೀಸಿಯಾ ಕೊಡಲು ಬರುವುದಿಲ್ಲ. ನಾನು ಕೊಕ್ಕೆ ತೆಗೆಯುವಾಗ ಯಾರಾದರೂ 
ಅದನ್ನು ಭದ್ರವಾಗಿ ಹಿಡಿದಿರಬೇಕು. ಬಿಲ್ಲಿ, ನೀನು ಹಿಡಿದಿರುವೆಯಾ ಅಥವಾ ಯಾರ 
ನ್ನಾದರೂ ಫರೆಯಲಾ?” | 

ಬಿಲ್ಲಿ ಧೈರ್ಯದಿಂದ “ಬೇಡಿ, ನಾನೇ ಹಿಡಿದುಕೊಳ್ಳುತ್ತೇನೆ? ಎಂದ. ಬಿಲ್ಲಿ 
ಬರ್ಟೀನನ್ನು ಭದ್ರ ವಾಗಿ ಹಿಡಿದ. ಕಪ್ಪೆಯ ಸ್ಪರ್ಶಾಂಗವನ್ನು ಕತ್ತ ರಿಸಿ, ಅದರ ತುಟಿಗೆ 
ನಾಟಿದ್ದ ಕೊಳ್ಳೆಯನ್ನು ಹೊರಳ್ಳಿಳಿದೆ. ಹ್ಮ ಅದು BEE 

ಸಟ್ರಯಿತು ಬಿಲ್ಲಿ. ಈಗ ಏನೂ ತೊಂದರೆ ಇಲ್ಲ. ಬ್ಯಾಗೊಳಗೆ ಅದನ್ನು ಇಡು. 


ಆಮೇಲೆ ಅದನ್ನು ಎಲ್ಲಿ ಹಡಿದಿದ್ದೇಯೋ ಅದೇ ಸ್ಥಳಕ್ಕೆ ತೆಗೆದುಕೊಂಡು ಹೋಗಿ 
ಬಿಟ್ಟುಬಿಡು. ತ 
ಬಿಲ್ಲಿ ಈಗ ಖುಷಿಯಿಂದ ಬ್ಯಾಗೊಳಗೆ ಅದನ್ನು ನುಸುಳಿಸಿದ. ಚೀಲದ ಮೇಲೆ 
- ಮೃದುವಾಗಿ ಸವರಿದೆ. ಸಂತೋಷದ ಮುಗುಳ್ನೈ ಗೆ ಬೀರುತ್ತ ಅವನು ಹಾಗೂ ಅವನ 
ತಾಯಿ ಚಿಕಿತ್ಸಾಲಯದಿಂದ ಹೊರಬಿದ್ದ ರು. “ನನಗೆ ಈಗೆ ನನ್ನ ಬಾಲ್ಯದ ದಿನಗಳು 
ನೆನಪಿಗೆ ಬಂದವು. 
". ಬಿಲ್ಲಿಯಷ್ಟೇ ವಯಸ್ಸಿನನನಾಗಿದ್ದಾಗಿನ ದಿನಗಳನ್ನು ನೆನೆಸಿಕೊಂಡೆ. ಕಪ್ಪೆ 


ಎಂದರೆ ನನಗೆ ಎಲ್ಲಿಲ್ಲದ ಭಯ. ನನ್ನ ಓರಗೆಯ ಬಹಳಷ್ಟು ಸ್ನೇಹಿತೆರಂತೆ ನನಗೂ 
ಹುಳು-ಹುಪ್ಪಟಗಳನ್ನು ಕಂಡರೆ ಅಷ್ಟಕಷ್ಟೇ. ದೇವರೊಬ್ಬನಿಗೇ ಗೊತ್ತು ನಾನು 
ಅದೆಷ್ಟು ಕಪ್ಪೆಗಳನ್ನು ಕೊಂದಿರೆಬಹುದೆಂದು. ನಾವು ಇಂದು ಸ್ಥಾ ಫಿಸಿರುವ ಈ. ವನ್ಯ 
ಜೀವಿ ಕಾರ್ಯಕ್ರಮ ಪ್ರಾಯಶಃ ನಾನು ಬಾಲಕನಾಗಿದ್ದಾಗ ತಿಳಿದಿರದೆಂತೆ ವಿಷಯ 
ಗಳನ್ನು ಬಿಲ್ಲಿಯಂತಹ ಎಳೆಯರಿಗೆ ತಿಳಿಸಲು ಸಹಾಯಕವಾಗುತ್ತದೆ. 

ಆಗುತ್ತದೆ, ನಿಜ ಎಂದು ಯೋಚಿಸಿದೆ. ಬಿಲ್ಲಿ ಒಳ್ಳೆಯ ಹುಡುಗ, ಅವನಿಗೆ 
ಸಹಾಯ ಮಾಡಿದ್ದು ನನಗೆ ಸಂತೋಷ ನೀಡಿತ್ತು. ನಾನು ಬರ್ಬ್‌ನನ್ನು ಗಾಳದ 
ಕೊಳ್ಳೆ ಯಿಂದೆ ಬಿಡುಗಡೆಗೊಳಿಸಿದ್ದು ಕಪ್ಪೆಗಳ ಜಗತ್ತಿನಲ್ಲಿ ನನ್ನ ಸಾಧನೆ ನೇಕೂ 
ಅಲ್ಲ. ದರೂ ಅದು ಪ್ರಾರಂಭ ಅಸ್ಟೇ 


ಒಂದು ಸಣ್ಣ ಹಕ್ಕಿ 


ವಿಸ್ಕಾನ್‌ಸಿನ್‌ನ ನಮ್ಮ ಕಡೆಯಲ್ಲಿ ಪಕ್ಷಿ ವೀಕ್ಷರಿಗೆ ನೀರಹಕ್ಸಿ ಅಥವಾ ಗೊರವನ 
ಹಕ್ಕಿ ಕಂಡೊಡನೆ ವಸಂತ ಚುಶರನ ಆಗೆಮನದ ಮುನ್ಸೂಚನೆ ದೊರೆತಂತೆ. ಹಿಮದ 
ಗಡ್ಡಿ ಕರಗಿ, ಟೋಮಹಾಕ್‌ ನದಿ ಪುನಃ ಉತ್ಸಾಹಿ ಯುವಕರ ಬೇಶಿ ದೋಣಿಯಾನಕ್ಕೆ 
ಅನುವಾದಂತೆ. ಆದರೆ ನನ್ನೆ ದೃ ಸ್ಟ ಯಲ್ಲಿ ನನಗೆ” ಯಾರಾದರೂ ಮೊದಲು ಗತೆ 
ಹುಟ್ಟಿ ದ ವನ್ಯ ಜೀವಿ ಕೋಗಿಯಂದನ್ನು' ನನ್ನ ಚಿಕಿತ್ಸಾ ಲಯಕ್ಕೆ ತರದ ಹೊರೆತು 
| ಚಳಿಗಾಲ ಅಧಿಕೃತವಾಗಿ ಮುಗಿಯಿತು ಎಂದು “ಹೇಳುವಂತಿರಲಿಲ್ಲ. 
೧೯೮೨ರ ಮೇ ಮಾಹೆಯ ಒಂದು ನೀರೆ ಹಾಗೂ ಮಂಕು ಕನಿದ ಸಂಜೆಯ 
ವಾತಾವರಣದಲ್ಲಿ ಒಂದು ಪ್ರಕರಣ ಘಟಿಸಿತು. ಕರೆನ್‌ ಒಳಗೆ ಬಂದಾಗ ನಾನು 


೪೮ ಪುಸ್ತಕ ಪ್ರಪಂಚ 


ಪ್ರಯೋಗಾಲಯದಲ್ಲಿ ಕೆಲವು ರಕ್ತದ ಮಾದರಿಗಳನ್ನು ಪರೀಕ್ಷೆ ಮಾಡುತ್ತಿದ್ದೆ. ' ಕೆನ್‌ 
ಹೇಳಿದಳು “ಡಾ॥ ಫಾಸ್ಟರ್‌, ಜಿಮ್‌ ಹಾಗೂ ಬಿವರ್ಲಿಕೆ ಕ ನ್‌ ಇಬ್ಬರು ಪೆಟ್ಟು ಬಿದ್ದೆ 
ನೊಲವೊಂದನ್ನು ತಂದಿದ್ದಾರೆ. ಮುಂಭಾಗದ ಕೊಠಡಿಯಲ್ಲಿ ಕುಳಿತಿದ್ದಾರೆ. "ನಿಮಗೆ 
ಅವರ ಜ್ಞಾ ಸಕ ಇದೆಯಾ? ಅವರ ಹತ್ತಿರ ಎರಡು ಐರಿಷ್‌ ಬೇಟಿ ನಾಯಿಗಳು ಮತ್ತು 
ಒಂದು ಚಿಕ್ಕು ಇದೆ.” 

ಜ್ಞಾ ಪಕಕ್ಕೆ ಬಂತು. ಜಿಮ್‌ ಪರವಾಗಿಲ್ಲ. ಆದರೆ ಬಿವರ್ಲಿ 
ಯಾವಾಗಲೂ ಅವರಿಬ್ಬರೂ ಯಾವುದಾದರೊಂದು ವಿಷಯದ ಬ 
ತ್ರಿದ್ದರು. 

ಜಿಮ್‌ ಮತ್ತು ಬಿನರ್ಲಿ ಜೋರಾಗಿ ವಾದೆ ಮಾಡುತ್ತಿದ್ದಾಗ ಕರೆನ್‌ ಬಂದ: 
ನನಗೆ ತಿಳಿಸಿದಳು. ನಾನು ಅವರೆ ಸಂಭಾಷಣೆ ಆಲಿಸಿದೆ. 

“ಇದು ವೃಥಾ ಕಾಲಹರಣ. ನೂರಾರು ಮೊಲಗಳು ಕಾಡಿನಲ್ಲಿ ಸಾಯುತ್ತಿರೆ 
ವಾಗ ಇಲ್ಲಿ ನೀನು ಒಂದು ಮೊಲವನ್ನು ಬದುಕಿಸಲು ಪ್ರಯತ್ನಿ ಸುವುದರಲ್ಲಿ ಯಾಃ 
ಅರ್ಥವಿಡೆ” ಎಂದು ಜಿಮ್‌ ಹೇಳುತ್ತಿದ್ದ. 

“ಪಾಪ, ಬಡಪಾಯಿ. ಸಫಾ ಅದರೆ ಗೂಡಿನ ಮೇಲೆ ನಿನ್ನ ಯಂತ್ನ 
ಹರಿಸಿದ್ದು ನಿನ್ನ ತಪ್ಪು ತಾನೆ” ಎಂದು ಪ್ರಶ್ನಿಸಿದಳು. 

“ ನಸ ಈ ಪ ಪ್ರಕೃತಿಯಲ್ಲಿ ಕೆ ಪ್ರಾಣಿಗಳು ಈ ರೀತಿಯಲ್ಲಿ ಸಾಯುತ್ತವೆ 
ನೀನು ಸಾಕಷ್ಟು ಡಿಸ್ನಿ ಮೂವಿಗಳನ್ನು ನೋಡಿರುನೆ. ನಿನಗೆ ಇದು ಅಷ್ಟು ಸುಲಭವಾ 
ಅರ್ಥವಾಗುವುದಿಲ್ಲ. ವನ್ಯಜೀವಿಗಳ ಜೀವನಕ್ರ ಮವೇ ಹಾಗೆ” ಎಂದು ಜಿನ್‌ ಅಲಕ್ಷ 
ದಿಂದ ನುಡಿದ. 

“ಹಿ! ಹಾಗಾ! ಹಾಗಿದ್ದಕೆ ಅದರ ಗೂಡನ್ನು ಧ್ವಂಸ ಮಾಡಿದ ಆ ನಿನ್ನ ಹ್ಗು 
ಕತ್ತರಿಸುವ ಯಂತ್ರ ಸಹ ನಿಸರ್ಗದ ಕೊಡುಗೆಯೇ ಧ್‌ ಎಂದು ಛೇಡಿಸಿದಳು ಬಿವಲಿಃ 

“ನೋಡು `ಬಿನರ್ಲಿ, ಈ ಮೊಲ ಚೆನ್ನಾಗಾದರೂ ಕಾಡಿನಲ್ಲಿ ಯಾವುದಾದರೆ 
ಪ್ರಾಣಿ ಕಿಂದು ಹಾಕುತ್ತೆ. ನರಿ ಬಿಡುತ್ತಾ? ಗರುಡ, ನೀರಹಕ್ಕಿ ಪುಂತಾದ ಪಕ್ಷಿಗಳನ 
ಬಡುಕಿಸುವುದನ್ನೇನೋ ನೋಡಿದ್ದೆ ನೆ. ಆದರೆ ಮೊಲನಾ ಎಲ್ಲಾದರೂ ಉಂಟಾ 
ಫಾಸ್ಟ್ರರ್‌ಗೆ ಮಾಡೋಕೆ ಇನ್ನೂ ಎಷ್ಟೋ ಒಳ್ಳೆಯ ಕೆಲಸಗಳಿವೆ” ಎಂದ ಜಿಮ್‌. 

ರಸಾಯನಿಕ ಪರೀಕ್ಷೆ ಮುಗಿದ ಬಿ ' 
ಕೂಡಲೇ iE, ಬರೆದಿಟು ೈವದೃ್ದೋತ್ತ ಸೂಚಿ ಆ 

| ಸ ಶ್ರ ಕ್ಲ ಬಂದೆ. ಆ ದಂಪತಿ! 
ಸಂಭಾಷಣೆಯನ್ನು ಆಲಿಸದವನಂತೆ ಅವರ ಕುಶಲ ವಿಚಾರಿಸಿದೆ. 

“ನಮಗೇನಿದೆ ಈ ಪೆಟ್ಟಿಗೆಯಲ್ಲಿ?” ಎಂದು ಕೇಳಿಜಿ, 

ಅದನ್ನು ತನ್ನೆಡೆಗೆ ಎಳೆದುಕೊಂಡ ಬಿವರ್ಲಿ, ಇಂಪಾದ ಕಂಠದಲ್ಲಿ “ಇದರೊ! 
ಈಗ ತಾನೇ ಹುಚ್ಚಿ ದ ಬುನ್ನಿ ಇದೆ” ಎನ್ನುತ್ತ ಆ ಪೆಟ್ಟಿ ಸ್ವಿಗೆಯನ್ನು ಎತ್ತಿ ತಪಾಸಣೆ 
ಮೇಜಿನ ಮೇಲಿ ಳು. “ಜಿಮ್‌ ಹುಲ್ಲುಗಾವಲನ್ನು ಮಟ್ಟ ಸ ಮಾಡುತ್ತಿ! ದ್ದಾಗ ಯೇ 
ವನ್ನು ಅದರ ಗೂಡಿನ ಮೇಲೆ ಹರಿಸಿದೆ. ಅದರೆ ಜಿ "ಡ್‌ ಇದಕ್ಕೆ. ತಗರಿಜಿ. ಇ 
ಈಲಗಬದುಕೊದು ನನಗನಿಸುತ್ತದೆ” ಎಂದಳು. 


ಜಗಳಗಂಟ. 


ಸ್ವಲ್ಪ 
ಗ್ಗೆ ಜಗಳೆ ಕಾಯೆ: 


ಮೃಗವೈದ್ಯ ೪೯ 


ಕ ಜಿಮ್‌ ಏನೊಂದು ಮಾತನಾಡಲಿಲ್ಲ. ಪತ್ನಿಯೆಡೆ ದುರುಗುಟ್ಟಿ ನೋಡುತ್ತ 
ನಿಟ್ಟುಸಿರು ಬಿಸ್ಬಿ, ಬೇಸರದಿಂದ. 

“ಆಯಿತು, ನೀವು ಅದನ್ನು ಇಲ್ಲಿ ಬಿಡಿ, ಅದರ ಆರೋಗ್ಯ ನಾನು ನೋಡಿ 
'ತೊಳ್ಳುವೆ? ಎಂದು ಹೇಳಿದೆ. 

ಚಿಕಿತ್ಸಾಲಯದ ಮುಂಬಾಗಿಲವರೆಗೆ ಹೋಗಿ ಅವರನ್ನು ಬೀಳ್ಕೊಡುವಾಗ, 
ಚಿಕಿತಾ ೨ ಲಯ್ಸೆ ಮೊಲದ ಮರಿ ತೆಂದಿದ ಕ್ರೈ ಅವರಿಗೆ ವಂದನೆ ಸಲ್ಲಿಸಿ ಒಳಬಂದೆ. 

ಮಿಸೆಸ್‌ ಕೆ ಕ್ಲಾನ್‌ ಹೊರಟು ಹೋದ ಮೇಲೆ ಪೆಟ್ಟಿ ಗೆಯ ಮುಚ್ಚಳ ತೆಗೆದೆ. 
ಒಳಗಡೆ ಭಯದಿಂದ ವಿಹ್ಟಲವಾಗಿ ನಡುಗುತ್ತಿದ್ದ ಪುಟ್ಟ "ಮರಿಯನ್ನು ಮೃದುವಾಗಿ 
| ಕೈ ಗೆತ್ತಿ ಕೊಂಡೆ, ಅದಕ್ಕೆ ಬದ್ದ ರುವ ಪೆಟ ಸನ್ನು ಪರೀಕ್ತಿಸಲು. ಆ ಮೊಲ ಕೇವಲ ೯ ಸೆಂಟ 
ಮಾಟರನನ್ನು ಉದ್ದವಿತ್ತು. ಬೆನ್ನ ನೇಲ ನವಿರಾದ ಕಂದುಬಣ್ಣದ ಪುಟ್ಟ ಪುಟ್ಟಿ 
ಶುಪ್ಪಳ ಹಾಗೂ ತಳಭಾಗದಲ್ಲಿ ಅಪ್ಪಟ ಶ್ರೇತವರ್ಣದ್ದು. ಸಣ್ಣ ಕೆಂಪನೆಯ ಸ್ರ 
ಕಲ್ಲಿ ಮಾಸೆಯ ಈ ಮರಿಯನ್ನು ಮೇಜಿನ ಮೇಲೆ ಮಲಗಿಸಿದಾಗ ರೆಂಪಾಟ ಮಾಡಿತು. 

ಅದರ ದೇಹದ ಎಡಭಾಗದ ಕೊನೆಯ ಪಕ್ಕೆಲುಬಿನ ಮೇಲೆ ಸಣ್ಣ ಕಚ್ಚು 
ಬಿದ್ದಿತ್ತು. ಆ ಯಂತ್ರದ ಜ್ಲೇ "ಡಿನ ಹೊಡೆತದ ಗುರುತು ಸ್ಪಷ್ಟವಾಗಿ ಕಾಣುತ್ತಿತ್ತು. ಈ 
'ಹೊಸ ಕಿಂಡಿಯ ಮೂಲಕ ಸ ಸಣ್ಣ ಕೆಂಬಣ್ಣ ದ ಕರುಳಿನ ಕುಣಿಕೆಗಳು ಕಾಣಿಸುತ್ತಿದ್ದವು. 
ಶುಪ್ಪಟದ ಚೂರುಪಾರು, ಹುಲ್ಲುಕಡಿ Xx ಮಣ್ಣು ಹೊಟ್ಟಿಯೊಳೆಗೆ ಸೇರಿಕೊಂಡಿತ್ತು. 

ಈ ಐದು ವರ್ಷಗಳಲ್ಲಿ, ನಾನು ಯಾವುದೇ ಬು ಪ್ರಾಣಿಯ ಜೀವವನ್ನು 

ಉಳಿಸಬೇಕೇ ಜೇಡವೇ ಎಂದು ನೂರಾರು ಬಾರಿ ಯೋಚಿಸಿ 2ರ್ಮಾನಿಸಬೇಕಾಗು 
ಗಳತ್ತ ವಿಶೇಷವಾಗಿ ಈ ತೀರ್ಮಾನ ಮನಸ್ಸಿ ಗೆ ಸುಲಭವಾಗಿ ಹೊಳೆಯುತ್ತಿತ್ತು. 
ರಣಹದ್ದಿ ಗಾಗಲೀ ಅಥವಾ ಕಡಲಹದ್ದಿ ಗಾಗಲಿ ಚಿಕಿತ್ಸೆ ನೀಡಲು ನಾನು ನಿಜಕ್ಕೂ 
ಹಿಂಜರಿಯುತ್ತಿ ರಲಿಲ್ಲ. ಆದರೆ ಆಗ ತಾನೇ ಹುಟ್ಟಿದ ಈ ಟಾ ಮೊಲದ ಮರಿ ಬಗ್ಗೆ 
ಜಿಮ್‌ಕ್ಲೆ ನನ ವಾದ ಸರಿಯಿರಬಹುದು. ಈ ಯುದ ರೋಗಿಗಳು ಕಾಡಿನಲ್ಲಿ 
ಸಾವಿರಾರು ಅಥವಾ ಪ್ರಾಯಶಃ ಮಿಲಿಯನ್ನ್‌ಗಟ್ಟಳೆ ಇರೆಬಹುದು. 

"ಮೊಲದ ಅಸಂಖ್ಯಾತ ಸಂತತಿಯಲ್ಲಿ ಈ ಮರಿಯ ಪ್ರಾಣ ಅಷ್ಟು ಮಹತ್ವದ್ದಲ್ಲ 
ದಿರಬಹುದು. ಜೊತೆಗೆ ಈಗಲೇ ಇದಕ್ಕೆ ಚಿಕಿತ್ಸೆ ಪಾ ್ರರೆಂಭಿಸುವುದೆಂದರೆ ಕಕಿನ್‌ಳನ್ನು 
ಮತ್ತೆ ೪೫ ನಿಮಿಷಗಳವರೆಗೆ ಇಲ್ಲೇ ನಲಿಸಿಕೊಂಡಂತೆ. ಆಗಲೇ ೭ ಗಂಟಿಯಾಗುತ್ತಾ 
ಬಂದಿತ್ತು. ಸರಿಯಾದ ಚಿಕಿತ್ಸೆ ಅಂದಮೇಲೆ ಅನೆಸ್ತೀಸಿಯಾ ನೀಡಿ ಅನಂತರ ಗಾಯ 
ವನ್ನು ಮುಚ್ಚ ಲು ತುಂಬಾ ಜಟಿಲವಾದ ಹೊಲಿಗೆ ಹಾಕಚೀಕು. ಇದಕ್ಕೆಲ್ಲಾ ಸಾಕಷ್ಟು 
ಸಮಯ ಹಿಡಿಯುತ್ತಿ ತ್ತು. 
ಇದೆಲ್ಲವನ್ನೂ ಯೋಚಿಸಿದ ನಾನು ಈ ರೋಗಿಯನ್ನು ಈ ರಾತ್ರಿ ಮನೆಗೆ ಸಾಗಿಸಿ 
ಅಲ್ಲಿ ಶಾಖದ ತಡಿ ಮೇಲೆ ಮಲಗಿಸುವುದೇ ಮೇಲೆಂದು ಯೋಚಿಸಿಜಿ. ಡಾ ಆಗಲೀ 
ಅಥವಾ ನಾಸಾಗಲೀ ರಾತ್ರಿ ತ ಹಾಲು ಹಾಗೂ ಔಷಧಿ ಕುಡಿಸಲು ಕನಿಸ್ಮ ಎರಡು 
ಬಾರಿ ಏಳಬೇಕಿತ್ತು. ಣ್ಯ ಸಣ್ಣ ಮರಿಗೆ ಆಕೈಿಕೆ ಬಹಳ ಹೆಜಿ ಕ ನಿಸಿತು. 

ಶಸ ಚಿಕಿತೆ, ಈಗನ ಮಾಡಿದರೆ ಅದು ಬದುಕುಳಿಯುವುದರೆ ಬಗ್ಗೆ ನನಗೆ 

ಆ 
ಅನುಮಾನವಿತ್ತು. ಈ ಹಿಂದಿನ ನನ್ನ ಅನುಭವದಂತೆ ಇಂತಹ ಶಸ್ತ್ರಚಿಕಿತ್ಸೆ ಗಳು ಶೇ. ೫೦ 
| 


೫೦ ಪುಸ್ತಕ ಪ್ರಪಂಚ 


ರಷ್ಟು ಮಾತ್ರ ಯಶಸ್ವಿಯಾಗುವ ಸಂಭವವಿತ್ತು. ನಾನು ಈ ಮೊಲದ ಜೀವವ 
ಉಳ ಟೂ ಅದು ಗೊಜೆಗೋ, ನರಿಗೋ ಅಥವಾ ಕಾರಿನಡಿಗೆ ಸಿಕ್ಕಿಯೋ ಸಾ 
ಬಹುದು. ಈ ದ ಸ್ಮಿಯಲ್ಲಿ ಜಿಮ್‌ನ ಮಾತು ಸತ್ಯ. 

ಈ ಎಲ್ಲ ವಾಸ್ತವಾಂಶಗಳನ್ನು ಗಮನದಲ್ಲಿಟ್ಟು ಕೊಂಡ ನಾನು ನನ್ನ ಕರ್ತ 
ವನ್ನು ಮಾಡಿ ಮುಗಿಸಿದೆ. 

ಲಿಂಡಾ ಅದರ ಬಗೆಗೆಲ್ಲಾ ತೆಲೆಕೆಡಿಸಿಕೊಳ್ಳಲಿಲ್ಲ. ಉತ್ಸುಕಳಾಗಿ ತಾನೇ ರ 


ಎಚ್ಚರಗೊಂಡು ಈ ಹೊಸ ರೋಗಿಗೆ ಹಾಲು ಕುಡಿಸಿ, ಆರೈಕೆ ಮಾಡಿದಳು. 


ಪ್ರೀತ್ಯರ್ಥ 

೧೯೮೨ರ ವಸಂತ ಖುತುವಿನ ರಾತ್ರಿ ಹಿತಕರವಾಗಿತ್ತು. ನೊರು ವರ್ಷಗಳ; 
ಹಳೆಯದಾದ ಆ ಬಿಳಿ ಬಣ್ಣದ ಬೃಹತ್‌ "ಪೈನ್‌ ವೃಕ್ಷದ ಉನ್ನತ ಸ್ತೂಪಾಕಾ 
ತುತ್ತ ತುದಿ ಕಪ್ಪು ವೆಲ್‌ವೆರ್ಟ ಬಣ್ಣದ ಹೊದಿಕೆಯ ಆಗಸವನ್ನು ದಿಟ್ಟಿ ಸುತ್ತಿ 3 
ಅದನ್ನು ಗಡು ನಾನು ಮತ್ತು ಲಿಂಡಾ ಕುಳಿತಿದ್ದೆವು. ದಿಗಂತದಲ್ಲಿ ಆಗ 
ನೆತ್ತಿ ಗೇರಿದ್ದ ಪೂರ್ಣಚಂದ್ರ ಬೆಳದಿಂಗಳೆ. ಮಂದಾರ ಕಿರಣಗಳನ್ನು ಅಂಗಳದಲ್ಲಿ. ಜೆಲ್ಲಿ 
ಕಾರಿಗೆ ಸ್ಕಿ ಕಾಲು ಮುರಿದುಕೊಂಡಿದ್ದ ಎಳೆ ಚಿಗರೆಮರಿಗೆ ಹಾಲು ಕುರಿ 
ತ್ರಿದ್ದಳು. ಅದರ ಕಂದುಬಣ್ಣದ ಕಣ್ಣು ಗಳು ಭಯದಿಂದ ಅರಳಿದ ವು. 

“ಅದು ಜೀತರಿಸಿಕೊಳ್ಳು ತ್ರಿ ಡೆ? ಎಂದು ಲಿಂಡಾಳಿಗೆ ನಾನು ಭರವಸೆ ನೀಡಿದೆ. 

ನಮ್ಮೆದುರು ನನ್ನ್ನ ವ ಮಾರ್ಟಿಯ ಹೆಸರಿನಲ್ಲಿ ನಿರ್ಮಿಸಿದ್ದ ಮೊಟ್ಟ ಮೊದ 
ಪಾಸ ಕೈರ್‌- ಸ್ಮಿತ್‌ ವನ್ಯಜೀವಿ ಚಿಕಿತ್ಸಾಲಯ ಎದ್ದು ಕಾಣುತ್ತಿತ್ತು. ನಮ್ಮ, ಬಲಗ 
ಇದ್ದ ೭ ಮಿಾಟರ್‌ ಉದ್ದದ ವರಾಂಡ, ಇತ್ತಿ 'ಚಿಗೆ ಕೆಲವೇ . ವಾರಗಳ ಮುಂಚಿ 8 
ಮುಗಿದಿದ್ದ ಪ್ರಾಣಿ ಚಿಕಿತ್ಸಾ ಲಯಕ್ಕೆ ಕೂಡಿಕೊಂಡಿತ್ತು. ಬೆಳಿಗ್ಗೆ ಉದ್ಭಾ ಟನೆಯ 
ಲಿರುವ ಸರ್ಷಳವುಡ್‌ ವನೈಜೀವಿ ಓಟ ಲಯವು, ಪೆಟ್ಟು "ಬಿದ್ದ ನ್ಯ ಜೀವಿ 
ಚಿಕಿತ್ಸೆ ಹಾಗೂ ಪುನರ್‌ ವಸತಿಗಾಗಿಯೇ ಇಟ್ಟ ಲ್ಪಟ್ಟ, ಅಮೆರಿಕಾದ. ಮಧ್ಯಪಶ್ಚಿ 
ಪ್ರಾಂತ್ಯಜಲ್ಲಿಯ ಪ್ಲ ತ್ರಪ್ರಥಮ ಪ್ರಾಣಿ ಚಿಕಿತ್ಸಾಲಯ, 

ಇಂಶಹ ಆಧುನಿಕ ಸೌಲಭ್ಯ ಗಳಿಂದೆ ನುಸಜ್ಜಿ ತವಾದ ಚಿಕಿತ್ಸಾಲಯ ನೋ! 
ನಾನು, ಈ ನಿಬ್ಬಿ ನಲ್ಲಿ ಔಯ ನೆನ ಸ ಪ್ರಥನು ಸಾಹಸವನ್ನು ಕೆನೆಯನೀ ಇರಲಾಗಲಿ 
ನನಗೆ ಜ್ಞ ಪಕವಿದ್ದ ತೆ. ಒಂದು ಸಾರಿ ಮಾರ್ಚಿ, ರೇಸ್‌ ಮತ್ತು ನಾನು ಒಂ 
ಸೆಟ್ಟು ಬಿದ್ದ ಜಿಂಕೆಗೆ. ಶಸ್ತ್ರಚಿಕಿತ್ಸೆ ಮಾಡುವ ಸೇನ ಒದಗಿ ಬಂದಿತ್ತು. ಅಂ 
ತಾವು ಎರಡು ಮರೆದ ನಿಲುವುಗಳ ಮೇಲೆ ಒಂದು ಅಗಲವಾದ ಫೆ ವುಡ್‌ ಹಃ 
ಯನ್ನು ಇಟ್ಟು, ಅದನ್ನೇ ಶಸ್ತ್ರ ಚಿಕಿತ್ಸೆಯ ಮೇಜನ್ನಾಗಿ ಮಾಜಿಕೊಳ ಬೇಕ 
ಪರಿಸ್ಥಿ ಆ ಜಿ:ಗವಾದಕೋ ಒಂದು ಹಳೆಕಾಲದ ಶೆಡ್‌. ಆದಕಿ ಅಲ್ಲಿಂದೀಜಿಗೆ ಅದೆ: 
ದೂರ ಸಾಗಿದ್ದೆ "ನೆ ನಾವು! 

ಪೊ ದಿನಗಳು ಲಿಂಡಾಳಿಗೂ ಅನಿಶಾ ತ್ರಂತವಾಗಿದ್ದೆ 
ಆರೈಕೆಯ ನಡುವೆಯೇ ಆಕೆ ಮಗಳು ಆಕಿ ಮತ್ತು ಎ; ey ps ಇ 
ಆದರೆ ವರುಷಗಳು ಉರಳಿಬ್ದೆ ( ಗೊತ್ತಾಗ ಕ್ರ ಕ ಜನ್ಮವಿತ್ತ 

ಲಿಲ್ಲ. ಲಿಂಡಾ ನಿಜಕ್ಳೂ ಸಹಜ ಸುಂದರ 


ಮೃಗವೈದ್ಯ ೫೧ 


'ಅನಳು ಚಿಗರೆಯ ಮೇಲೆ ವಾಲಿಕೊಂಡು ಮುದ್ದು ಮಾಡುತ್ತಾ ಹಾಲು ಕುಡಿಸುವಾಗ 
ಅವಳ ಸುಂದರ ಕಪ್ಪು ಕೂದಲು ಭುಜದ ಮೇಲಿಂದ ಇಳಿದು ಚಿಗರೆಯ ತೆಕೆ ಮೇಲೆ 
ಹರಡಿತ್ತು. ಆಗ ಆಕೆ ಅಪ ಪೃಕಿಯಂತೆ ಕಂಡಳು ನನ್ನ ಕಣ್ಣಿಗೆ. 

"ವಿಂಡಾ! ಇದು ನನ್ನ ಕಲ್ಪನೆಯೋ ಅಳಕು ಈ ಚಿಗುಕೇನೂ ಫೆಲಿನಾ ತರಹ 
ಸಾಣುತ್ತೊ?” ಎಂದು ಕೇಳದ. ತ್ರ ಚಿಗರೆಯೂ ಫೆಲಿವಾಳನ್ನೇ ಹೋಲುತ್ತಿತ್ತು. 

ಆಗ ತಾನೇ ಹುಚ್ಚಿ ದ ಚಿಗರೆ ಎಂದು ಭಾವಿಸಿ ಲಿಂಡಾ ಈ ಚಿಗರಿ ಮರಿಯನ್ನು 
ಕೊಟ್ಟಿ ಲಿನಲ್ಲಿಟ್ಟು ಮಗುನಿನುತೆ ತೊಗಿದಳು. “ನನಗೆ ಗೊತ್ತಿಲ್ಲ, ರೋರಿ. ಈ ಬೆಳದಿಂಗಳು 
ಚಿನ್ನಾಟ ತೋರುತ್ತಿ ದೆ. ಆಮೇಲೆ” ಎನ್ನುತ್ತ ಅಿಂಡಾ ತಲೆ ಕೊಡವಿದಳು. 

ನಾನು ನಗುತ್ತಾ ಚಿಗರೆಯ ನವಿರಾದ "ಮೆ ಸವರಲು ಅದರ ಬಳಿಗೆ ಹೋಜಿ. 
“ನನಗೆ ಗೊತ್ತು. ಎಲ್ಲಾ ಚಿಗರೆಗಳೂ ಒಂದೇ ತರಹ ಕಾಣುತ್ತವೆ”. ಲಿಂಡಾಳ ಹತ್ತಿರ 


ಸರಿದೆ. ಅವಳು ನನ್ನ "ಭುಜಕ್ಕೆ ತಲೆ ಒರಗಿಸಿದಳು. ಪ್ರಶಾಂತತೆಯ ತೆಕಿಯೊಂದು 
'ಗಾಳಿಯಲ್ಲಿ ತೂಗಾಡುತ್ತಿ ತ್ತು. 


ಕತ್ತು ಉಳುಕಿದಂತಾಗಿ ತತ್‌ಕ್ಷಣ ಎಚ್ಚರಗೊಂಡೆ. ಫ್ಲೈನ್‌ ಮರಕ್ಕೆ ಒರಗಿ 
ಕುಳಿತದ್ದ ಕೆ ಬೆನ್ನಲ್ಲಿ ಸಣ್ಣ ಗೆ ನೋವು ಕಾಣಿಸಿತು. ಗಡಿಯಾರ ನೋಡಿದೆ. ಆಗಲೇ 
ಅಪರಾತ್ರಿ ಸಮಯ ೩-೩೦ ಆಗಿತ್ತು. ಲಿಂಡಾಳನ್ನು ನೋಡಿದೆ. ಅವಳನ್ನು ಹಾಗೂ 
ಅವಳ ಮಡಿಲಲ್ಲಿ ಮಲಗಿದ್ದ ಚಿಗರೆಯನ್ನು ಗಾಢನಿದ್ರೆ ಅಪ್ಪಿತ್ತು. 
“ಲಿಂಡಾ, ಏಳು, ಆಗಲೇ ೩-೩೦” ಎಂದು ಕಿವಿಯಲ್ಲಿ ವಿಸುಗುಟ್ಟಿದೆ. 
ಚಿಗರೆಯನ್ನು ಅಂಗಳದ ಒಂದು ಮೂಲೆಯಲ್ಲಿ ಹುಲ್ಲಿನ ಹಾಸಿಗೆಯೆ ಮೇಲೆ 
ಮಲಗಿಸಿದೆವು. ಲಿಂಡಾ ಮುದ್ದು ಮಗುವನ್ನು ಲಲ್ಲೆಗರೆನಂತೆ ಅದನ್ನು ಮೃದುವಾಗಿ 
ತಟ್ಟ ದಳು. ಅದು ಕೆಲವು ನಿಮಿಷಗಳಲ್ಲಿ ೇ ನಿದ್ರಾ ಶೋಕಳ್ಸಿ ತೆರಳಿತು, ರಾತ್ರಿ ಯ ಉಳಿದ 
ನಿನ ಯನ್ನು ಕಳೆಯಲು. 
“ಆಲಿ ಮತ್ತು ಮೈಕ್‌ ಮಲಗಿದರೇ?. 
“ಮಲಗಿರಬಹುದು. ರಾತ್ರಿ ನಿನ್ನ ತಂಗಿ ಜೊತೆ ಇದ್ದರು. ಬೆಳಿಗ್ಗೆ ಬೇಗೆ ಏಳಿಸು. 
ಉದ್ರಾಓನಾ ಸಮಾರಂಭಕ್ಕೆ ಅನರೂ 'ಕಮ್ಮ ಜೊತೆ ಬರಲಿ, ಆಲಿ, ಈ ಹೊಸೆ ಚಿಗರೆ 
ಯನ್ನು ನೋಡಿ Re A ಲ್ಕ? 
ನಾವು ಅಂಗಳ ಬಿಟ್ಟು ವನ್ಯಜೀವಿ ಚಿಕಿತ್ಸಾಲಯಕ್ಕೆ ಬಂದೆವು. ಹೊಸ ಕಟ್ಟಡ, 
ಮಂದ ಪ್ರಕಾಶನದ ಹೊನಲಿನಲ್ಲಿ ಪ್ರಶಾಂತತೆಯಿಂದ ತುಂಬಿತ್ತು. ವನ್ಯ ಜೀವಿ 
ಕೋಗಿಗಳು ಇನ್ನೂ ಹಳೇ ಕಟ್ಟಡದಲ್ಲೇ ಇದ್ದವು, ಹೊಸ ಕಟ್ಟಡಕ್ಕೆ ಬರಲು ಅದರೆ 
ಉದಾ ಸ್ರಟನೆಯನ್ನು. ನಿರೀಕ್ಷಿಸುತ್ತಾ. 
Pio, ಇಂಥ ಪ್ರಶಾಂತತೆಯನ್ನು ಅನುಭವಿಸುವುದು ಇದೇ ಕೊನೆಯ ಬಾರಿ 
ಎಂದು ನನಗನ್ನಿ ಸುತ್ತಿ ದೆ. ಕಃ ಎಂದಿಗೂ. ಇಂತಹ ಪ್ರಶಾಂತತೆ ಇಲ್ಲಿ ಮರುಕಳಿಸುವು 


'ದಿಲ್ಲವೇನೋ? ಎಂದೆ. 
ಲಿಂಡಾಳಿಗೆ ಅರ್ಥವಾಯಿತು. ನನ್ನೆ ಕೈ ಹಿಡಿದುಕೊಂಡಳು. ನಾವಿಬ್ಬರು 


ಒಬ್ಬರಿಗೊಬ್ಬ ರು ಒತ್ತರಿಸಿಕೊಂಡು ಚಿಕಿತ್ಸು ಕೊರಡಿಯವರೆಗೆ ಬಂದೆವು. ಬೀರುಗಳಲ್ಲಿ 
ಸಾಲಾಗಿ ಜೋಡಿಸಿಟ್ಟಿದ್ದ ಔಷಧಿ ಶೀಸೆಗಳ್ಳ, ಮೂಲೆಯಲ್ಲೊಂದು ಧಡೂತಿ 


೫೨ ಪುಸ್ತಕ ಪ್ರಹಂಜ 


ಕಿಫ್ರಿಜಿಕೀಟಿರ್‌, ಅದರ ಬಾಗಿಲು ತೆರೆದೆ. ಅದರೆಲ್ಲಿ ಸೆ ಳೀಯೆ ಹೋಟಿಲ್‌" ಮಾಲೀಕರ 
ಪ್ರಾಣಿಗಳಿಗೆಂದು ಉಚಿತವಾಗಿ ನೀಡಿದ್ದ ಸೀಗಡಿ, "ಮಾಂಸದ ತುಣುಕು, ವಗೈೈರೆಗೆ 
ಪ್ಯಾಕೆಟ್‌ ತ ತುಂಬಿತ್ತು. 

ಸಕ್ಕದ ಕೊಠಡಿಯ ಬಾಗಿಲಮೇಲೆ “ನೀರೆಹಕ್ಕಿ” ಎಂದು ಬರೆದು ಅಂಟಿಸಿದ 
ಚೀಟಿ ಕಾಣಿಸಿತು. ನಾವು ಚಿಕಿತ್ಸೆ ನೀಡುತ್ತಿದ್ದ ನಭ ಜೌಗು ಪ್ರದೇಶದ ಹಕ 
ಮತ್ತು ಕ್ರೌಂಚ ಪಕ್ಷಿಯೊಂದನ್ನು ಪಃ ಕೊರಡಿಗೆ ವರ್ಗಾಯಿಸಜೇಕಿತ್ತು. “ತಟ್ಟು ಬಿದ 
ಬಾತು ಹಗ ನೀರಹಕ್ಕಿಗಳಿಗೆಂಡು ಈ ಕೊಠಡಿಯಲ್ಲಿ ಗೋಡೆಗೆ ಹೊಂದಿಕೊ 
ನಿರ್ಮಿಸಿದ್ದ ಆಳವಾದ ಒಂದು ನೀರಿನ ತೊಟ್ಟಿ , ಅವುಗಳಿಗೆ ಪ್ರಶಸ್ಥ ವಾಗಿತ್ತು. ಮುಂದಿನೆದೆ 
ಪಕ್ಷಿಗಳ “ಹಾರಾಟದ ಕೊಠಡಿ”. ಬೇಟಿಗೆ ಇರಯಾಗುನೆ ಪಕ್ಷಿಗಳ ಪುನರ್‌ವಸತಿಗಾಃ 
ನಿದ್ದಿಸಲಾಗಿತ್ತು. ಮತ್ತೊಂದು ಕೊಠಡಿಯಲ್ಲಿ ಬರೀ ಪಂಜರಗಳು ಇತರೆ ವನ್ಯ ಜೀವಿಗೆ! 
ಸಂರಕ್ಷಣೆಗೆ. 

ಹೊರಗಡೆ ಇನ್ನೂ ಮೂರು ಹಾರಾಟದ ಪಂಜರೆಗಳಿವೆ” ಎಂಡೆ ನಾನ 
ಅನ್ಯ ಮನಸ ಸ್ಫನಾಗಿ. “ನನಗೆ: ಗೊತ್ತೆ” ಎಂದು ಲಿಂಡಾ ಮೃದುವಾಗಿ ನಕ್ಕ ಳು. ನಾನ 
ನೆಟ್ಟ ನೋಟದಿಂದ ಲಿಂಡಾಳನ್ನು ದೃ ಪಿ ಸಿದೆ. ನನ್ನ ಲಿಂಡಾ ಅಪೂರ್ವ ಹ ನಾನ 
ಹೇಗೆ ಈ ಚಿಕಿತ್ಸಾಲಯದ ಒಂದು ತನಿಭಾಜ್ಯ ಅಂಗವೋ ಹಾಗೆಯೇ ಅವಳೂ ಇದರ 
ಒಂದಾಗಿದ್ದ ಳು 

ಸ್ವಾಗತ ಕೊಠಡಿಯಲ್ಲಿಟ್ಟಿದ್ದ ಫೋನಿನ ಪ ಪಕ್ಕದ ಮೇಜಿನ ಮೇಲೆ ಸಂದೇಶ! 
ಓಲೆಗಳ ರಾಶಿ ಬಿದ್ದಿತ್ತು. «ಟಿಗೆ ಬಂದಾಗಿನಿಂದ ನನಗೆ ಇವುಗಳನ್ನು ನೋಡುವುದ 
ಮರತೇ ಹೋಯಿತು. ರೇಸ್‌ ಮಿಚಗನ್‌ನಿಂದ ಫೋನ್‌ ಮಾಡಿಷ ನಾ 
ಸಮಾರಂಭಕ್ಕೆ ಬರಲು ರಾತ್ರಿ ಇಡೀ ಕಾರ್‌ ಡ್ರೈ ವ್‌ ಮಾಡಿಕೊಂಡು ಬರುತ್ತಾ 
ನಂತೆ. ಅವನ ಫೈನಲ್‌ ಪರೀಕ್ಷ ಚಿನ್ನಾಗಿ ಬಯಕೆ ನಿಮಗೆ ತಿಳಿಸು ಅಂದ” ಎಂದಳ 
ಲಿಂಡಾ ಮುಗು, ಗುಶ್ತಾ. 

ಏಳು ವರ್ಷಗಳು ಕಳೆದವು. ಇನ್ನೊಂದು ವರ್ಷ ಬಾಕಿ ಇದೆ, ೮ ವರ್ಷಕ್ಕೆ. ತೇ 
ಜ್ಯಾ ನಾನು ಪಶುನೈದ್ಯ ವಿದಾ ರ್ಥಿಯಾಗಿದ್ದಾ ಗಿನ ದಿನಗಳನ್ನು ನದಿ] 
ೂಳ್ಳುತಾ 

`ನಿಮಗೊಂಡು ನ ಪತ್ರೆ ಇದೆ ಇಲ್ಲಿ. ಯಾಕೋ ಪಶುವೈದ್ಯ ರದು. ಒಕೆಗಾನ್‌ನಿಂದ, 

ನನಗೆ ಒರೆಗಾನ್‌'ನಲ್ಲಿ ಸರಿಚಯದವರು ಯಾರೂ ಇರಲ್ಲ. ಲಿಂಡಾ ನನಗೆ « 
ಪತ್ರ ಕೊಟ್ಟಿಳು. ಅದನ್ನು "ನೋಡುತ್ತಿ ದ್ಹಂತೆ ನಾನು ದಿಗ್ಬಾ ಂತನಾಜಿ. ಅದರ ಮೇ 
ಮೆ ಗಷ್ಟೆ ಲೆ ಮಿನೋಗ್ಬು ವಿಸ್ಟಾರ್ನಸಿನ್‌” ಎಂದು ಬರೆದಿತ್ತು | 

ಅದ್ಹೇಗೋ ನನ್ನ ಮನೆ ಹೊಸಲಿನವನರೆಗೂ ಬಂದಿದ್ದ ಆ ಪತ್ರವನ್ನು ಎಚ್ಚೆರಿ! 
ಯಿಂದ ಬಡೆದು ಓದಿದೆ. ನಮ್ಮ ನನ್ಯ ಜೀನಿ ಚಿಕಿತಾ ಪ ಲಯದ ಉದಾ ಟಿತೆಯಳು 
ವೃತ್ತಪತ್ರಿ ಕೆಯಲ್ಲಿ ಪ್ರಕಟವಾಗಿದ್ದ ಲೇಖನವನ್ನು ನೋಡಿ, ಆ ಪಶುಷೆ 
ಸ ತಃ 'ತತಹಕೊಂಡದು ಯೋಜನೆಯನ್ನು ಕಾರ್ಯಕ ತರಲು ಮನಸ 


ಮಾಡಿದ್ದ. ಈ ಕಾರ್ಯದಲ್ಲಿ ನನಗೆ ಎಡುರಾದ' ಎಡರು-ತೊಡರುಗಳ ಈ 
ಬರೆದಿದ್ದ. ಮುಂಡೆ ನನಗೆ 'ಶುಭವಾಗಲೆಂದು ಹಾರೈ ಸಿದ್ದ. ನತಿಳಿಸಟೀಕ) 


| 


ಮೃಗನೈದ್ಯ ೫4 


“ಮೃ ಗವೈ ದ್ಯ” ಎಂದು ಅದರ ಮೇಲೆ ಬರೆದಿದ್ದನ್ನು ನೋಡಿದ ನಾನು ಆಶ್ಚರ್ಯ 
ಹಾಗೂ ad ಅದನ್ನು ಲಿಂಡಾಳಿಗೆ ಕೊಟ್ಟಿ. ಅವಳೂ ಓದಿ ಖುಸಿ ನಟ್ಟ ಳು. 


ನನ್ನೆಡೆಗೆ ನೋಡುತ್ತ “ಅವರಿಗೆ ನಕೆಂಷು ಬರೆಯುವಿರಿ?” ಎಂದು ಕೇಳಿದಳು. 


“ನಿಜಾನೇ ಹೇಳೋಣ ಅಂತ ಯೋಚನೆ ಮಾಡಿದ್ದೀನಿ, ಬಾ, ಬಾ, ಇನ್ನು ಐದು 


` ಗಂಟೆಗಳೊಳಗೆ ವಾಪಸ್ಸು ಬರಬೇಕು.” 


ಚಿಗರೆಯನ್ನು ಮತ್ತೊ ಂದು ಸಾರಿ ನೋಡೋಣವೆಂದುಕೊಂಡು ಅಂಗಳಕ್ಕೆ 


ಬಂದೆವು. ಅದರ ಮ್ಳ ಸವರಲು ಲಿಂಡಾ ಬಾಗಿದಳು. 


“ಆ ಡಾಕ್ಟರ್‌ ನಿಮಗೆ ಎದುರಾದ ಸಮಸೆ ಕೈಗಳನ್ನು ಕೇಳಿದ್ದಾರೆ”. “ನನಗೇನೋ 


ಯಾವ ಸಮಸ್ಯೆ ಯ ನೆನಪೂ ಇಲ್ಲ. ನಿನಗಿದೆಯಾ ಕಿ 


ಆ ಮುಗ್ದಪ್ಪಾ ಪ್ರಾಣಿಯನ್ನು ನೋಡುತ್ತ, ಈ ಹತಾಶ ವನ್ಯಜೀವಿಗೆ ಹೇಗೆ ನಮ್ಮ ಪ್ರೀತಿ 


ಮತ್ತು ಹಾರೈಕೆ ಬಿತ್ಯವಶ್ಯಕವೋ ಹಾಗೆಯೇ ಎಲ್ಲ ಆಘಾತ ವನ್ಯಜೀವಿಗಳು ಹಾಗೂ 
ದಿಕ್ಕಿಲ್ಲದ ಪ್ರಾಣಿಗಳಿಗೆ ಈ ತರಹದ ಸಹಾಯ ಹಸ್ತ ಬೇಕೇಬೇಕು, ಎಂದು ಯೋಚಿಸಿದೆ. 


“ನಾವು ಮಾಡುತ್ತಿರುವುದನ್ನೇ ಬರೆದರೆ ಸಾಕಲ್ಲವೇ” ಎಂದೆ. 


ಸಹಾಯ ಹಸ್ತ 


, ಈ ಪುಸ್ತಕ ಪ್ರಕಟಣೆಗೆ ಸ್ವೀಕೃತಗೊಂಡ ಸ್ವಲ್ಪ ಕಾಲದಲ್ಲೇ ನನಗೆ ನನ್ನಲ್ಲೇ 
ಏನೋ ನ್ಯೂನತೆ ಊಟಾದಂತೆ ಸುತು, ಈ ಹಿಂದೆ ನನ್ನ ರೋಗಿ ಸಾ ್ರಾಣಿಗಳನ್ನ 


ಪರೀಕ್ಷಿಸಲು ಸುಲಭವಾಗಿ ಎತ್ತಿ ಶಸ್ತ್ರಚಿಕಿತ್ಸೆಯ ಮೇಜಿನ ಮೇಲಿಡುತ್ತಿದ್ದ `ನನಗೆ ಈಗ 
ಅವು "ತಿ ಭಾರವಾದಂತೆ ತೋರುತ್ತಿದ ವ್ರ. ಶಸ್ತ್ರಚಿಕಿತ್ಸೆ ಮಾಡುವಾಗ ಶಸ್ತ್ರಗಳನ್ನು 
ಕೆಳಗೆ ಬೀಳಿಸುತ್ತಿದ್ದೆ. ನನ್ನ ಪ್ರ ತಿರೂಪ ನಿಸ ಸರೀತ ಡ್ಡ ದಾದಂತೆ, ಕ್ಸ ಗಳು ದುರ್ಬಲ 
ವಾದಂತೆ ತೋರಿತು. ನರರೋಗ ತಜ್ಞರನ್ನು ಕಂಡೆ. ನನಗೆ ನರಕೋಗ pe ಎಂದೂ 
ಆ ಕಾರಣ ದೇಹದ ಭಾಗಗಳು ಜಥ ಅನರು ಪತ್ತಿ ಹಚ್ಚಿದರು. 


ಸಾಮಾನ್ನವಾಗಿ ಈ ರೋಗ ತುಂಬಾ ಅಪಾಯಕಾ ರಿಯಾಗಿದ್ದು. ದಿನೇ ದಿನೇ 
ಉಲ್ಬ ಣೆ ಸುತ್ತ ತಗುಲಿದ ನಾಲ್ಕು ವರುಷಗಳಲ್ಲಿ ರೋಗಿಯನ್ನು ಚಿರನಿದೆ ಗೆ ಕಳುಹಿಸು 
ತ್ತದೆ. ಯೋಚನೆಯ ಸಾಗರವೇ ನನ್ನನ್ನು ಕವಿಯಿತು. ಆದರೂ ಮನಸ್ಸನ್ನು 


ಗಟ್ಟಿ ಮಾಡಿಕೊಂಡೆ. ನಾನು ವನ್ಯಜೀವಿಗಳ ಸಂರಕ್ಷಣೆಗಾಗಿ ವಿನಿಯೋಗಿಸಿದ ಕಾ ಇವೇ 


ನನ್ನ ಜೀವನದ ಅತ್ಯಮೂಲ್ಯ ಕಾಲವೆಂದು ಮನೆಗಂಡೆ. ಎಲ್ಲೋ ಕೆಲವರಲ್ಲಿ ಇಲ್ಲದಿರ 
ಬಹುದು ಆದರೊ ನಮ್ಮಲ್ಲಿ ಬಹಳಷ್ಟು ಜನರಲ್ಲಿ ಈ ಮೃ ಗವೈ 7 ನ ಭಾವನೆ ಸ್ವ 
ವಾದರೂ ಮನೆ ಮಾಡಿದೆ ಎಂದು ನನ್ನ ನಂಬಿಕೆ. ಈ 4 "ಮಂತ ತ್ಕ 
ಹೀನರೆನಿಸಿದ ವನ್ಯ ಜೀವಿಗಳಿಡೆಗೆ ಸಹಾಯಹಸ್ತ ಚಾಚಜೇಕೆಂದು. ಇನ್ನೂ ನಿಮ್ಮ 
ಅಂಶರ್ಯದಲ್ಲಿ ಆ ಸ್ಫೂರ್ತಿ ಜಾಗ್ಗ ತೆಗೊಂಡಿಲ್ಲದಿದ್ದರೆ, ಈಗ ಅದಕ್ಕೆ ಸಮಯ "ಬಂದಿಕೆ, 
ಎದ್ದೆ ೪. ನಿಮ್ಮ ಅಂತ ಸ್ಫೂರ್ತಿಯನ್ನು ಬಡಿದೆಬ್ಬಿಸಿ ವನ್ಯಜೀವಿಗಳ ಸಂರಕ್ಷಣೆಗೆ. 


ಅನು : ಎಸ್‌. ಎನ್‌. ಲಕ್ಷ್ಮೀಪತಿ 


~~ 


ಯಶಪಾಲ್‌ 


ಪ್ರಧಾನ್‌ ಗುರುದತ್ತ 


ನಾಡಿನ ರಾಜಕೀಯ ಇತಿಹಾಸೆದಲ್ಲಿ--ಅದರಲ್ಲಿಯೂ ನಮ್ಮ 
ನಾಡಿನ ಸ್ವಾತಂತ್ರ್ಯ ಸ ಸಾಧನೆಯ ಇತಿಹಾಸೆದಲ್ಲಿ--ಶಾಶ್ವತೆವಾ ಷೆ 
ಗುರುತನ್ನು ಬಿಟ್ಟು ಹೋಗಿರುವ ಮಕಾಜೇಶನಗಳು ಹಲವು ಇರೆ 
ಬಹುದು; ನಾ 2% ಸಾಹಿತ್ಯೇತಿಹಾಸದಲ್ಲಿ ಶಾಶ್ವತೆವಾದೆ ಸ್ಥಾನ 
ವನ್ನು ಗಳಿಸಿರುವ ಸಾಹಿತಿಗಳೂ ಹಲವರ ಈ; ಆದರೆ, ಈ 
ಎರಡರಲ್ಲಿಯೂ ಹರಿಯ ಸಾಧನೆಯನ್ನು ತನ್ನ ದಾಗಿಸಿಕೊಂಡಿರುವ 
ಜೀತನಗಳು ವಿರಳ. ಯಶಪಾಲ್‌ ಅಂಥ ವಿರಳ "ಜೀತನವೂ ಹೌದು; 
ಅಂಥ ಚೇತನಗಳಲ್ಲಿ ಅಗ್ರಪಂಕ್ತಿಗೆ ಅರ್ಹರಾಗಿರುವವರೂ ಹೌದು. 
ನಮ್ಮ ನಾಡಿನ ಸ್ವಾತಂತ್ರ ಕಾಗಿ ಹೋರಾಡಿದ ಅವರ ಕ್ರಾಂತಿ 
ಕಾರಿ ಜೀವನ ಮೈ ನವಿರೇಳಿಸು ವಷ್ಟು ರೋಮಾಂಚಕವಾಗಿದೆ; 
ಮಾನವತಾವಾದಿ ವಿಚಾರಧಾಕಿಯ ಪ್ರಬಲ ಸಮರ್ಥಕರಾಗಿ 
ಪ್ರೇಮಚಂದರ ಉತ್ತರಾಧಿಕಾರಿ ಎಂಬ ಕೀರ್ತಿಯನ್ನು ಗಳಿಸಿರು ವ 
ಆ ಸಾಹಿತ್ಯಿಕ ಸಾಧನೆ ಗೌರವಾರ್ಹವಾಗಿದೆ. ಇಬ್ಬಗೆಯಾದ 
ಸಾಧನೆಗಳಿಂದಾಗಿ ಅವರು ನಮ್ಮ ನಾಡಿನ ರಾಜಕೀಯ ಹಾಗೂ 
ಜಾ ಇತಿಹಾಸಗಳಲ್ಲಿ ಅಮರರಾಗಿ ಪರಿಣಮಿಸಿದ್ದಾರೆ. 
ಯೆಶಪಾಲ್‌ ಡಿಸೆಂಬರ್‌. ೩, ೧೯೦೩ರಂದು ಫಿರೋರ್ಜಪುರದ 
ದಂಡಿನಲ್ಲಿ ಹುಟ್ಟಿ ದರು, ಇವರ ಶಂಜಿ-ತಾಯಿ ಕಾಂಗಡಾ ಜಿಲ್ಲೆಯ 
ನಿವಾಸಿಗಳಾಗಿದ್ದು ದರಿಂದಇವರ ಮೊದಲವಿದಾ ಭ್ಯಾಸ ಸ ನಡೆದದ್ದು 
ಕಾಂಗಡಿಯ ಗುರುಕುಲದಲ್ಲಿ, ಇವರೆ ಕುಟುಂಬಕ್ಕೆ ಆಧಾರವಾ! 
ದ್ಹುದು ಅಧ್ಯಾ ನಿಕೆಯಾಗಿದ್ದ ಇವರೆ ತಾಯಿ ಸಂಪಾದಿಸಿ ತರುತ್ತಿದ್ದ 
೩೦ ರೂ. ಗಳ ಹ್ಗ ಸಂಬಳ, ಇದರಲ್ಲಿಯೇ ಮನೆಯ ಖಚು! 
ಹಾಗೂ ಯಶಸಾಲರೆ ವಿದ್ಯಾಭ್ಯಾಸದ. ಖರ್ಚನ್ನು ಸರಿದೂಗಿಸ 
ವುದು ಅಸ ಇಧ್ಯ್ಯ ವಾದ ಸಂಗತಿಯಾಗಿರಲಿಲ್ಲವಾದರೂ, ಕಸ್ಟ ಕ್ಟ 
ವಾಗಿದ್ದಿ ಕೆ:ಬುದರೆ್ಲಿ ಅನುಮಾನವೇನೂ ಇಲ್ಲ. ಅದ್ಯ ರಿಂ: 
ಕಾಂಗಡಿಯ ಗುರ. ಕುಲದಲ್ಲಿ ಅವರು ಶು ಲೃವಿನಾಯಿತಿ "ನಡೆ 


ಯೆಶಸಾಲ್‌ ೫೫ 


ವಿದ್ಯಾರ್ಥಿಯಾಗಿದ್ದರು. ಏಳನೆಯ ತರಗತಿಯಲ್ಲಿ ಓದುತ್ತಿದ್ದಾಗ ಅವರ ಆರೋಗ್ಯ 
ಹದಗೆಟ್ಟ ತು. ಹೀಗಾಗಿ, ಅವರ ತಾಯಿ ಅವರನ್ನು ಲಾಹೋರಿಗೆ ಕರೆದುಕೊಂಡು 
ಹೋದರು. ಲಾಹೋರಿನ ಡಿ.ಎ.ವಿ. ಶಾಲೆಯಲ್ಲಿ ಅವರ ವಿದ್ಯಾಭ್ಯಾಸ ಮುಂದುವರಿ 
ಯಿತು. ಮುಂದೆ, ತಾಯಿಯೊಡನೆ ್ಲ ನಿಕೋಜ್‌ ಪುರಕ್ಕೆ ತೆರಳಜೀಕಾಯಿತು. ಅಲ್ಲಿಯ 
ಮನೋಹರಲಾಲ" ಪೌ ೨ಢಶಾಲೆಯಲ್ಲಿ ಈ ಹಂತದ *ದ್ಯಾಭ್ಯಾಸವನ್ನು ಮುಗಿಸಿದೆ 
ಅವರು, ಆ ಕರಂ ಮತ್ತೆ ಲಾಹೋರಿನ ಸ್ಯಾಡಲ್‌ ಕಾಲೇಜಿನಲ್ಲಿ ಓದಿ ಬಿ.ಎ. 
ಪದವಿಯನ್ನು ಪಡೆದರು. ಸ್ವಾತಂತ್ರ್ಯೇತಿಹಾಸದ ಸ್ಮರಣೀಯ ವ್ಯಕ್ತಿಗಳಲ್ಲಿ ಒಬ್ಬರಾದೆ 
ಲಾಲಾ ಲಜಸತರಾ ಯಸ್‌ ಈ ಬೀಸ ಸ ಸಂಸ್ಥಾಪ ಪಕರಾಗಿದ್ದರೆಂಬುದನ್ನೂ ಇಲ್ಲ ಉಲ್ಲೇಖಿಸ 
'ಜೇಕು. ಏಕೆಂದರೆ, ಒಂದು ರೀತಿಯಲ್ಲಿ ನಿರಾಶರಾಗಿಯೇ ಯಶಪಾರ ಈ ಕಾಲೇಜಿಗೆ 
ಸೇರಿಕೊಂಡಿದ್ದರು. ಆರ್ಯಸಮಾಜಕ್ಕೆ ಸೇರಿದ್ದ ತನ್ಮು ತಾಯಿಯ ಪ್ರಭಾವ 
ದಿಂದಾಗಿ ಮೊದಮೊದಲು ಆರ್ಯಸಮಾಜದ ಆಂದೋಳನಗಳಲ್ಲಿ ಭಾಗವಹಿಸುತ್ತಿದ್ದ 
' ಯಶಪಾಲರು, "ರೌಲತ್‌ ಕಾಯ್ದೆ'ಯ ವಿರುದ್ದವಾಗಿ ೧೯೧೯ ರಲ್ಲಿ ಕಾಂಗ್ರೆಸ್‌ ನಡೆಸಿದ 
'ರಾಸ್ಟ್ರವ್ಯಾಪಿ ಆಂಡೋಳನದಿಂದೆ ದೊರವಾಗಿ ಉಳಿಯುವುದು. ಸಾಧ್ಯ 3 ಇರಲಿಲ್ಲ. 
ಮುಂದೆ ೧೯೨೦-೨೧ರಲ್ಲಿ ಫಿಕೋಜ್‌ಪುರೆದಲ್ಲಿ ಕಾಂಗ್ರೆಸ್‌ ON 
ಅದರಲ್ಲಿಯೂ ನಿಶೇಷವಾ। ಗಿ ಸ್ವದೇಶಿ ಆಂದೋಳನ ಆಥವಾ ಚಳವಳಿ--ಪರಿಣಾಮಕಾರಿ 
ಯಾಗಿ ನಡೆಯುವಲ್ಲಿ ಯಶಸಾಲರೂ ವಿಶೇಷವಾಗಿ ಶ್ರಮಿಸಿದ್ದರು. ೧೯೨೧ ರಲ್ಲಿ 
ಚೌರಚಾರಾದ ಘಟನೆಯ ತರುವಾಯ- ಈ ಸಂದರ್ಭದಲ್ಲಿ ಕಲವು 'ಇಂಗ್ಲಿ ಷ್‌ ಅಧಿಕಾರಿ 
| ಗಳನ್ನು ಭಾರತೀಯರು ಕೊಂದುಹಾಕಿದ್ದು ದರಿಂದಾಗಿ ಗಾಂಧೀಜಿಯವರು ತಮ್ಮ 
ಅಸಹಕಾರ ಚಳವಳಿಯನ್ನು ರದ್ದುಪ ಪಡಿಸಿದಾಗ ಘೋರ ನಿರಾತೆಗೆ ಒಳಗಾದ ವ್ಯಕ್ತಿಗಳಲ್ಲಿ 
| ಯಶಪಾಲರೂ ಒಬ್ಬರಾಗಿದ್ದರು. ಈ ಸಿರಾಶೆಯೇ ಅವರನ್ನು ಲಾಹೋರಿನ ನ್ಯಾಷನಲ್‌ 
ಕಾಲೇಜಿಗೆ ಎಳೆದು ತಂದಿತ್ತು. 

| ನ್ಯಾಷನಲ್‌ ಕಾಲೇಜಿನಲ್ಲಿ ಯಶಪಾಲರಿಗೆ ಭಗತ್‌ಸಿಂಹ, ಸುಖದೇವ, ಭಗವತೀ 
ಚರಣ, ಮೊದಲಾದವರ ಪರಿಚಯ ಉಂಟಾಯಿತು. ಅಸಹಕಾರ ಚಳನಳಿಗಿಂತಲೂ 
ಪ್ರಬಲವಾದ ರಾಜಕೀಯ ಅಸ ಸ್ಪಗಳನ್ನು ಉಸಯೋಗಿಸಿ ನಾಡಿನ ಸ್ಕಾ ತೆಂತ ತ್ರ ವನ್ನು 
ಸಾಧಿಸಬೇಕೆಂಬ ಧ್ಯ (ನನ್ನು ಹೆೊಂದಿದ್ದ ಈ ಮಿತ್ರರು ಯಶನಾಲಕನ್ನು, 
ಸಹಜವಾಗಿಯೇ ತನ್ನತ್ತ ಸೆ ಸೆಳೆದುಕೊಂಡರು. ಗಾಂಧೀಜಿಯವ ಕಂಸ ಮಾರ್ಗಕ್ಕಿಂತ 
ಕ್ರಾಂತಿಕಾರಿ ಮಾರ್ಗವೇ ಫಲಕಾರಿಯಾಗುತ್ತೆ ಬೆಂಬುದು kyle ದೃಢವಾದ ನಂಬಿಕೆ 
ಯಾಗಿತ್ತು. ಹೀಗಾಗಿ, "ಕ್ರಾಂತಿಕಾರಿ ದಳ' ಹಾಗೂ "ನೌಜವಾನ್‌ ಭಾರೆತೆ ಸಭಾ'ಗಳು 
ಜನ್ಮ ತಳೆದುವು. ಕ್ರಾಂತಿಕಾರಿ ದಳದ ಗುಪ್ತ ಕಟ ೪.2500 ತೊಡಗುವ 
ಸಲುವಾಗಿ ಭಗರ್ತಸಾಹ ಮತ್ತು ಇತರರು ಓದಿಗೆ ಮಂಗಳವನ್ನು ಹಾಡಿ, ಅಲ್ಲಿಂದ 
ಪರಾರಿಯಾದರು. ಆದರೆ, ಯೆಶಸಾಲರು ಅಲ್ಲಿಯೇ ಉಳಿದು ಬ ಎ. ಪದವಿಯನ್ನು 
ಗಳಿಸಿ ಅದೇ ಕಾಲೇಜಿನಲ್ಲಿ ಅಧ್ಯಾಪಕರಾಗಿ ಸೇರಿ ಈ ದಳವನ್ನು ಸಂಘಟಿಸುವ 
ಕಾರ್ಯದಲ್ಲಿ ತೊಡಗಿದರು. 

_... ೧೯೨೮ರಲ್ಲಿ ಅಸ್ತಿತ್ವಕ್ಕೆ ಬಂದ "ಹಿಂದೂಸ್ತಾನ್‌ ಸಮಾಜವಾದಿ ಪ್ರಜಾತೆಂತ್ರ 
ಸೇನೆ'ಯ ಸಕ್ರಿ ಯ ra», Poo ಸರ್ದಾರ್‌ ಭಗಕ್‌ಸಿಂಹ, ಚಂದ್ರಶೇಖರ 


೫೬ ಪುಸ್ತಕ ಪ್ರಪಂಚ 


ಅಜಾದ್‌ ಮತ್ತು ಸುಖದೇವ್‌ ಅವರಂಥ ಕ್ರಾಂತಿಕಾರಿಗಳ ಜೊತೆಯಲ್ಲಿ ಕ್ರಾಂತಿಕಾರಿ 
ಚಟುವಟಿಕೆಗಳಲ್ಲಿ ಭಾಗವಹಿಸಕೊಡೆಗಿದ 'ಯೆಶಪಾಲರು "ಸೈಮನ್‌ ಆಯೋಗದ 
ಬಹಿಷ್ಕಾರ, ಸ್ಯಾಂಡರ್ಸ್‌ ಕೊಲೆ, ಲಾಹೋರ್‌ ಒಳಸಂಚು, ವೈಸ್‌ರಾಯ್‌ ಪ್ರ ಪಯಾಣ 
ಮಾಡುತ್ತಿದ್ದ ರೈಲುಜೋಗಿಯ ಸ್ಫೋ (ಟನೆಯಂಥ ಕಾರ್ಯಕ್ರಮಗಳಲ್ಲಿ ಪ್ರತ ್ರಶ್ಯಕ್ಷವಾ? 
ಹಾಗೂ ಪಕೋಕ್ಷನಾಗಿ ಪಾಲುಗೊಂಡಿದ್ದರು. ಅವರು ಸ್ವಾ ತಂತ್ರ ಕ್ಪಾಗಿ ಶಾತೊರೆಯು 
ತ್ತಿದ್ದ ಭಾರತೀಯ ಯುವಶಕ್ತಿಯ ಪ ರ್ರ ತೀಕವೇ ಆಗಿದ್ದ ಕು. ಇಳ ಸಂದರ್ಭಗಳಲ್ಲಿ 
ಅನರು ಭೂಗತರಾಗಿಯೂ ತಮ್ಮ ಚಟುವಟಿಕೆಗಳನ್ನು ನಡೆಸಜೇಕಾಯಿಶು. ಅವರೆ 
ಬಂಧನಕ್ಕೆ ಸರ್ಕಾರೆ ಬಹುಮಾನವನ್ನೂ ಘೋಷಿಸಿತ್ತು. ೧೯೩೨ ರಲ್ಲಿ ಬಂಧಿಕರಾದ 
ಅವರಿಗೆ ಜೀವಾನಧಿ ಸೆರೆವಾಸವನ್ನು ವಿಧಿಸಲಾಗಿತ್ತು. ಬಕ್ಕಿ ಲಿಯ ಸೆಂಟ್ರಲ್‌ ಜೈಲಿನಲ್ಲಿ 
ಇದ್ದಾಗ ೧೯೩೬ ರಲ್ಲಿ ಶ್ರೀವುತಿ ಪ್ರಕಾಶವತಿ ಕಪೂರ್‌ ಅವರೊಂದಿಗೆ ಅವರ ಮದುವೆ 
ನಡೆಯಿತು. ಕ್ರಾಂತಿದಳೆದ ಗುಪ್ತ ಕಾರ್ಯಚಟುವದಿಕೆಗಳಲ್ಲಿ ಪಾಲ್ಗೊಂಡಿದ್ದ ಆರೋಪದ 
ಮೇಲೆಯೇ ಶ್ರೀಮತಿ ಪ್ರಕಾಶವತಿ ಅವರು ಬಂಧಿತರಾಗಿ ಸೆರೆವಾಸವನ್ನು ಅನ:ಭನಿಸೆ: 
ಶ್ರಿದ್ದರು. ಈ ಕುತ | ಯಶಪಾಲರ ಕ್ರಾಂತಿಕಾರಿ ಜೀವನದ ies ಘಟನೆಯೂ 
ಹೌದು. ಮಧ್ಯಂತರ ಅವಧಿಯ ಸಂಯುಕ್ತ ಪ್ರಾಂತ್ಯಗಳ ಕಾಂಗ್ರೆಸ್‌ ಸರ್ಕಾರದ ಮಧ್ಯೆ 
ಪ್ರವೇಶದಿಂದ ೧೯೩೮ ರೆ ಮಾರ್ಚ್‌ನಲ್ಲಿ ಅವರನ್ನು ಬಿಡುಗಡೆ ಮಾಡೆಕಯತು. ತೆಮ, 
ಕ್ರಾಂತಿಕಾರಿ, ಗೆಳೆಯರು ಆ ಹೊತ್ತಿಗಾಗಲೇ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಆಹುಃ 
ಯಾಗಿದ್ದು ದರಿಂದ ಯಶಪಾಲರು ಬಂದೊಕಿಥಿಂದ ಗುಂಡು ಹಾರಿಸುವ ಕೆಲಸಕ್ಕೆ 
ಬಿಡುವು ಕೊಟ್ಟು, ತನ್ಮು ಲೇಖನಿಯ ಮೂಲಕ ಶಬ್ದರೂಪದೆ ಗುಂಡುಗಳನ್ನು 
ಹಾರಿಸ ಸತೊಡಗಿದರು. ಇಲ್ಲಿಯೂ ಜನಜಾಗೃತಿಯನ್ನು ಸಾಧಿಸಿದ್ದಲ್ಲ ಲಜೆ, ತಮ್ಮ ಅದ್ವಿ ತೀಯ 

ಸಾಹಿತ್ಯಿಕ ಸ್ನ ಪ ್ರತಿಭಿಯೆನ್ನೂ ಅವರು ಮೆರೆದರು. 
ವಾಸ್ಮನವಾಗಿ ಯಶಪಾಲರ ಸಾಹಿತ್ಯಿಕ ಜೀವನ ಬಹಳೆ ಹಿಂಜಿಯೇ ಆರೆಂಃ 
ಗೊಂಡಿತ್ತು. ಲಾಹೋರಿಕಿಂದ ಪರಾರಿಯಾಗಿದ್ದ ಮೂರು ವರ್ಷಗಳ ಅವಧಿಯಕ್ಗೆ 
ಯಶಸಾಲರು ಒಂದಲ್ಲ ಒಂದು ಬಗೆಯ ಬರವಣಿಗೆಯಲ್ಲಿ ತೊಡಗಿದ್ದ ರು. *ಹಿಂದೂಸ್ತಾ! 
ಸಮಾಜವಾದಿ ಪ್ರಜಾತಂತ್ರ ಸೇನೆ'ಯ ಪರವಾಗಿ ""ಭಿಲಾಸಫಿ” ಆಫ್‌ ದಿ ಬಾಂಬ್‌ 
ಎಂಬ ಕಿರುಹೊಕ್ತ, ತ್ರಗೆಯನ್ನು ಅವರು ಪ್ರಕಟಿಸಿದ್ದರು. ಆಗಲೇ ಒಂಡು ಕ್ರಾಂತಿಕಾ! 
ನಾಟಕವನ್ನೂ ಅನುವಾದಿಸಿದ್ದ ತೆ ಕಾ ಣುತ್ತ್ತ ಜಿಯಾದರೂ ಅದಿನ್ನೂ ಪ್ರಕಟವಾಗಿಲ್ಲ 
ಹೆಸರು ಬದಲಾಯಿಸಿ ಬುಷಭಜರಣ ಜೈನರ ಮೂಲಕ ಪ ್ರಕಟಸಡಿಸಿ್ದ "ಗಾಂಧಿ ಔರ 
ಲೆನಿನ್‌' (ಗಾಂಧಿ ಮತ್ತು ಲೆನಿನ್‌) ಇಂಟ ಅನರ ಗ ಗ್ರಂಥವನ್ನು, ರಹಸ್ಯ ಹೊರಬಿದ್ದ 
ಬಳಿಕ, ಆಂಗ್ಲ ಸರ್ಕಾರ ಮುಟ್ಟುಗೋಲು ಹಾಕಿಕೊಂಡಿತ್ತು. ಸೆರಿಮನೆಯಿಂದ ಹೊ 
ರ] ಬಳಿಕ. ಪಂಜಾಬಿಗೆ ಹಿಂದಿರುಗಲು ಸಾಧ್ಯವಿಲ್ಲದೆ ಇದ್ದು ದರಿಂದ, ಮಾಹೆಯಾ; 
ಎಪ್ಸತ್ತ್ವೈ ದು ರೂ.ಗಳ ವೇಶನದ ಮೇಲೆ ಲಖ್ನೌನಿಂದ ಹೊರಡುತ್ತಿದ್ದ ವಾರಪತ್ರಿ! 
ಹನ ಉಪಸಂಪಾದಕರಾಗಿ ದುಡಿಯತೊಡಗಿದರು. ಕೆಲಕಾಲಾ ಇನಂತರ ೧೯೩೮ರ 
ಳು Ni ಭ್ಯ ಸ್ಮ ವ' ಎಂಬ ಮಾಸಪತ್ರಿಕೆಯ ನನ್ನು ಆರಂಭಿಸಿದರ. 
) ಎಂಬ ಹೆಸರಿನಲ್ಲಿ ಅಗರ ಉರ್ಜೂ “ಆವೃ ಪಿ ತ್ರಿಯನ್ನೂ ಹೊರ 


ಯೆಶಸಾಲ್‌ ೫೭ 


ಫೊಡಗಿದರು. ಈ ಪತ್ರಿಕೆಯಲ್ಲಿನ "ಚಕ್ಕಂ್‌ ಕ್ಲಬ್‌], "ಮಾರ್ಕ್ಸ್‌ವಾದೆದ ಪಾಠಶಾಲೆ”, 
“ಸಿಂಹಾವಲೋಕನ” (ಇದು ಅವರ ಆತ್ಮಕಥೆ, ಮುಂದೆ ಗ್ರೆಂಥರೂಪದಲ್ಲಿಯೂ ಪ್ರಕಟಿ 
ಇಯಿತು) ಮೊದಲಾದ ಅಂಕಣಗಳು ಶುಂಬ ಜನಪ್ರಿಯವಾಗಿದ್ದು ವು. ಅದು ತನ್ನ 


ಕಾಲದ ಅತ್ಯಂತ ಜನಪ್ರಿಯ ಹಾಗೊ ಪ್ರಭಾವಶಾಲಿ ಪತ್ರಿಕೆಯಾಗಿತ್ತು. ಆಂಗ್ಲ 
ಸರ್ಕಾರದ ವಿರೋಧದಿಂದಾಗಿ, ೧೯೪೧ರಲ್ಲಿ ಇದರ ಹೆಸರನ್ನು "ವಿಸ್ಲವೀ ಟ್ರ್ರ್ಯಾಕ್ವಾ' 


ಎಂದು ಬದಲಾಯಿಸಲಾಯಿತು. ೧೯೪೨ರಲ್ಲಿ ಮತ್ತೆ ಯಶಪಾಲರನ್ನು ಬಂಧಿಸಿದಾಗ ಈ 
ಪತ್ರಿಕೆ ನಿಂತುಹೋಯಿತು. ಆದರೂ, ರಾಜಕೀಯ-ಪತ್ರಿಕೋದ್ಯಮ ಪ್ರಕಾರಕ್ಕೆ 
ಅಡಿಗಲ್ಲನ್ನು ಹಾಕಿದ ಹಾಗೂ ಅನೇಕ ನಗರಗಳಲ್ಲಿನ ಔದ್ಯೋಗಿಕ ಕ್ಷೇತ್ರಗಳಲ್ಲಿ ಕಾರ್ಮಿಕ 


ಸಂಘಟನೆಯನ್ನು ಸಾಧಿಸಿದೆ, ಕಾರ್ಮಿಕ ಸಂಘಗಳ (ಟ್ರೀಡ್‌ ಯೂನಿಯನ್‌) ಭಾವನೆ 


ಯನ್ನು ಜಾಗೃತಗೊಳಿಸಿದ ಶ್ರೇಯಸ್ಸು ಅದಕ್ಕೆ ಸಂದಿಜಿ. ೧೯೪೮ರಲ್ಲಿ ಸ್ವತೆಂತ್ರ 
ಭಾರತದ ಸರ್ಕಾರವೂ ಪೂರ್ವಪರಿಶೀಲನ (censor) ವ್ಯವಸ್ಥೆಯನ್ನು ಜಾರಿಗೆ ಕೊಟ್ಟ 
ಹಾಗೂ ಯಶಪಾಲರನ್ನು ಲಖ್ನೌ ನಗರದಿಂದ ಬಹಿಷ್ಟರಿಸಿದ ಪರಿಣಾಮವಾಗಿ ಈ ಪತ್ರಿಕೆ 


' ಶಾಶ್ವತವಾಗಿ ಕೊನೆಯುಸಿರನ್ನೆ ಳೆಯಿತು. ಮುಂದೆಯೂ ಯೆಶಸಾಲರು "ನಯಾ 
ಪಥ್‌' (ಹೊಸ ಹಾದಿ) ಮೊದಲಾದೆ ಅನೇಕ ಪತ್ರಿಕೆಗಳ ಸಂಪಾದಕರಾಗಿ, ಪ್ರಧಾನೆ 


ಸಂಪಾದಕರಾಗಿ ಸೇವೆ ಸಲ್ಲಿಸಿಷರು. 
_ 'ಬಹುಭಾಷೆಗಳ ಪರಿಚಯವಿದ್ದ ಯಶಪಾಲರು ಬೇರಾವುದೇ ವಿಜೀಶೀ ಭಾಷೆಯಲ್ಲಿ 


ಅಲ್ಲದಿದ್ದರೂ ತಮಗೆ ವಿಶೇಷ ಪ್ರಭುತ್ವವಿದ್ದ ಇಂಗ್ಲಿಷ್‌ನಲ್ಲಿ ಕೃತಿರಚನೆಗೆ ತೊಡಗಬಹು 


ವಿತ್ತು ಹಾಗೂ ಹಾಗೆ ಮಾಡಿಯೂ ಇದ್ದರು. ಆದರೆ ಅವರೆ ಮನಸ್ಸು ಇದನ್ನು 
ಒಪ್ಪಲಿಲ್ಲ. ತಮ್ಮ ಶಾಯ್ಡುಡಿಯಲ್ಲಿಯೇ ಬರೆಯಬೇಕೆಂದು ಅವರು ನಿರ್ಧರಿಸಿದರು. 


' ತಮ್ಮ ಆತ್ಮಕಥೆಯಾಗಿರುವ "ಸಿಂಹಾವಲೋಕನ'ದಲ್ಲಿ ಅವರು ತಮ್ಮ ಈ ನಿರ್ಧಾರದೆ 


ಬಗ್ಗೆ ಹೀಗೆ ಹೇಳಿದ್ದಾ ರೆ: 


“ಮೊದಲು ನಾನು ಇಂಗ್ಲಿಷ್‌ನಲ್ಲಿ ಬರೆಯಲು ಆರಂಭಿಸಿದೆ. ಕೆಲವು 
ಎಕ್ಕರ್‌ಸೆಜ” ಪುಸ್ತಕಗಳನ್ನು ಶುಂಬಿಸಿದೆ. ಆಮೇಲೆ ನಾನು ಯೋಚೆ 
ಓಸಿ ಪ್ರ ಗ೪ಲ್ನು 

ಸಿದೆ: ನನಗೆ ನನ್ನದೇ ಆದ ಭಾಷೆಯೊಂದಿದೆ. ಆ ಭಾಸೆಯಲ್ಲಿ ನಾನೇಕೆ 
ಬರೆಯಬಾರದು? ಸಾಹಿತ್ಯಿಕ ದ್ದ ಸ್ಟಿಯಿಂದ ಬೆಲೆ ಬಾಳುವಂಥದೇನನ್ನ್ನಾ 
ದರೂ ನಾನು ಬರೆಯಬಲ್ಲೆ ನಾದರೆ, ಇಂಗ್ಲಿಷ್‌ ಸಾಹಿತ್ಯವನ್ನು ಸಮೃದ್ಧ 
ಗೊಳಿಸುವುದು ನನ್ನ್ನ ಕರ್ತವ್ಯವೋ ಅಥವಾ ನನ್ನದೇ ಭಾಸೆಯಾದ 
ಹಿಂದಿಯನ್ನೋ? ಇದೇ ಸರಿಯೆಂಬುದು ನನಗೆ ಎಷ್ಟರಮಟ್ಟಿಗೆ 
ಮನದಟ್ಟಾಯಿಶು ಎಂದರೆ ಹಿಂದಿಯಲ್ಲಿ ಮಾತ್ರನೇ ಬರೆಯಬೇಕೆಂದು 
ನಾನು ಒಂದು ಬಗೆಯಲ್ಲಿ ಪ್ರತಿಜ್ಞೆ ಯನ್ನೇ ಮಾಡಿದೆ...” 


. ಅವರೆ ಈ ನಿರ್ಧಾರಕ್ಕಾಗಿ ಹಿಂದೀ ಸಾಹಿತ್ಯಲೋಕ ಇಂದು ಅವರಿಗೆ ಖುಣಿ 
ಯಾಗಿದೆ. ವಾಸ್ತವವಾಗಿ ಇಂದು ಅವರು, ಆದರ್ಶವಾದದಲ್ಲಿಯೇ ಆರಂಭಿಸಿ ಯಥಾರ್ಥ 
ವಾದ ಅಥವಾ ವಾಸ್ತನವಾದದ ನೆಲೆಯನ್ನು ತಲುಪಿ, ಅದರಲ್ಲಿಯೇ ಬಾಳಿನ ಹಾಗೂ 


೫೪ ಪುಸ್ತಕ ಪ್ರಪಂಡ 


ಸಾಹಿತ್ಯದ ಅರ್ಥ ಮತ್ತು ಗುರಿಗಳನ್ನು ಕಂಡುಕೊಂಡ ಹಾಗೂ ತಮ್ಮ ಈ ದರ್ಶನದ ' 
ಕುರುಹಾಗಿ "ಗೋದಾನ'ದಂಥ ಅಪೂರ್ನ ಕಾದಂಬರಿಯನ್ನು ಹಿಂದೀ ಜಗತ್ತಿಗೆ ತಮ್ಮ 
ಅಳಿಯದ ಕಾಣಿಕೆಯಾಗಿ ನೀಡಿದ ಪ್ರೇಮಚಂದರೆ ಉತ್ತರಾಧಿಕಾರಿ ಎನಿಸಿಕೊಂಡಿದ್ದಾರೆ. : 
ಕಾರೈನ್‌ ಫ್ರೆಂಡ್‌ ಎಂಬ ಅಮೆರಿಕನ್‌ ವಿದ್ವಾಂಸರು ಅವರ ಸಾಧನೆಯನ್ನು ಹೀಗೆ: 
ಗುರುತಿಸಿದ್ದಾರೆ: 


“ಶ್ರೀಸಾಮಾನ್ಯನ ಬಗೆಗಿನ ತಮ್ಮ ಕಾಳಜಿ ಹಾಗೂ ಸಾಮಾಜಿಕ ನ್ಯಾಯದ 
ಬಗೆಗಿನ ಬಾಧ್ಯತೆ, ಮಾನವ ಸ್ವಭಾವದ ಬಗೆಗಿನ ಚಾಂಚೆಲ್ಯದೆ ಅರಿವು. 
ಕರುಣೆ ಮತ್ತು ಹಾಸ್ಯಗಳ ಸಮಾವೇಶಡೊಂದಿಗೆ ಮಾನವಜೀವಿಗಳನ್ನು 
ಚಿತ್ರಿಸಬಲ್ಲ ಸಾಮರ್ಥ್ಯ ಮತ್ತು ಸರಳೆ ಹಾಗೂ ಶಕ್ತಿ ಪೂರ್ಣ ಶೈಲಿ. 
ಇವುಗಳಿಂದಾಗಿ ಯಶಪಾಲರು ಹಿಂದೀ ಸಾಹಿತ್ಯದಲ್ಲಿ ಪ್ರೇಮಚಂದರ 
ಸ್ಸಾ ನಕ್ಕ ಉತ್ತರಾಧಿಕಾರಿಯಾಗಿದ್ದಾರೆ.? 


೧೯೩೯ರಲ್ಲಿ ಆರಂಭಗೊಂಡ ಅವರೆ ಸಾಹಿತ್ಯಸೃಸ್ಟಿ ೧೯೭೬ರವರೆಗೆ (ಮರಣ: ೨೫ 
ಡಿಸೆಂಬರ್‌ ೧೯೭೬) ಸತೆಕವಾಗಿ ಮುಂದುವರಿಯಿತು. ೧೭ ಕಥಾಸಂಕಲನಗಳು, 
೧೨ ಕಾದಂಬರಿಗಳು, ೪ ರಾಜಕೀಯ ಪ್ರಬಂಧ ಸಂಕಲನಗಳು, ೫ 'ಹಾಸ್ಯ್ಯ ಹಾಗೂ 
ನಿರೂಪಣಾತ್ಮಕ ಪ್ರಬಂಧ ಸಂಕಲನಗಳು, ೩ ಭಾಗಗಳಲ್ಲಿರುವ ಅವರ ಕ್ರಾಂತಿಕಾಕಿ 
ಜೀವನದ ನೆನಪುಗಳು, ೩ ಪ್ರವಾಸಕಥನಗಳು, ೧ ಏಕಾಂಕ ನಾಟಕ ಸಂಗ್ರಹ ಹಾಗೂ 
೬ ಅನುವಾದಿತ ಗ್ರಂಥಗಳು (ಕಾದಂಬರಿಗಳು ಮತ್ತು ಪ್ರಬಂಧ ಸಂಕಲನಗಳು) 


೨_ಹೀಗೆ ಒಟ್ಟು ೫೧ ಗ್ರಂಥಗಳನ್ನು ಅನರು ಭಾರತೀಯ ಸಾಹಿತ್ಯಕ್ಕೆ ಕಾಣಿಕೆಯಾಗಿ 
ಕೊಟ್ಟಿದ್ದಾರೆ. 


"ಜೀವ್‌ ಪುರಸ್ಥಾರ' (೧೯೫೫), "ನೆಹರೂ ಪುರಸ್ಥಾರ' (೧೯೬೯), "ಮಂಗಲ 
ಪ್ರಸಾದ್‌ ಪಾರಿತೋಷಕ” (೧೯೭೧), "ಡಿ.ಲಿಟ್‌, ಪ್ರಶಸ್ತಿ' (೧೯೭೪ ಆಗ್ರಾ ವಿಶ್ವ 
ವಿದ್ಯಾಲಯ), “ಸಾಹಿತ್ಯವಾರಿಧಿ ಪ್ರಶಸ್ತಿ” (೧೯೬೭), "ಪದ್ಮಭೂಷಣ ಪ್ರಶಸ್ತಿ' 
(೧೯೭೦), “ಸಾಹಿತ್ಯ ವಾಚೆಸ್ಪತಿ ಪ್ರಶಸ್ತಿ' (೧೯೭೫), "ಕೇಂದ್ರ ಸಾಹಿತ್ಯ ಅಕಾದೆಮಿ 
ಪ್ರಶಸ್ತಿ' (೧೯೭೬) ಹೀಗೆ ಪ್ರಶಸ್ತಿಗಳ, ಅಭಿನಂದನೆಗಳ ಸುರಿಮಳೆಯೇ ಅವರ ಮೇಲೆ 
ಆಗಿದೆ. ಅನೇಕ ಅಭಿನಂದನ ಗ್ರಂಥಗಳನ್ನೂ ಅವರಿಗೆ ಸಲ್ಲಿಸಲಾಗಿದೆ. "ದಿವ್ಮಾ' ಎಂಬ 
ಅವರೆ ಐತಿಹಾಸಿಕ ಕಾದಂಬರಿ “ಹಿಂದಿಯ ಏಳು ಯುಗಾಂತೆಕ ಇತನಿಸಳ) ಒಂದು” 
ಎಂಬ ಖ್ಯಾತಿಯನ್ನು ಗಳಿಸಿದೆ. ಇಂಗ್ಲಿಷ್‌ನಲ್ಲಿ ಈಗಾಗಲೇ ಪ್ರಕಟವಾಗಿರುವ ಅವರ 
"ಅಮಿತಾ' ಎಂಬ ಇನ್ನೊಂದು ಐತಿಹಾಸಿಕ ಕಾದಂಬರಿಯನ್ನು ಅಂತರರಾಷ್ಮೀಯ 
ಭಾಸೆಗಳನ್ಲಿ ಅನುವಾದಕ್ಕಾಗಿ "ಯುನೆಸ್ಕೋ? ಆಯ್ದುಕೊಂಡಿದೆ. ೧೯೬೦ರಲ್ಲಿ ಪ್ರಕ 
ವಾದ "ರುಠಾ ಸಚ್‌' (ಸುಳ್ಳು ಸತ್ಯ) ದೇಶವಿಭಜನೆಯ ದುರಂತ ಅಧ್ಯಾಯವನ್ನು 
ಅದರ ಎಲ್ಲ ಮುಖಗಳಲ್ಲಿ, ತುಂಬ ಪರಿಣಾಮಕಾರಿಯಾಗಿ ಚಿತ್ರಿಸಿರುವ ಮಹ 
ಕಾದಂಬರಿ. ಪಂಜಾಬ್‌ ಸರ್ಕಾರ ಮತ್ತು ಉತ್ತರ ಪ್ರಜೀಶ ಸರ್ಕಾರಗಳಿಂದ ಅತ್ಯುತ್ತವ 
ಕೃತಿ ಎಂಬ ಪ್ರಶಸ್ತಿಗೆ ಪಾತ್ರವಾಗಿರುವ ಈ ಕೃತಿ “ಜಗತ್ತಿನ ಕತ್ತು ಆತ್ಯುತ್ಯ ್ಠ 


ಯಶಪಾಲ್‌ ೫೯ 


ಕಾದಂಬರಿಗಳಲ್ಲಿ ಒಂದು” ಎಂದೊ, “ಭಾರತೀಯ ಸಾಹಿತೆ ಬದ ಶಾಶ್ವತ ನಿಧಿ” ಎಂದೊ, 
*ಅನೇಕ ವರ್ಷಗಳವರೆಗೆ ಭಾರತೀಯ Bs ಆದೆ ಚ ೯ಪ್ರಾಯವಾಗಿ 
ಉಳಿಯುವ ಕತಿ” ಎಂದೂ, “ವಿಕ್ಟರ್‌ ಹ್ಯೂಗೋ ಮತ್ತು ಟಾಲ್‌ಸ ಸ್ಟಾಯ್‌ ಅವರೆ: 
ಕೃತಿಗಳಿಗಿಂತಲೂ ಮಹತ್ತರವಾದ ಕತಿ” ಎಂದೊ, “ಜಗತ್ತಿನ ಜಾರ] ಶ್ರೇಷ್ಠ 
ಕಾದಂಬರಿಗೆ ಹೆಗಲೆಣೆಯಾಗಿ ನಿಲ್ಲಬಲ್ಲಂಥ ಕಾದಂಬರಿ” ಎಂದೂ ಬಗೆಬಗೆಯಾಗಿ ಪ್ರ ಶಂಸ 
ಯನ್ನು ಸೂರೆಗೊಂಡಿದೆ. 

ಜಗತ್ತಿನ ಅನೇಕ ಭಾಷೆಗಳಿಗೆ ಹಾಗೂ ಹಲವು ಭಾರತೀಯ ಭಾಷೆಗಳಿಗೆ ಅವರೆ 
ಕಥೆ ಕಾದಂಬರಿಗಳು ಅನುವಾದಗೊಂಡಿವೆ. ಅವರೆ "ಮನುಷ್ಯನ ರೂಸ' (ನ್ಯಾಷನಲ್‌ 
ಬುಕ್‌ ಬ್ರೆಸ್ಟ್‌), "ದಿವ್ಯಾ', "ಅಮಿತಾ' ಮತ್ತು "ದಾದಾ ಕಾಮ್ರೇಡ್‌” (ಈ ಮೂರೂ 
ಕೃತಿಗಳ ಪ್ರಕಾಶಕರು: ಡಿ.ವಿ. ಕೆ. ಮೂರ್ತಿ, ಮೈಸೂರು) ಕಾದಂಬರಿಗಳು ಕನ್ನಡ 
ದಲ್ಲಿಯೂ ಬೆಳಕು ಕಂಡಿವೆ. 

ಹೀಗೆ, ಯಶಪಾಲ್‌ ಅವರು ನಮ್ಮ ನಾಡಿನ ಸ 


; ಂತ್ರ್ಯೇತಿಹಾಸದಲ್ಲಿ ಮಾತ್ರ 
ವಲ್ಲದೆ, ಸಾಹಿತ್ಯೇತಿಹಾಸದಲ್ಲೂ ಗೌರೆವಪೂರ್ಣವಾದ ಸ 


ನವನ್ನು ಗಳಿಸಿದ್ದಾರೆ. 


Fn ಎತ 


ಎಂಥ ವಿಶ್ವಕತ್ತೆಲೆಯಾದರೂ, ಒಂದು ಪಣತಿಯೆ ಪ್ರಕಾಶನನ್ನು ನಾಶ 
ಗೊಳಿಸಲಾರದು. ಎಂಥ ದುಸ್ಪ ಶಕ್ತಿಯಾದರೂ ಸತ್ಯದ ಪ್ರಕಾಶನನ್ನು 
ನಾಶಗೊಳಿಸಲಾರದು, 

ಗಾ೦ಧೀಜಿ 


ಸಮಾಜ ಸೇವೆ 
ತ ಯಿ ರ ಸ SN 


ಯೆಶಪಾಲ* 


ವಿಜಯದಶಮಿಯ ಎಂಟು ದಿನಗೆಳ ರಜೆಯನ್ನು ಕಳೆಯುವ ಸಲು 
ವಾಗಿ ನಾಥ ಲಾಹೋರಿಗೆ ಬಂದಿದ್ದ. ಅವನ ಆತಿಥ್ಯ ದಲ್ಲಿ ಉಪಗ್ರಹ 
ದಂತೆ ಅವನ ಜೊತೆಜೊತೆಗೆ ಅಂಟಿಕೊಂಡು ಆರಿ ಜೆ. 
"ವಂದೇ ಮಾತರಮ್‌' ಪತ್ರಿಕೆಯಲ್ಲಿ ಪ್ರಕಟಪಾಗಿದ್ದ ಜಾಹೀರಾ 
ತೊಂದನ್ನು ಓದಿ, ನಾಥ ಹೇಳಿದ: ಕನಿ ಸಂಜೆ ಎಸ್‌.ಪಿ.ಎಸ್‌.ಕೆ 
(Society for the Promotion of Scientific 
Knowledge) ಹಾಲ್‌ಗೆ ಹೋಗಜೀಕು.” 

ನಾನು ಕೇಳಿದೆ; “ಏಕೆ, ಆಲ್ಲೇನಿಜಿ?” 

ಅವನು ಉತ್ತರಿಸಿದ: “ಅಲ್ಲಿ ಒಂದು ಭಾಷಣ ಇದೆ.” 
ಭಾಷಣಗಳ ವಿಷಯದಲ್ಲಿ ನಾಥನ ಹೃದೆಯೆದಲ್ಲಿ ಇಂಥ ಅನುರಾಗ 
ಮೂಡಿದೆ ಎಂಬುದು ನನಗೆ ಗೊತ್ತಿರಲಿಲ್ಲ. ನಾನು ಕೇಳಿದೆ: “ಎಂಕ್ಕ 
ಭಾಷಣ?” 

ನಾಥ ಹೇಳಿದ: “ಯಾವುದೂ ಸರಿಯಾಗಿ ನೆನಪಿಲ್ಲ. ಆದಕೆ ಭಾಷೆ 
ವಂಶೊ ಇದೆ. ಮಾಯಾಲಾಂದ್ರದ ಕೆರವಿನೊಂದಿಗೆ ಭಾಷಂ 
ನಡೆಯಲಿಜಿ-- ಸಂಜೆ ಐದು ಘಂಟಿಗೆ. "ವಂಶೇಮಾಶಕಮ್‌ 
ಪತ್ರಿಕೆಯಲ್ಲಿ ಜಾಹೀರಾತು ಪ್ರಕಟವಾಗಿತ್ತು. ನೀನು ಅದನ್ನು 
ನೋಡಲಿಲ್ಲವೇನು ಶಿ 

ನಗುತ್ತ ನಾನು ಹೇಳಿದೆ: "ಮಾಯಾಲಾಂದೆ ದ್ರವನ್ನು ನೋಡಲ 
ಹೋಗಬೇಕೆ? ಅದಕ್ಕೆ ಬದಲಾಗಿ ಸಿನೆಮಾಕ್ಕೆ pS ಹೋ! 
ಬಾರದು? ಈಗಿನ ಕಾರದಲ್ಲಿ ಮಾಯಾಲಾಂದ ವನ್ನು ನೋಡ 
ವುದು ಅಂದರೆ ಎತ್ತಿನ ಗಾಡಿಯಲ್ಲಿ ಪ ಕ್ರಯಾಣಮಾಡಿದಂತೆಯ 
ಸರಿ.” 

ನಾಥ ಹೇಳಿದ: “ಇಲ್ಲ, ನಿನಗೆ ಅರ್ಥವಾಗಿಲ್ಲ.” 

ನಾನು ಮನಸ್ಸಿನಲ್ಲಿಯೇ ನಕ್ಕು ಸುಮ್ಮನಾಜಿ. ಆ ಕಾಲನ 
ಒಂದಿತ್ತು : ನಾಥ ನಮ್ಮ ಕಾಲೇಜಿನ "ಸಂಚಾರಿ' ತಂಡದ ನಾ 


ಸನಕಾಜ ಸೇನೆ ೬೧ 


ಫರಣಗೊಂಡ ನಾಯಕನೇ ಆಗಿದ್ದ. ಈ ಹಾರಾಟವೆಲ್ಲ ಆಗ ಅವನಿಗೆ ಶೋಭಿಸುತ್ತಿತ್ತು. 

ಆದರೆ, ಈಗಂತೂ ನಾಥ ಲಾಹೋರಿನಿಂದ ದೂರ. ಹೋಗಿ, ಸಹಾರನ್‌ಪುರದಲ್ಲಿ ವಾಸ 

ಮಾಡುತ್ತಿದ್ದ. ಹೀಗಾಗಿ, ಈಗಲೂ ಅವನು ಭಾಷಣ, ಸಿನೆಮಾ ಮತ್ತು ಥಿಯೇಟರುಗಳ 

' ವಿಷಯದಲ್ಲಿ ನಮಗಿಂತಲೂ ಹೆಚ್ಚಿನ ತಿಳಿವಳಿಕೆಯನ್ನು ತೋರುವದಾದರೆ, ಅದನ್ನು 
 ಮಸ್ಸಾ ಹಸವೆಂದಲ್ಲದೆ ಬೇರೆ ತತ ತಾನೆ ಹೇಳಲು ಸಾಧ್ಯ 9 

"ಮನಸ್ಸ ನಲ್ಲಿಯೇ ಹೇಳಿಕೊಂಡೆ: “ನೋಡಪ್ಪ ಕೋಡು! ಮಾಯಾಲಾಂದ್ರವನ್ನೇ 
ಹೋಡು! ಸಹಾರನ್‌ ಪುರದಲ್ಲಿ ಗೊಂಜೆಯಾಟವಸ್ನೇ € ನೋಡುತ್ತ ಇದ್ದಿರಬೇಕು! ಇನೇ 
ಫಿನಗೆ ಮಹಾಸಂಗತಿಯಾಗಿ ಬಿಟ್ಟಿ ಜಿ!” 

| ಸಭಾಂಗಣದಲ್ಲಿ ಪ್ರೆ (ಕಕರೆ ಸಂಖ್ಯೆ ಹೆಚ್ಚಾಗಿಯೇನೂ ಇರಲಿಲ್ಲ. ಆದರೂ, ಸ 
` ಕುರ್ಚಿಯಲ್ಲಿ ಹೋಗಿ ಕುಳಿತುಕೊಳ್ಳಿ ದೆ, ಬಲಗಡೆಯ ಗೋಡೆಗೆ ಒರಗಿಕೊಂಡು ನಿಂತಿದ್ದ. 

ನಾನು ಅವನ ಅಪ ನ್ರಣೆಗಾಗಿ ಕಾದುನಿ ನಡ ಇತ್ತ ಸೇವಕನಂತೆ ಅವನ ಪ ಪಕ್ಕದಲ್ಲಿ ನಿಂತಿದ್ದೆ. 
ಪ್ರೊ ಫೆಸರ್‌ ಅಜ್ಜಿ ಅಂದಿನ ಭಾಷಣಕಾರರಾಗಿದ್ದರು. "ನಾಗರಿಕತೆಯ ವಿಕಾಸದಲ್ಲಿ 
ನಾರಿಯ ಪಾತ್ರೆ” “ಎಂಬುದು ಅಂದಿನ ಭಾಷಣದ ನಿಷಯವಾಗಿತ್ತು. 

4 ದಕ್ಷಿಣ ದ್ವೀಪಗಳ ಅರೆ-ಕಾಡು ಜನಾಂಗಗಳು, ಆಸ್ಕೇಲಿಯಾದ ಬುಶ್‌ಮೆನ್‌, 
ಹಾಗೂ 'ನೀಗೊ "ಗಳು ಮತ್ತು ರೆಡ್‌-ಇಂಡಿಯನ್‌ ಸಮುದಾಯಗಳ ಸಾಮಾಜಿಕ 
ವ್ಯವಸ್ಥೆ ಯ ಚಿತ್ರಗಳನ್ನು ತೋರಿಸಿ, ವಾಸ್ತವವಾಗಿ ನಾರಿಯೇ ಸಮಾಜದಲ್ಲಿ 
ಸಂಯೋಜಕಿಯೂ ವ್ಯವಸ್ಥಾಸ ಸಕಿಯೂ ಆಗಿದ್ದಾಳೆ ಎಂಬುದನ್ನು ಪ್ರೊಫೆಸರ್‌ ಆದ್ರೆ 
' ಯವರು ಒತ್ತಿಹೇಳಿದರು. ಸಮಾಜದ ಸುಸ್ತ್ವರೂಪ ಮತ್ತು ಸುವ ವಸ್ಥೆ ಗಳಿಗೆ ಸಂಬಂಧಿಸಿ 

ಜಂತೆ ನಾರಿಗೆ ಪುರುಷ ಕೃ ತಜ ನಾ ಜರಾ, ಮರ ನಾರಿಯೇ ತನ್ನ 

| ಸ್ಥಾನವನ್ನು ಅಲಂಕರಿಸಿ, ಸಮಾಜ ಹುಚ್ಚು ಗದಂತೆ ನೋಡಿಕೊಳ್ಳು ಶ್ರಾಳೆಂದೂ ಅವರು 
ಪ್ರತಿಪಾದಿಸಿದರು. 
. ಭಾಷಣವೇನೂ ಕೆಟ್ಟ ಟ್ಟದ್ದಾ _ಗಿರಲಿಲ್ಲ. ಆದರೆ, ನನ್ನ ಮನಸ್ಸು ಅದರಲ್ಲಿ ಲೀನವಾಗೆ 

"ಬಿಲ್ಲ. ನಾನು ಕಣ್ಣೆ ತ್ರಿ ನೂಥೆನನ್ನೇ ನೋಡುತ್ತಿ ದ್ದೆ. ಅವನ ದೃ ಹ ಮಾಯಾಲಾಂದ್ರ ದ 
ಚಿತ್ರ ಗಳತ್ತ ಹರಿದಿರಲಿಲ್ಲ. ಎಡಬದಿಯಲ್ಲಿ ಮೊದಲ. ಮೂರು ಅಧ? ಇಲುಗಳಲ್ಲಿ ಕುಳಿತಿದ್ದ 
`ಿಹಿಳೆಯರ ನಡುವೆ. ಸುಳಿದಾಡುತ್ತಿ 'ತ್ರು. ವಿಶೇಷವಾಗಿ ಅವನನ್ನೇ ಗಮನಿಸಿದಾಗ, 

ಮೊದಲ ಸಾಲಿನ ಮೊದಲ ಕುರ್ಚಿಯಲ್ಲಿ ಕುಳಿತಿದ್ದ ನಾರೀಮಣಿಯಲ್ಲಿ ಅವನ ದೃಸ್ಟಿ 
ಫೆಟಿ ಹೋಗಿದೆ ಎಂಬುದು ನನಗೆ ಅರಿವಾಯಿತು. 

ಮೊಣಕೆ ಯಿಂದ ತಿವಿದು ನಾನು ಕೇಳಿದೆ: “ಇದೇನಾ ನೀನು ಭಾಷಣ ಕೇಳುತ್ತಾ 
ಇರೋದು?” 
ನನ್ನ ಪ್ರಶ್ನೆಗೆ ಉತ್ತ ರನನ್ನೇನೂ ಹೇಳದೆ ಅನನು ಕೇಳಿದ: "ಅವಳು ಯಾರು 
ಅಂತ ನಿನಗೆ ಗೊತ್ತೇನು?” 

ಆ ಮುಖ ನನಗೆ ಪರಿಚಿತವಾದುಬೀನೂ ಆಗಿರಲಿಲ್ಲ. ನಾನು ಕೇಳಿದೆ : “ಅದಿರಲಿ. 


ಅದೇಕೆ ಬೇಕು? ಹೇಳು.” 
ನಿಟ್ಟುಸಿರು ಬಿಡುತ್ತ ನಾ ಥ ಹೇಳಿದ: “ನಿನಗೆ ಕಾಣಿಸುತ್ತ ಇಲ್ಲವೇನು? ಆಧುನಿಕ 


'ಕಮಣಿಯರ ಸಮುದಾಯದಲ್ಲಿ ಯಾವ ಮೂರು "ಸುಕಾರ'ಗಳಿರಬೇಕು ಅಂದರೆ 


೬೨ ಪುಸ್ತಕ ಪ್ರಸಂಚ 


ಸುಶಿಕ್ಸಿತಳೂ ಸುಸಂಸ್ಕೃತಳೂ ಸುಅಲಂಕೃತೆಗಳೂ ಆಗಿರಜೇಕು--ಎಂದು ನಾವು ಬಯಸು 
ತ್ರೇವೋ ಅವೆಲ್ಲ ಅವಳಲ್ಲಿ ಸಮೃದ್ಧ ಪ್ರಮಾಣದಲ್ಲಿ ಸಂಗಮಿಸಿವೆಯಲ್ಲವೆ?” 
ನಾಥನ ಮಾತಿನಲ್ಲಿ ಅತಿಶಯೋಕ್ತಿಯೇನೂ ಇರಲಿಲ್ಲ. ಶರೀರಶಾಸ್ತ್ರದ ದೃಷ್ಟಿಯಿಂದ 
ಆ ಯುವತಿ ಮುಗ್ಧತೆಯ ವಖುಸ್ಸನ್ನು ದಾಟಿ ಬಂದಿದ್ದಳಾದರೂ, ಮುಖದ ಮೇಲೆ 
ಆ ಮುಗ್ಧತೆ ಇನ್ನೂ ಸಾಕಷ್ಟು ಪ್ರಮಾಣದಲ್ಲಿ ಸುಳಿದಾಡುತ್ತಲೇ ಇತ್ತು. ನದಿಯ 
ತೀರದಲ್ಲಿ ' ಅರಳಿನಿಂತಿರುವ, ಬೀಸಿಕೊಂಡು ಬಂದ ತಂಗಾಳಿಯಲ್ಲಿ ತೊನೆದಾಡ:ವ 
ಹೂವಿನಂತೆ ಇದ್ದ ಹಾಗೂ ನಳನಳಿಸುವ ಹಸಿರು ಹುಲ್ಲಿನಂತೆ ಹೆಜ್ಜೆ ಹೆಜ್ಜೆಗೂ ಕಣ್ಮನ 
ಗಳನ್ನು ಸೆಳೆಯುತ್ತಿದ್ದ ಅವಳೆ ಕಣ್ಣುಗಳು, ಲತೆಯಂತೆ ಬಾಗಿ ಬಳುಕುತ್ತಿದ್ದ ಅವಳ 
ಮೈಸಿರಿ ಇನೆಲ್ಲವುಗಳಿಂದ ಲಾವಣ್ಯ ತುಂಬಿ ತುಳುಕುತ್ತಿತ್ತು. ಮುಖದ ಮೇಲಿನ ಆ 
ಸ್ನಿಗ್ಗತೆ--ಅದು ಪೌಡರಿನೆ ಲೇಸನದಿಂದ ಬಂದಿದ್ದೇನೂ ಆಗಿರಲಿಲ್ಲವೆಂಜೀ ನನಗೆ 
ತೋರುತ್ತಿತ್ತು.--ಕೌಮಾರ್ಯಕ್ಕೆ ಪೋಷಕವಾಗಿಯೇ ಇದ್ದಿತು. ತೆಳುವಾದ ಅವಳ 
ಉಡುಗೆ-ತೊಡುಗೆಗಳು, ಕಟ್ಟು ಇಲ್ಲದಿದ್ದರೂ ಕಣ್ಣಿಗೆ ಅಂಟಿ ಕೂಡುವಂತಿದ್ದ ಆ 
ಕನ್ನಡಕ--ನವನಾಗರಿಕತೆಯ ಈ ಎಲ್ಲ ಚಿಹ್ನೆಗಳೂ ಅಲ್ಲಿದ್ದು ವು, | 
ನಾಥನತ್ತೆ ನೋಡುತ್ತ ನಾನು ಕೇಳಿಜಿ: “ಪ್ರೇಮದ ಹೊಳೆ ಉಕ್ಕಿ ಹರಿಯುತ್ತೆ 
ಇಜಿಯೇನು?” 
ಗಂಭೀರವಾದ ಮುಖಭಾವದಿಂದ ಅವನೆಂದ : “ತೆಪ್ಪಗಿರು |” 3 
ಭಾಷಣ ಮುಗಿದ ಬಳಿಕ ಆ ರಮಣೀಮಣಿ ಮನೋಹರವಾದ ಉಪೇಕ್ಷೆಯಿಂದ 
ಅರ್ಧ ತಲೆಯ ಮೇಲೆ ಸೆರಗೆಳೆದುಕೊಂಡು, ಮೂಗಿನ ಮೇಲೆ ಅಂಟಿದಂತೆ ಕುಳಿತಿದ್ದ 
ಕನ್ನಡಕವನ್ನು ಸರಿಪಡಿಸಿಕೊಂಡು, ತೋಳಿಲ್ಲದ ಕುಪ್ಪುಸವನ್ನು ತೊಟ್ಟಿದ್ದ ತನ 
ಸ 
ಮೈಸಿರಿಯನ್ನು ಮೆಕೆಯುತ್ತ ಮುಂದೆ ಸಾಗಿದಾಗ, ಮಂತ್ರಮುಗ್ಧನಂತೆ ನಾಥ ಅವಳನ್ನೆ 
ನೋಡುತ್ತ ನಿಂತುಬಿಟ್ಟಿದ್ದ. 
ಅಲ್ಲಿಗೆ ಬಂದಿದ್ದ ವರಲ್ಲಿ, ನಮಗೆ ಸರಿಚಿತರಾಗಿದ್ದವರಲ್ಲಿ ಶ್ರೀಯುತ ವಿಷ್ಣು ಮತ್ತು 
ಅವರ ಪತ್ನಿ ಕೂಡ ಇದ್ದರು. ವಿಚಾರಿಸಿದಾಗ, ಆ ಮೋಹಕ ರಮಣಿಯ ಹೆಸರ 
"ಉಷಾ ಮೆಹತಾ' ಎಂಬುದಾಗಿ ತಿಳಿಯಬಂದಿಶು. 
ವಿಷ್ಣು ಅವರನ್ನು ನಾಥ ಕೇಳಿದ: “ಆಕೆಯನ್ನು ಪರಿಚಯಿಸಿಕೊಡಲು ಸಾಧ್ಯವೆ 
“ಏಕಾಗಿ ಅವಳನ್ನು ಪರಿಚಯಿಸಿಕೊಡಬೇಕು” ಎಂದು ವಿಷ್ಣು ಅವರು ಕೇಳಿದಾಗ 
ನಾನೇ ವಿವರಣೆಯನ್ನು ನೀಡಿದೆ: “ನಾಥ ಪ್ರೇಮಬಾಣಕ್ಕೆ 'ಗುರಿಯಾಗಿದಾ ನೆ- 
ಅದರಲ್ಲಿಯೂ ಮೊದಲ ನೋಟದಲ್ಲಿಯೇ!” 4 
ನಿರುತ್ಸಾಹದ ನಗೆಯನ್ನು ಚೆಲ್ಲುತ್ತ ವಿಷ್ಣು ಅವರೆಂದರು: “ಸಾಧ್ಯವೇ ಇಲ್ಲ 
ಹೊರನೋಟಕ್ಕೆ ಅಮೃತ ಶಿಲೆಯ ಪುತ್ತಳಿಯಂತೆ ಇರುವ ಆಕೆ, ಆಂತರಿಕವಾಗಿ ಅಸ್ಥೆ 
ನಿರುತ್ಸುಹದಾಯಕಿ ಹಾಗೂ ಭಾವಶೂನ್ಯೈ.” 
ಲ ಬ್ಯ ತರ ಕರರ 
ವ ಲ್ಲ ಪ್ರಲಜ್ಞು ಮಾಡಿದ್ದಾಳೆ. ಎಲ್ಲೆಲಿಂದಕೋ ಬಂ 
ಗಂಡುಗಳನ್ನೆಲ್ಲ ತಿರಸ್ಕರಿಸಿಬಿಟ್ಟಿ ದ್ದಾಳೆ.? ಜಟಾ 


ಸಮಾಜ ಸೇಷೆ ೬೩ 


'ನಿರ್ಭಾವದಿಂದ ವಿಷ್ಣು ಹೇಳಿದರು : “ಅವಳು ಕಾಮಿನಿಯ ಆಧುನಿಕ ಆವೃತ್ತಿಯೇ 
ಆಗಿದ್ದಾಳೆ. ಪ್ರಾಚೀನ ಕಾಲದ "ಕಾಮ'ನ ಪಂಚಬಾಣಗಳೂ ಆವೆಕ ವಿಷಯದಲ್ಲಿ 
ವ್ಯರ್ಥವಾಗಿಬಿಡುತ್ತ ಡ್‌ 

ನಾರಿಯರ ಸಮುದಾಯದ ಗೌರವವನ್ನು ರಕ್ಷಿಸುವ ದೈಸ್ಟ್ರಿಯಿಂದ, ಅವರೆ 
ಮಾತಿಗೆ ಪ್ರತಿಭಟನೆಯನ್ನು ತೋರುತ್ತ ಶ್ರೀಮತಿ ವಿಷ್ಣು ಅವರೆಂದರು : “ನಾರಿಯರ 
ಸಮುದಾಯದೆ ಸೇವೆಯನ್ನೇ ಆವಳು ತನ್ನ ಬಾಳಿನ ವ್ರತವಾಗಿ ಅಂಗೀಕರಿಸಿದ್ದಾಳೆ. 
ಈ ಸಮಾಜಸೇವೆಗಾಗಿ ತನ್ನ ಬಾಳನ್ನೇ ಮುಡಿಪೂಗಿಡುವುದು ಅವಳ ಇಚ್ಛಿ ಯಾಗಿದೆ. 
'ಅದರಲ್ಲಿ ತಪ್ಪೇನಿದೆ?” ಮತ್ತ ತ್ರಷ್ಟು ಉತ್ಸಾಹದಿಂದ ಅವರು ಮುಂದುವರಿದು ಹೇಳಿದರು : 
 *ಅಪ್ಪಾ vive ಮದುವೆಯಾಗುವುದು ಸಾಧ್ಯ ವೇ ಇಲ್ಲ. ಜನ ಏಕಾಗಿ ಮದುವೆ 
ಇಷ್ಟ ರೆ ಎಂಬುದೂ ಅವಳಿಗೆ ಗೊತ್ತೇ ಇಲ್ಲ: » 

ನಾನು ನಾಥನತ್ತ ನೋಡಿದೆ. ಅನನು ಪರ್ವಶೆದಂತೆ 
ನಿಶ್ಚಲನಾಗಿಬಿಟ್ಟಿದ್ದ. ಅವನೆಂದ: “ನೀವು ಒಮ್ಮೆ ಆಕೆಯನ್ನು ನಿಮ್ಮ ಮನೆಗೆ 
" ಆಹ್ವಾನಿಸಿ. ಮುಂದಿನದನ್ನು ಆಮೇಲೆ ನೋಡೊಣ.” 
| ಯಾವ ನೆಪದಲ್ಲಿ ಆಹಾ ನಿ” ಸುವುದು ಎಂಬುದು ಈಗ ಅವರ ಸಮಸ್ಯೆಯಾಗಿತ್ತು. 
ನಾಥನ ಆಲೋಚನೆ ಒಮೊ KN ಹೇಗಿರುತ್ತದೆ ಎಂದರೆ ಇಡೀ ರಾಷ್ಮದ ಉದ್ದಾ ರ 
ಅಥವಾ ವಿನಾಶ ತನ್ನ ಆಲೆ ಕೋಚನೆಯನ್ನೇ ಆಧರಿಸಿಕೊಂಡಿದೆಯೇನೋ ಎಂಬಂತೆ 
ಅವನು ಚಡನಡಿಸುತ್ತ ಇರುತ್ತಾನೆ. ವಿಷ್ಣು ರವರ ಭುಜದ ಮೇಲೆ ಕೈಯಿರಿಸುತ್ತ 


ಸ ನಾಥ ಹೇಳಿದ: “ನಾನು ವಿದೇಶದಿಂದ ಹಿಂದಿರೊಗಿ ಬಂದ ಸಂತೋಷದ ನೆಪದಲ್ಲಿ ನೀವೇಕೆ 
ಒಂದು ಸಂತೋಷ ಕೂಟವನ್ನು ಏರ್ಸಡಿಸಬಾರದು?” 


“ತುಂಬ ಒಳ್ಳೆಯ ಆರೋಚನೆ [ ಎಂದು ನಾನು ನಗೆಯಾಡಿದೆ. ಸಕ್ಕರೆ 
ಉತ್ಬಾ ದೆನೆಯ ವಿಷಯದಲ್ಲಿ ಹೆಚ್ಚಿ ನ ಅನುಭವವನ್ನು ಪಡೆದುಕೊಂಡುಬರುವ ಸಲುವಾಗಿ 
ಆರು 'ಶಿಗಳಕಾಲ ನಾಥ ಜಾವಾ “5 ದಲ್ಲಿದ್ದು ಬುದಿದ್ದ. ಅಲ್ಲಿಂದ ಹಿಂದಿರುಗಿ ಬಂದು 
' ಸುಮಾರು ಒಂಬತ್ತು ತಿಂಗಳೇ ಕದುಹೋಗಿತ್ತು. ಆಗಿನಿಂದಲೂ ಅವನು ಸ ಸಕ್ಕರೆ 
. ಕಾರ್ಹಾನೆಯ ಕೆಲಸ ಕಾರ್ಯಗಳಲ್ಲಿಯೇ ಮುಳುಗಿಹೋಗಿದ್ದ. ಇದೇ ಅವನು ವಿದೇಶದಿಂದ 
ಹಿಂದಿರುಗಿ ಬಂದ ವೈಶಿಷ್ಟ ವಾಗಿತ್ತು. ಜಾವಾದಿಂದ ಹಿಂದಿರುಗಿ ಬಂದ ಬಳಿಕ, 
ವಿಷ್ಣುವಿನ ಆತಿಥ್ಯವನ್ನು “ನಾಥ ಇನ್ನೂ ಅಂಗೀಕರಿಸಿರಲಿಲ್ಲ ಎಂಬುದೇನೋ ಸತ್ಯ 


ಸಂಗತಿಯಾಗಿತ್ತು. 
ಆಹ್ವಾನ ' ಪತ್ರಿಕೆಯೊಂದನ್ನು ಸಿದ್ಧ ಪಡಿಸ ಸೆಲಾಯಿತು : “ಪ್ರಿಯ ಸ್ನೇಹಿತಕೆ, 


ದಕ್ಷಿಣ ದಿ ಪಗಳ ಪ್ರವಾಸದಿಂದ ಬಂದಿರುಗಿ ಬಂದಿರುವ ಶ್ರೀ ಪ ಕ್ರಮೋದನಾಥ್‌ ಅವರ 
ಗೌರವಾರ್ಥ ಇದೇ ರೆ...,.ವಾರದಂದು ಸಂಜೆ ನಾಲ್ಕು "ಭಂಟ ನಮ್ಮ ಮನೆಯಲ್ಲಿ 
ಏರ್ಪಡಿಸಲಾಗಿರುವ ಸಂತೋಷ ಕೂಟದಲ್ಲಿ ತಾವು ದಯಸಾತಿ ಛಾಗವಟಸಜೇಕೊದು 
ಕೋರುತ್ತೇವೆ. ನಿಮ್ಮ ಆಗಮನವನ್ನು ನಿರೀಕ್ಷಿಸುತ್ತಿರುವ... 

ಶ್ರೀಮತಿ ವಿಷ್ಣು ಆ ಅವರು ಕುಮಾರಿ ಮೆಹತಾಳ ಸಹಪಾಠಿಯಾಗಿದ್ದರು. 
ಕ ಕುಮಾ ಮೆ:ಹತಾಳಿಗೆ ಕಳಿಸಿದ ಆಹ್ವಾನ ಪತ್ರಿ ಕೆಯಲ್ಲಿ ಆಕೆ ತನ್ಮು ನತಿಯಿಂದಲೂ 
ಇನ್ನೊಂದು ವಾಕ್ಯವನ್ನು ಸೇರಿಸಿದರು. 


೬೪ ಪುಸ್ತಕ ಪ್ರಸಂಚ 


ನಾವೆಲ್ಲ ಸಂತೋಷಕೂಟದ ಏರ್ಪಾಟಿನನ್ಲಿ ತೊಡಗಿದೆವು. ಸಂತೋಷಕೂಟ 
ಭರ್ಜರಿಯಾಗಿರಬೇಕೆಂಬುದು ನಾಥನ ಒತ್ತಾಯದ ಆಸೆಯಾಗಿತ್ತು. ಇತ್ತ ನಾಥೆ 
ತಾನೇ ಗ್ರಂಥಾಲಯಕ್ಕೆ ತೆರಳಿ, ವಿಶ್ವಕೋಶದಲ್ಲಿ ಜಾವಾ-ಸುಮಾತ್ರಾ ದ್ವೀಪಗಳ ಬಗ್ಗೆ 
ಇದ್ದ ಮಾಹಿತಿಯನ್ನು ಅಭ $ಸಿಸತೊಡಗಿದ ಅದರೆ ಬಗ್ಗೆ “ಸೇಶೋಧನೆ'ಯನ್ನೇ 
ನಡೆಸಿದ ಎನ್ನಬೇಕು. | 

ಆಹ್ವಾನಿತರ ಸೆಂಖ್ಯೆ ತುಂಬ ಸೀಮಿತವಾಗಿಯೇ ಇತ್ತು. ಗೊತ್ತು ಪಡಿಸಲಾಗಿದ್ದೆ 
ಸಮಯಕ್ಕಿಂತ ಸ್ವಲ್ಪ ತಡವಾಗಿ ಕುಮಾರಿ ಮೆಹತಾ ಕಾರಿನಲ್ಲಿ ಬಂದಿಳಿದಳು. ಕುಮಾರಿ 
ಮೆಹತಾಳಿಗೆ ಸ್ವಂತದ ಕಾರಿಲ್ಲವೆಂಬ ಮಾಹಿತಿಯನ್ನು ನಾಥ ಆ ಹೊತ್ತಿಗಾಗಲೇ 
ಸಂಗ್ರಹಿಸಿದ್ದ .. ಯಾರದೋ ಕಾರನ್ನು ಅನಳು ಎರವಲಾಗಿ ಶಂದಿದ್ದಾಳೆ ಎಂದು 
ಊಹಿಸಲಾಯಿತು. ಅವಳ ಕೈಯಲ್ಲಿ ಇಂಗ್ಲಿಷ್‌ ಭಾಷೆಯ ಸಚಿತ್ರ ವಾರಪತ್ರಿಕೆ 
ಯೊಂದಿತ್ತು. ಅದು ಸಾಮಾನ್ಯವಾಗಿ ಗಂಭೀರ ಸ್ವಭಾವದ ಓದುಗರೇ ಹೆಚ್ಚಾಗಿ ಓದು 
ವಂಥ ಪತ್ರಿಕೆಯಾಗಿತ್ತು. ಅದು ಅವಳ ಸಾಹಿತ್ಯಿಕ ಅಭಿರುಚೆಯ ಪ್ರತೀಕವೂ 
ಆಗಿತ್ತು. 
ಕುಮಾರಿ ಮೆಹತಾ ಆರ್ಧ ಇಂಗ್ಲಿಷ್‌, ಅರ್ಧ ಪಂಜಾಬಿಯಲ್ಲಿ ಹೇಳಿದಳು: 
“....50 Sorry. ನನ್ನಿಂದ ತಡವಾಗಿಬಿಟ್ಟಿತು.” ಆಮೇಲೆ ಅಲ್ಲಿದ್ದ ಜನರಿಗೆ ಬಾಗಿ 
ಅಭಿನಂದನೆಗಳನ್ನು ಸಲ್ಲಿಸಿದಳು. | 

ಶ್ರೀಮತಿ ವಿಷ್ಣು ಅವಳನ್ನು ನರಿಚೆಯಿಸಿಕೊಟ್ಟಿರು : “ಕುಮಾರಿ ಉಷಾ ಮೆಹತಾ. 
ಜಲವರ್ಣ ಕಲಾವಿದೆ.” ಅನಂತರ ನಾಥ್‌ ಅವರ ಕಡೆ ನೋಡಿ ಹೇಳಿದರು: “ಶ್ರೀ 
ಪ್ರಮೋದನಾಥ ಶುಕ್ಲ . ಇವರು ದಕ್ಷಿಣ ದ್ವೀಪಗಳಲ್ಲಿ ಆರು ತಿಂಗಳ ಕಾಲ ಪ್ರವಾಸ 
ಮಾಡಿ ಹಿಂದಿರುಗಿದ್ದಾರೆ.? | 

ನಾಥನ ಪ್ರಶಾಂತ ಗಾಂಭೀರ್ಯ ಮತ್ತು ಸಜ್ಜನಿಕೆಗಳಿಗೆ ಮೇಕೆಯೇ ಇರಲಿಲ್ಲ. 
ಅವನು ವಿನಯದಿಂದ ಮೇಜಿನವಕೆಗೂ ಬಾಗಿನಿಂತು ಅವಳ ಪರಿಚಯವನ್ನು ಸ್ವೀಕರಿಸಿದ 
ಹಾಗೂ ಕುಮಾರಿ ಮೆಹತಾ ಬಾತುಕೋಳಿಯ ಕತ್ತಿನಂತೆ ಬಳುಕಿ, ಕುರ್ಚಿಯಲ್ಲಿ 
ಕುಳಿತುಕೊಳ್ಳು ವವರೆಗೂ ನಿಂತೇ ಇದ್ದ. 

ಚಹಾದ ಮೊದಲ ಬಬ್ಬ ಲನ್ನು ಅವರೆಲ್ಲ ಹೀರಿ ಮುಗಿಸುತ್ತಿದ್ದಂತೆಯೇ, ಆ 
ದಲ ದಕ್ಷಿಣ ದ್ವೀಪಗಳ ಬಗೆಗಿನ ಮಾತು ಮೂಡಿಬಂದಿತು. ನಾಥ್‌ ಹೇಳಿದ: 
"ನನಗಂತೂ ಯೂರೋಪಿನ ಸಂಸ ತಿಗಿಂತಲೂ ಏಷ್ಯಾದ ಸಂಸ್ಕೃತಿಯ ವಿಷಯದಲ್ಲಿಯೇ 
ಹೆಚ್ಚಿನ ಒಲವಿಜೆ. ಆದ್ದ ರಿಂದಲೇ ನಾನು ಯೂರೋಪಿಗೆ ಹೋಗದೆ, ಪ್ರಾಚೀನ 
ನಾಗರಿಕಕಿಯ *ಚಿತ್ರಸಂಪುಟ'ದಂತಿರುವ ಈ ದ್ವೀಪಗಳ ಪ್ರವಾಸ ಮಾಡಿಬಂದೆ.* 

ಶಾನು ಈ ಮಹತ ಶೈ ಪೂರ್ಣ ದಿ ೀಪಗಳಲ್ಲಿ ಕಂಡಿರುನಂಥ ವೈಶಿಷ್ಟ $ಗಳು ಜಗತ್ತಿನ 
ಬೇರಾನ ದೇಶಗಳಲ್ಲಿಯೂ ಕಾಣದೊರೆಯುವುದಿಲ್ಲವೆಂದೂ ಅವನು ತಿಳಿಸಿದ. ಈ ದ್ವೀಪ 
ಗಳಲ್ಲಿನ ಸಾಮಾಜಿಕ ಸಮಸ್ಯೆಗಳ ಬಗೆಗಿನ ತನ್ನ ಹೆಚ್ಚಿನ ಅರಿವನ್ನೂ ಅವನು ಪ್ರಕಟಿಸಿದ. 

ಕುಮಾರಿ ಮೆಹತಾ ತುಂಬ ಗಾಂಭೀರ್ಯದಿಂದ ಪ್ರಶ್ನಿಸಿದಳು: “ಭಾರತೀಯ 
ಮಹಿಳೆಯರಿಗಿಂತ ಅಲ್ಲಯ ಮಹಿಳೆಯರಾ ಯಾವ ರೀತಿಯಲ್ಲಿ ಭಿನ್ನವಾಗಿದ್ದಾರಿ ೪ 


'ಸಮಾಜ ಸೇಪೆ ೬೫ 


ಉತ್ತರ ಕೊಡುವಾಗ, ತನ್ನ ವಾಕ್ಚಾಶುರ್ಯವನ್ನೈಲ್ಲ ಮೆರೆಯುತ್ತ, ಅನನು 
ಯೂರೋಪ್‌ ಮತ್ತು ಅಮೆರಿಕಾಗಳಲ್ಲಿನ ಬ ಾರೂಟಿಕ' ಸಂಸ್ಥೆಗಳ ಬಗ್ಗೆ ವಿವರಿಸೆ 
ತೊಡಗಿದೆ. ಸ್ವಾರಸ್ಯವೆಂದರೆ ಯಾರೋ ಒಬ್ಬರು ಕೇಳಿಯೇಬಿಟ್ಟಿರು: “ನೀವು 
ಯೂರೋಪ್‌ EW ಅಮೆರಿಕಾಗಳಿಗೆ ಯಾವಾಗೆ ಹೋಗಿದ್ದಿರಿ? ಅದಕ್ಕೂ ಎ 
ವಿಷಯಕ್ಕೂ ಎಲ್ಲಿಯ ಸಂಬಂಧ?” 

ಅವಕಾಶ ದೊಕಿತಾಗಲೆಲ್ಲ ಅವನು ಕುಮಾರಿ ಮೆಹತಾಳನ್ನು "ಕುಮಾರಿ 
ಉಷಾ”, "ಉಷಾ ಅವರೆ' ಎಂದೆಲ್ಲ ಸಂಜೋಧಿಸುತ್ತ, ಇಂಗ್ಲಿಷ್‌ ಕಲಬೆರಕೆಯ ವಾಕ್ಯ 
ಗಳನ್ನು ಹೇಳುತ್ತ, ಈ ಪ್ರವಾಸದ ಬಗ್ಗೆ ಇನ್ನು ಮುಂಜಿ ಇಂಗಿ ಸ ಷ್‌ನಲ್ಲಿಯೇ ಮಾತ' 
'ಉಾಡುವುದು ತನ್ನ ಮಟ್ಟ! ಗೆ ಸೆಹಜವಾಗಿರುತ್ತ 3 ಎಂಬ ಭಾವನೆಯನ್ನು. ಂಟುಪಾಡಿದ. 
ಶಾನು: ಸಂಜಾಬಿಯಲ್ಲಿ ಮಯ ಯತಿ ತ್ಲಿಸಿದ್ದರೆ, ಅದು ಅಲ್ಲಿದ್ದೆ ಇಳ" ಸ ಸೌಲಭ್ಯ 
ಕ್ಕಾಗಿ ಮಾತ್ರವೇ ಎಂಬ ಮಾತನ್ನೂ ಹೇಳಿದ. 
ತ ಮುಂದುವರಿದು ಅವನು ಹೇಳಿದ: “ರಾಜಕೀಯ ಆಂದೋಳನಗಳಿಗಾಗಿ ಹಾಗೂ 
ಇತರೆ ಸಮಸೆ ಸೈಗಳಿಗಾ ಗಿ ನಮ್ಮ ನಾಡಿನಲ್ಲಿ ಅದೆಷ್ಟು ಹಣವನ್ನೂ, ಶ್ರಮವನ್ನೂ ನಾವು 
ವಿರಿಯೋಗಿಸುತ್ತಿ ದ್ಹೇವೆಯೋ ಅದರಲ್ಲಿ ಅರ್ಧದನ್ಟನ್ನಾದರೊ ಮಹಿಕೆಯರ ಉನ್ನತಿಗಾಗಿ 
ನಾವು ಬಳಸಿದರೆ, 'ಅದರಿಂದ ನಮಗೆ. ನಾಲ್ಕೆ ದು ಪಟ್ಟು ಹೆಚ್ಚು ಲಾಭ ಹೊರೆಯು 
ತ್ತದೆ.” ಈ ಮಾತನ್ನು ಕೇಳಿ ಉಷಾ ಉತ್ಸಾಹದಿಂದ ಕೆಣಿಜಿದ್ದ. ಳು. ಅವನು ಮತ್ತೆ 
ಹೇಳಿದ: “ಅನೇಕೂಲವಾಜೊಡನೆಯೇ ಈ ವಿಷಯದ ಬಗ್ಗೆ ನಾನೊಂದು ಪುಸ್ತಕವನ್ನೇ 
ಬರೆಯಬೇಕೆಂದುಕೊಂಡಿದ್ದೇನೆ: ಆದರೆ, ಇದು ವಾಸ್ತ ವನಾಗಿ ಮಹಿಳೆಯೆರಿಂದಲೇ an 
ಬೇಕಾಗಿರುವಂಥ ಕೆಲಸ. ಅವರಿಗೆ ಕೆರನಾಗುವುಡಸ್ಟೇ ಪುರುಷರು ಮಾಡಬೇಕಾಗಿರುವ 
ಕೆಲಸ.” 

. . ನಾಥನೆ ಈ ಮಾತುಗಳು ಉಾಳಿಗೆ ಡೇವನಾಣಿಯಂತೆಯೇ ತೋರಿದುವು. 
ಅವನು ಮತ್ತೆ ಹೇಳಿದ : “ಈ ಕಾರ್ಯಕ್ಕಾಗಿ ದೇಶವ್ಯಾಪಿ ಆಂಬೋಳನವನ್ನು ನಡೆಸು 
ಪುಡು: ಹಾಗೂ ಮಹಿಳೆಯರ ಸಂಘಟನೆಯನ್ನು ಸಾಧಿಸುವುದು ಅಗತ್ಯವಾಗಿದೆ. ಕ 
ಶ್ರೀಮತಿ ವಿಷ್ಣು ಅವರನ್ನು ಸಂಬೋಧಿಸಿ ಹೇಳಿದರೂ, ಉಸಾಳನ್ನೇ ಮನಸ್ಸಿನಲ್ಲಿಟ್ಟು 
ಕೊಂಡಿದ್ದೆ ಂತೆ' 'ಔಳಿದ : "ಮಹಿಳೆಯರು ಪ್ರರುಷರೆ ಸೇವೆಯ ಸ ಎಡನನಾಗಿಷೇ ನಿಕ 
ಉಳಿದುಕೊಂಡಿರಜೀಕು? ಅವರೇಕೆ ಸೃತಂತ್ರ ಬಾಳುನೆಯನ್ನು ನಡೆಸಬಾರದು? ಈ 
ಆಂದೋಳನದ ಕರ್ಣಧಾರೆರಾಗಿ, ಚುಕ್ಕಾಣಿಯನ್ನು ಹಿಡಿದುಕೊಂಡು ನೀನೆಲ್ಲ ಮುಂದೆ 
ಸಾಗಚೇಕು.” 
ನಾಥನ ಈ ಮಾತುಗಳಿಂದ ಶ್ರೀಮತಿ ವಿಷ್ಣು ಅವರೂ ತುಂಬ ಪ್ರಭಾನಿತೆರಾದೆರು. 
ಕುಮಾರಿ ಮೆಹಶಾ ಕೋಮಲವಾದ ಧ್ವನಿಯಲ್ಲಿ ಹೇಳಿದಳು: “ಈ. ವಿಷಯದ ಬಗ್ಗೆ 
ನಾನೂ ಏನೋ ಒಂದಿಷ್ಟು ಬರೆಯುತ್ತಿದ್ದ (ಕೆ. ನಿಮಗೆ ಬಿಡುನಿದ್ದಕಿ, ನನಗೆ ಒಂದಿಷ್ಟು 
ಸೆಹಾಯೆಮಾಡಿ.” 
ನಾನು ನಾಥನೆ ಬಳಿಯೇ ಕುಳಿತಿದ್ದೆ. ಕೆಮ್ಮುನ ನೆಸದೆಲ್ಲಿ, ಕರವಸ್ತ್ರವನ್ನು 
ಬಾಯಿಗೆ ಅಡ್ಡನಾಗಿಟ್ಟ್ರುಕೊಂಡು, ಅವನೆ ಕಿವಿಯಲ್ಲಿ ಹೇಳಿದೆ: “ಶಹೆಭಾಷ್‌ ಗುರು!” 

4* 


೬೬ ಪುಸ್ತಕ ಪ್ರಪಂಚ 


ನನ್ನ ಮಾತಿಗೆ ಉತ್ತರವನ್ನು ಕೊಡುವಷ್ಟು ಪುರಸೊತ್ತೂ ಅವರಿಗೆ ಇರಲಿಲ್ಲ 
ಕುಮಾರಿ ತಾಳ ಕೋರಿಕೆಗೆ. ಉತ್ತರವಾಗಿ ಅವನು ಹೇಳಿದ ಮಾತಿನಿಂದ, ತನ 
ಬಾಳನ್ನು ಸಾಮಾಜಿಕ ಕ್ರಾ ಂತಿಗಾಗಿಯೇ ಆರ್ಪಿಸಿಬಿಟ್ಟಿರುವುದಾಗಿಯೂ, ಈ ಬಗೆಯ 
ಯಾವುಡೇ ಕಾರ್ಯದಲ್ಲಿ ಸರ್ವವಿಧದಿಂದಲೂ : ನೆರವಾಗಲು ತಾನು ಸಿದ್ದ ಎ 
ದಾಗಿಯೂ ತಿಳಿಸಿದಂತೆ ನನಗೆ ಕೋರಿತು. 

| ಸಂತೋಷ ಕೂಟ ಕೊನೆಗೊಂಡಿತು. ಆಹಾ ಸಿತೆರು ಹೊರಡಲು ಸಿದ ಕಾಡ 
ಕುಮಾರಿ ಮೆಹತಾಳ ಬಳಿಗೆ ನಡೆದು ಬಂದು ನಾಥ ತಳದ. “ ನಿಮ್ಮ ಕಾರು ಇನೂ 
ಬರಲೇ ಇಲ್ಲವೇನು?” 

ಉಷೇಕ್ಷೆಯ ಭಾವದಿಂದಲೋ ಎಂಬಂತೆ ಕುಮಾರಿ ಮೆಹತಾ ಹೇಳಿದಳು 
ಅಂಥ ಅಗತ್ಯವೇನಿನಿ, ಹೇಳಿ. ಬಿಸಿಲು ಕಂತಿದೆ. ಹತ್ತಿರದಲ್ಲಿಯೇ ಇರುವ ನನ್ನ್ನ ih 
ಯೊಬ್ಬಳ ಮನೆಗೆ ಹೋಗಿ ಬರಬೇಕಾಗಿದೆ.” 

"ಕ ಮೆಹತಾ ಹಳೆಯ ಅರ್ನಾಕಲೀ ಬಡಾವಣೆಯಲ್ಲಿ ವಾಸವಾಗಿದ್ದಾ 
ಎಂಬುದನ್ನು ಅವನು ಈಗಾಗಲೇ ತಿಳಿದುಕೊಂಡಿದ್ದ. ತನ್ನ ಚೆನ್ನದ ಕೈಗಡಿಯಾರದ! 
ದೃಷ್ಟಿ ಹರಿಸುತ್ತ ಅವನು ಹೇಳಿದ: “ಹೆಚ್ಚು ಸ ಸಮಯವೇ ಜನೇ ಇಲ್ಲ. ನಾನೆ 
ನರರು ಕಡೆಗಳಿಗೆ ಹೋಗಬೇಕಾಗಿದೆ. ಒಂದು ಬಟಾ ಕ್ಸ ಯವನ್ನು ತರಿಸಿಕೊಳ 
ತ್ತೇನೆ.” 

ಚಪರಾಸಿಯ ಈ ಕೆಲಸ ನನ್ನಪಾಲಿಗೆ ಬಂದಿತು. ಅವನಿಗೆ ಹಿಡಿಶಾಪ ಹಾಕುತ್ತ 
ಹತ್ತಿರದ ಮನೆಯೆಂದರಿಂದ ಫೋನ್‌ ಮಾಡಿ, ಟ್ಯಾ ಕ್ಸಿಯೊಂದನ್ನು ತರಿಸಿ ನಿಲ್ಲಿಸಿದೆ. ನ 

ರು ಹಾಜರಿಯಲ್ಲಿಯೇ, ಅವರಿಬ್ಬ ರೂ ಟ್ಯಾಕ್ಸಿ ke ಜೊತೆ ಜೊತೆಯಾಗಿ ಹೋಗು 
ವಿಚಾಕ ತೀರ್ಮಾನವಾಗಿ ಬಿಟ್ಟಿ ತ್ತು. 

ಮಾರನೆಯ ದಿವಸ ಸಂಜೆ ನಾಲ್ಕು ಘಂಟಿಗೆ ತನ್ನ ಮನೆಗೆ ಚಹಾಪಾನಕ್ಕಾ 
ಬರುವಂತೆ ಕುಮಾರಿ ಮೆಹತಾ ನಾಥನನ್ನು ಆಹಾ ಸಿದ್ದ ಳು. ರಾತ್ರಿಯೆಲ್ಲ ಅವೆ 
ಗೂಢ ವಿಚಾರಗಳಲ್ಲಿ ಮಗ್ನನಾಗಿದ್ದ. ಬೆಳಿಗ್ಗೆ ಚಹಾ ಕುಡಿದ ಮಲೆ, ನಾ 
ಅವನೊಂದಿಗೆ ಕಾ ರುಗಳ ವ್ಯಾಪಾರಿಗಳಾಗಿದ್ದ "ಸ್ಯಾರೇಲಾರ್ಲ ಅಂಡ” ಸನ್ಸ್‌? ಅವರಕ್ಕ 
ಹೋಗಬೇಕಾಗಿ ಬಂದಿತು. ಅಲ್ಲಿಗೆ ಹೋದಾಗ ನಾಥ್‌ ಒಳ್ಳೆಯ ಕಾಕೊಂಡೆಸ 
ನೋಡುವ ಇಚ್ಛಿಯನ್ನು ವ್ಯಕ್ತಪಡಿಸಿದ. 

ಮ್ಯಾನೇಜರ್‌ ತುಂಬ ವಿನಯದಿಂದ ಕೇಳಿದ. ಯಾವ ಕಂಪೆನಿಯ ಕಾರ್ಲ 
ನೀವು ನೋಡ ಬಯಸುತ್ತೀರಿ, ಸಾರ್‌?” 

ಉಸೇಕ್ಷೆಯಿಂದ ನಾಥ್‌ ಉತ್ತರಿಸಿದ: “ಮನೆಯಲ್ಲಿ ಇಂಥಜೀ ಬ್ಲಾಂಡಿನ ಕಾರಃ 
it (19 ಬಜೆ SHR ಮಾತಿ ಬುದಿಲ್ಲ. ಯಾವುದು. ಮನಸಿ 
ಹಿಡಿಸಿದರೆ ಅದನ್ನು ಕೊಂಡುಕೊಳ್ಳು ತ್ತೇನೆ, 

ಆ ಮ್ಯಾನೇಜರ್‌ ಹಲ್ಲುಕಿರಿಷು, ಗಿರಾಕಿಯ ಈ ಹಾಸ $ನನ್ನು ಸ್ವಾಗತಿಸಿದೆ ಹಾಃ 
ಆಸ್ತಿ ನ್‌ "ಕಾರೊಂದರ ಬಳಿಗೆ hen ಕರೆದೊಯ್ದ. ನ. ನ್ಮ ಮತ್ತು "ಹಾ 
ಕಾರುಗಳ ವಿಚಾರವನ್ನು ಎತ್ತು ಶ್ತ ನಾಥ್‌ ಹೇಳಿದ : “ನಾನು ಯಾವಾಗಲೂ ೪ 


ಸಮಾಜ ಸೇನೆ ೬೭ 


Baer ಕಾರನ್ನೇ ಇಷ್ಟಪಡುತ್ತೇನೆ. ಶಪ್ಪಾಗಿ ಒಂದು ಸಲ ನಾಲ್ಕು ಸಿಲಿಂಡರುಗಳ 
ಕಾರನ್ನು ಕೊಂಡುಕೊಂಡೆ.” ಅದು ತುಂಬ ತೊಂದರೆ ಕೊಟ್ಟಿತು. ಅದನ್ನು ಮಾರಿ 
ತೊಳೆದುಕೊಳ್ಳ ಬೇಕಾಯಿತು.? 
» ಕಾರಿನ ಜೊತೆಯಲ್ಲಿಯೇ ಅವನು ಎರಡು-ಮೂರು ಬಗೆಯ ಲಾರಿಗಳ ಚಿಲೆ 
ಯನ್ನೂ ನಿಚಾರಿಸಿಕೊಂಡ. ಕೊನೆಗೆ ಒಂದು "ಆಸ್ಟಿನ್‌ ಕಾರನ್ನು ಕೊಳ್ಳುವ ಬಗ್ಗೆ 
ಒಪ ದಕ್ಕೆ ಬರೆಲಾಯಿತು. ಟೈ ರುಗಳನ್ನು ಬಡಿಉಖಡಿತೆ ಅಗತ್ಯವಿತ್ತು .ಕೆಲವು ಚ್ಚ 
ವಸ್ತುಗಳನ್ನೂ ಅದಕ್ಕೆ ಅಳವಡಿಸಬೇಕಾಗಿತ್ತು. ಬಿಲ್‌ ಐದೂವರೆ ಸಾವಿರ ರೊಪಾಯಿ 
ಗಳಿಗೆ ಬಂದಿತ್ತು. ತ್ತು ಇವನೇನು ಪಜೀತಿ ಮಾಡಿಕೊಳ್ಳ ಬೇಕೆಂದು ಹಯಗ 
ದ್ದ ನೆ?' ಎಂದು ನಾನು ಕಕ್ಳಾಬಿಕ್ಕಿಯಾಗ ತೊಡಗಿದ್ದೆ. 
ಖು ಬಿಲ್ಲನ್ನು ಕೈಗೆ ತೆಗೆದುಕೊಂಡು ಅವನು ಹೇಳಿದೆ: “ಕಾರಿಗೆ ಎಲ್ಲವನ್ನೂ ಫಿಟ್‌ 
ಮಾಡಿಸಿದ ಮೇಟಿ ನನ್ನ ಡೆ ತ್ರ್ರೊವರ್‌ ಬಂದು ಕಾರನ್ನು "ಟಿ? ಮಾಡುತ್ತಾನೆ ಹಾಗೂ 
ಅವನೇ ಜಿಕ ನ್ನು ಕೊಟ್ಟು ಕಾರನ್ನು ತೆಗೆದುಕೊಂಡು ಬರುತ್ತಾನೆ.” ಹೀಗೆಂದು ಹೇಳಿ 
ಅವನು ಬಲ್ಲನು. "ತನ್ನ ಜೇಬಿಗೆ ಔಡ. 
4 ಅಂಗಡಿಯಿಂದ. ಕ್ಲೇಮವಾಗಿ ಹೊರಬಿದ್ದ ಬಳಿಕ, ಅವನಿಗೆ ಕ್ಸ ಮುಗಿದು ಹೇಳಿದೆ: 
'ಧನ್ಯನಾದೆ ಗುರು!” | 
ದಾದ ಬಳಿಕ "ನಾರಾಯಣದಾಸ" ಅಂಡ” ಸನ್ಸ್‌' ಎಂಬ ಹೆಸರಿನ ಕಾರುಗಳ 
ವ್ಯಾಪಾರಿಗಳ ಅಂಗಡಿಯ ಸರದಿ ಬಂದಿತು. ಇಲ್ಲಿ ಒಂದು "ಬ್ಯೂಕ್‌ ಸೆ ಸೆಲೂನ್‌' ಕಾರನ್ನು 
ಕೊಳ್ಳು ವ ಬಗ್ಗೆ ಒಪ್ಪಂದಕ್ಕೆ ಬರಲಾಯಿತು. ಇಲ್ಲಿಯೂ ಆಕೂವರೆ ಸಾವಿರ ಹಾಜಿ 
ತೆ ಬನ್ನು ತೀಟ? ತಕಕ; ಸಂಜೆಯ ಹೊತ್ತಿಗೆ ಕಾರು ಸಿದ್ಧವಾದರೆ, 
ಡೆ ಪವರ್‌ ಒಂದು ಜಿಕ ನ್ನು ಕೊಟ್ಟು, ಕಾರನ್ನು "ಕೆಗಿದುಕೊಂಡು ಬರುತ್ತಾ 
| ಸಸ ಹರೆ 
೬. ಅಮೇಲೆ "ಹೆಯಾತ್‌” ಫರ್ನಿಚಂ"' ಸಂಸ್ಥೆಗೆ ಹೋದೆವು. ಇಲ್ಲಿ ಬೀಟಿ ಮರದೆ 
ಡ್ರಾಯಿಂಗ್‌ ರೂಮ್‌ ಸೆಟ್‌, ಒಂದು ಡ್ರೈ ಸ್ಸಿಂಗ್‌ ಟೀಬಲ್‌ ಮತ್ತು ಗಾರ್ಡನ್‌ 
`ಟ್ಟುಗಳನ್ನು ಆಯ್ಕೆಮಾಡಲಾಯಿತು. ಸಾವಿರದ ಏಳುನೂರ ಐನತ್ತು ರೂಪಾಯಿಗಳ 
ಬಿಲ್ಲನ್ನು ಜೇಬಿನಲ್ಲಿರಿಸಿಕೊಂಡು, ಅಲ್ಲಿಂದ "ಕೃಷ್ಣ ಕಾರ್ಪೆಟ್‌ ಸ್ಟೋರ್ಸ್‌'ಗೆ ಹೋದಿವು. 
ಇಲ್ಲಿ ಕೆಲವು ರತ ಶೈ ಗೆಂಬಳಿಗಳನ್ನು, ಸ್ಯಾಟಿನ್‌ ಬಟಿ ಗಳನ್ನು ಆಯ್ಕೆ ಮಾಡಲಾಯಿತು. 
ಒಂದೂವರೆ ಸಾ ನಿರ ರೂಪಾಯಿಗಳ ಬಿಲ್ಲನ್ನು ಜೇವಿನಲ್ಲಿರಿಸಿಕೊಂಡು, ಸಂಜೆ ನಮ್ಮ 
ಸುಮಾಸ್ಮರು ಬಂದು, ಚಿಕ್‌ ಪಾವತಿಮಾಡಿ, ಆ ವಸ್ತುಗಳನ್ನೆಲ್ಲ ತೆಗೆದುಕೊಂಡು 
ರುಶ್ತಾ ರೆಂದು ತಿಳಿಸಿ, ಅಲ್ಲಿಂದ ನಾವು ಹೊರೆ ಬಂದಿವು. 
A ಗಡಿಯಾರ ಮೂರೂವರಿ ಘಂಟಿಯನ್ನು ತೋರಿಸುತ್ತಿತ್ತು. ಕಾಲುನಡಿಗೆಯಲ್ಲಿಯೇ 
ಕಾವು ಪುರಸಭಾ ಮಾರುಕಟ್ಟೆಯ ಬಳಿಗೆ ಬಂದೆವು. ನಾಲ್ಕು ಗಂಟಿಗೆ ಆರು ನಿಮಿಷ 
ಗಿಳಿದಿದ್ದಾಗ ನಂಥ ಟ್ಯಾಕ್ಸಿಯಲ್ಲಿ ಕುಳಿತು, ಕುಮಾರಿ Bes ಮನೆಯನ್ನು 
ಲುಪಿದ. 


4) iii» ೧5 ಈ 


೬೮ ಪುಸ್ತಕ ಪ್ರಪಂಚ 


ಕಾರು ಬಂದ ಸದ್ದನ್ನು ಕೇಳಿ, "ಟ್ರ ಸ್ರಿಬ್ಯೂನ್‌' ಪತ್ರಿಕೆಯನ್ನು ಕೈ ಯಲ್ಲಿ ಹಿಡಿದಿದ್ದ. 
ಕುಮಾರಿ ಮೆಹತಾ ಅಂಗಕ್ಕೆ ಬಂದಳು. ನಾಥ ನಗುತಾ. ಹೇಳದ : ನ ತಡವಾಗಿ 
ಬಿಡುತ್ತದೆಯೋ ಎಂದು ಹೆದರಿದ್ದ. ಆದರೆ, ಡೆ ತ್ರ್ರಿನರ್‌ ಸ ಸಕಾಲಕ್ಕೆ ಕರೆತಂದ. ¥ 

ತನ್ನ ಮುಂಗೈಯನ್ನು ಮೇಲೆತ್ತಿ ಗಡಿಯಾರದತ್ತ Ren ಕುಮಾರಿ ಮೆಹತಾ 
ಗಳು "ನೀವು ಹೊತ್ತಿಗೆ ಸರಿಯಾಗಿಯೇ ಬಂದಿದ್ದಿ ರಲ್ಲ!” 

ನಾಥ ಹೇಳಿದೆ : “ವಿದೇಶಗಳಲ್ಲಿ ನಾವು ಸಮಯಪಾಲನೆಯ ಬಗ್ಗೆ ತುಂಬ ಎಚ್ಚರ 
ದಿಂದ ಇರಬೇಕಾಗುತ್ತದೆ. ನನಗೆ ಈಗ ಅದೇ ಅಭ್ಯಾಸವಾಗಿಬಿಟ್ಟಿದೆ. ಸ್ವಲ್ಪ ಏರು 
ಫೇರಾಡರೊ ಮನಸ್ಸಿಗೆ ತುಂಬ ಪೇಚಾಟವಾಗುತ್ತದೆ.? | 

ಸಮಯ ಫರಿಸಾನತೆಯ ಮಾತುಕತೆಯ ಬಳಿಕ ಹವಾಮಾನವನ್ನು ಕುರಿತಂತೆ 
ಮಾತುಕತೆಗಳು ನಡೆದುವು. ಲಾಹೋರಿಗಿಂತಲೂ ಸಹಾರನ೯ಪುರದ ಹವಾಮಾನವೇ 
ತುಂಬ ಚೆನ್ನಾ ಗಿರುತ್ತದೆಂದು ನಾಥ ಹೇಳಿದ. 

ಆ ಬಳಿಕ ಕುಮಾರಿ ಮೆಹತಾಳ ಪುಸ್ತಕದ ಬಗೆಗಿನ ಚರ್ಚೆ ಪಾ mad 
ಜಪಾನಿನ ಮಹಿಳಾ ಸಮುದಾಯದೊಂದಿಗೆ ಭಾರತೀಯ ಮಹಿಳಾ ನೆಮುದಾಯವನ್ನು 
ಹೋಲಿಸಿ, ಕೆಲವೊಂದು ತಿದ್ದುಪಡಿಗಳನ್ನು ಮಾಡಬಹುದೆಂಬುದಾಗಿ ಸೂಚಿಸಿ; ಅವಷೆ 
ತನ್ನ ಅಭಿಪ್ರಾಯಗಳನ್ನು ತಿಳಿಸಿದೆ. ಹಿಂದೂ ಸಮಾಜದ ಕೌಟುಂಬಿಕ ಜೀವನದ ಬಗ್ಗೆ 
ವಿಮರ್ಶೆ ನಡೆಯಿತು. ಆ ಗಂಭೀರವಾದ ವಿವೇಚನೆಯನ್ನು ಕುಮಾರಿ ಮೆಹತಾ 
ಜಿಜ್ಞಾಸೆಯ ಭಾವನೆಯಿಂದ ಕೇಳಿದಳು. ಮಾತುಕಶೆಗಳ ದಿಕ್ಕು ಬದಲಾಯಿತು ; ಅಡು 
ಬೇರೆ ಹಳಿಯ ಮೇಲೆ ಓಡತೊಡಗಿತು. | 

ಚಹಾದ ಬಟ್ಟಲಿನತ್ತ ನೋಡುತ್ತ ನಾಥ ಹೇಳಿದ: “ನೋಡಿ, ಸಣ್ಣ ಪುಟ್ಟ 
ಸಂಗತಿಗಳಿಗೊ ಬಾಳಿಗೂ ಎಷ್ಟು ನಿಕಟವಾದ ಸಂಬಂಧ ಇರುತ್ತದೆ. ಈ ಬ್ಟಿಲು ಎಂಥ 
ಸಾಧಾರಣ ವಸ್ತು! ಆದರೆ; ಅದು ನಮ್ಮ ಮೇಲೆ ಎಂಥ ಪ್ರಭಾವವನ್ನು ಬೀರುತ್ತ ಜಿ! 
ಅದೆಷ್ಟು ಹೊತ್ತಿನಿಂದ ಇವುಗಳನ್ನು ನೋಡುತ್ತಿ ದ್ಹೀನೆ, ಗೊತ್ತೆ? ಇವುಗಳನ್ನು ಆಯ್ದಿರು 
ವಂಥ ವ್ಯಕ್ತಿಯ ಕಲಾಭಿಜ್ಞತೆಯನ್ನು, ಸೌಂದರ್ಯ ದೃ ದೃಷ್ಟಿಯನ್ನು ನಾನು ಪ್ರ ಪ್ರಶಂಸಿಸು 
ತ್ತಲೇ ಇ ಸೇನೆ, ಇದರಲ್ಲಿ ಚಹಾ ಸೇವಿ ಸುವುದೇ ಜು ತೋ, ನನ್ನ ಷಃ ಬಾಳೂ 
ಇಜಿ--ಅದರಲ್ಲಿ ಎಲ್ಲ ಕೆಲಸಗಳೂ ಯಾಂತ್ರಿಕವಾಗಿ ನಡೆಯುತ್ತ ಇರುತ್ತ ಎ ಅದರಲ್ಲಿ 
ಕಲೆ ಮತ್ತು ಸೌಂದರ್ಯದ ಪ್ರಶ್ನೆಗಳಿಗೆ ಎಡಯೇ ಇಲ್ಲದಂತಾಗಿಬಿಟ್ಟಿ ಜೆ. ಅಗತ್ಯಕ್ಕಿಂತಲೂ 
ತುಂಬ ದೊಡ್ಡ ದಾಗಿರುವ ಬಂಗಲೆಯೇನೋ ಇದೆ; ಆದರೆ, ನ್ನ್ನ ವಾಸಕ್ಕೆ ಯೋ 
ವಾಗಿರುವಂಥ ನಾಲ್ಕು ಒಳ್ಳೆಯ ಕೋಣೆಗಳೂ ಅಲ್ಲಿಲ್ಲ. ಪರಿಚಾರಕನಿಗೆ ಹಾ ಸಂಬಳದ 
ಮೇಲಸ್ಟೇ ಕಣ್ಣಿದೆ. ಮಾಲಿ ಬಂಗಲೆಯ ಸುತ್ತಲೂ ಹೂವುಗಳನ್ನು 'ಜಿಳೆಸುವ ಬದಲ: 
ತರಕಾರಿಯನ್ನು. ಬೆಳೆಯುತ್ತಾನೆ. ಇದರಿಂದ ಅವನಿಗೆ ಸ್ವಲ್ಪಮಟ್ಟ ನ 'ಜೀಲು ಸಂಪಾದನ 
ಆಗುತ್ತದೋ ಏನೋ, ಆ ಮನೆಯನ್ನು ಭಜನಾ ಸಮನೆ” ಯಾಸಿಸುತ್ತೇಕೆ 
ಎಂದು ತೀರ್ಮಾನಿಸಿಕೊಂಡೇ ಬಂದಿದ್ದೆ. ಆದರೆ, ನನ್ನ್ನ ಅಭಿರುಚಿಗೆ ತಕ್ಕಂತೆ ನಾನ: 
ಆಯ್ದ. ವಸ್ತುಗಳು ನನಗೇ ಇಷ್ಟ ವಾಗೆತ್ತವೆಯೋ ಇಲ್ಲವೋ ಎಂಬ ಅನುಮಾನ 
ನನ್ನ ನ್ನ್ನ ಕಾಡುತ್ತದೆ. ನನ್ನ್ನ 'ಕಥೆಯಂತೂ ಏನಾಗಿದೆ ಅಂದಕೆ ಅಂಗಡಿಯವ 


ಸಮಾಜ ಸೇವೆ. ೬೯ 


ಯಾವುದನ್ನು ಅತ್ಯುತ್ತ ಮವಾದುದು ಎಂದು ಹೇಳುತ್ತಾನೋ ಅದನ್ನೇ ಕೊಳ್ಳು ತ್ತೇನೆ. 
; ಅದರೆ, ಚಿನ್ನಾಗಿಲ್ಲದಿರುನಂಥ ವಸ್ತುಗಳನ್ನು ಹೊರಹಾಕುವುದೇ ಅಂಗಡಿಯವನ ಜಿ ಚಕ 
ಫಾಗಿರುತ್ತ ದೆಯಲ್ಲವೆ. 

“ಇವತ್ತು ಒಂದಿಷ್ಟು ಫರ್ನಿಚರ್‌ ಕೊಳ್ಳಲು ಹೋಗಿದ್ದೆ. ಸೌಂದರ್ಯದ ದೃಷ್ಟಿಃ 
ನನ್ನಲ್ಲಿ ಇದೆಯೋ ಇಲ್ಲವೋ, ಆಸಕ್ತಿ ಜೂ ಇದೆ. ನಿಮ್ಮ ಮನೆಯಲ್ಲಿನ ಈ 
ಅಚ್ಚು ಕಟ್ಟುತನ : 'ಮತ್ತು ವ್ಯವಸ್ಥ ಯನ್ನು ನೋಡಿದಾಗ, ಹೊಟ್ಟೆ ಕಿಚು, ಉಂಟಾಗು 
ತಜಿ. ನನ್ನ ಮನೆಯೂ ಹೀಗೆಯೇ ಇದ್ದ ಕೆ ಎಷ್ಟು ಚಿನ್ನಾಗಿರುತ್ತಿ ಸತ್ತೆ ಎಂಜೆನ್ಸಿಸುತ್ತೆಜೆ.: 

' ಈರತ್ಸಗಂಬಳಿಯನ್ನೇ ನೋಡಿ, ಎಂಥ ಒಳ್ಳೆ ಈ ಅಭಿರುಚಿ ಇದರಲ್ಲಿ ಅಡಗಿದೆ. | :ಮತ್ತು 
ಯಾವ ಕಾರಣಕ್ಕಾಗಿ ಇದನ್ನು ಹೀ! ಎಂಬುದನ್ನು ನೆನೆದಾಗೆ....! 

“ನಾನೂ ಒಂದು ರತ್ನಗಂಬಳಿಯನ್ನು ಕೊಂಡಿದ್ದೀನೆ”: ಜೇಬಿನಿಂದ ಬಿಲ್ಲನ್ನು! 
ಹೊರದೆಗೆಯುತ್ತ ಹೇಳಿದ: “ನೋಡಿ, ಅಂಗಡಿಯವನು ಇದನ್ನು ಇರಾನಿನ ಅಸಲಿ 
ಮಾಲು ಎಂದು ಹೇಳಿದ. ಇಸ್ಟ ರ ಮೇಲೆ ಅವನ ಪಾ ್ರ್ರಮಾಣಿಕತೆಯ ವಿಚಾರ` 
ಭಗನಂತನಿಗೇ ಗೊತ್ತು!” ಹನ! ಮೆಹತಾ ಬಿಲ್ಲಿನ ಕಡೆ: ದೃಸ್ಟಿ ಸ್ತಿ ಹರಿಸಿದಳು. ಅವಳ 
ಕಣ್ಣುಗಳು ಆಶ್ಚರ್ಯದಿಂದ ಅರಳಿ ನಿಂತವು. “ಫರ್ನಿಚರ್‌ ನಿಸಯದಲ್ಲಿಯೂ ನಾಮು: 
Roles ಮಾತನ್ನೇ ನಂಬಬೇಕಾಯಿತು. ಇಲ್ಲಿ ನೋಡಿ. ಓಹ್‌: ಇದು ಬಹುಶಃ 
ಕಾರಿನ ಬಿಲ್ಲು ಎಂದು ತೋರುತ್ತದೆ. ಹೌದು, ಇದನ್ನು ನೋಡಿ. ಅದಿರಲಿ, ನಿಮಗೆ: 
ಯಾವ ಕಾರು ಇಷ್ಟ?” ಗ 

ಕುಮಾರಿ ಮೆಹತಾಳ ಗಂಡಸ್ನಲದಲ್ಲಿ ರಕ್ತ ವೇಗದಿಂದೆ ಹರಿಯ ತೊಡಗಿತು. ಅವಳ 
ಒಬ್ಬ ಗೆಳತಿಯ ಮನೆಯಲ್ಲಿ "ಓವರ್‌ಲ್ಯಾಂಡ್‌' ಕಾರಿತ್ತು; ಇನ್ನೊಬ್ಬಳ ಬಳಿ "ಬ್ಯೂಕ್‌”” 
ಕಾರಿತ್ತು. ನಾಚಿಕೆಯನ್ನು ತೋರುತ್ತ ಅವಳು ಹೇಳಿದಳು: "ಓವರ್‌ ಲ್ಯಾಂಡ್‌” 
ಜನ್ನಾಗಿರುತ್ತದೆಂದು ತೋರುತ್ತ ದೆ."ಬ್ಯೂಕ್‌' ಸ ಸ್ವಲ್ಪ ಕಡಿಮೆ ಬೀಳಬಹುದೀನೋ !” 

ನಾಥ್‌ ಹೇಳಿದ: “ನೀವು ಹೇಳುವುದು ಸರಿಯೆಂದು ತೋರುತ್ತಜಿ. ಆದಕ್ಕೆ ನನ್ನ 
ಸ್ಥಿತಿಯನ್ನು ನೋಡಿ. ನಮ್ಮ ತಂದೆ ಫೋರ್ಡ್‌ ಕಾರನ್ನು ಕೊಂಡಿದ್ದರು. ಅಜೀ 
"ಗಾಡಿ'ಯ ವಿಷಯದಲ್ಲಿ ಸಂತೋಷದಿಂದ ಇದ್ದೆ. ಈಗ ಒಂದು "ಆಸ್ಪಿನ್‌' ಮತ್ತು: 
"ಬ್ಯೂಕ್‌ ಸೆಲೂನ್‌” ತೆಗೆದುಕೊಂಡಿದ್ದೇಕೆ-“ಆಸ್ಟಿನ್‌' ಓಡಾಟಕ್ಕೆ ಮತ್ತು * ಬ್ಯೂಕ್‌ 
ಸೆಲೂನ್‌; ಮೇರಠ್‌, ದೆಹಲಿ, ದೆಹರಾದೂನ್‌ ಮುಂತಾದ ಕಡೆಗಳಿಗೆ ಹೋಗಿ: 
ಬಕುವುದಕ್ಕೆ. ನಾನು ಸೌಂದರ್ಯ ಸ್ರ ಜ್ಜ ಯೇ ಇಲ್ಲದಂಥ ವ್ಯಕ್ತಿ ಯೇನೂ ಅಲ್ಲ. ಆದರೆ: 
ನನ್ನೊಬ್ಬ ಗಾಗಿ ಇಸ್ಟೆಲ್ಲ ಖರ್ಚು ಘೊಚುವುದು ಮನಸ್ಸಿಗೆ ಹಿತವೆನ್ಸಿ. ಸುವುದಿಲ್ಲ. ಷ್ಟ 

ಈ ಸರಳತನನನ್ನು ಕಂಡು ಕುಮಾರಿ ಮೆಹತಾಳ ಸುಡ ಉಕ್ಕಿ 
ಹರಿಯಿತು. ಅವಳು ನಟ್ಟು ಸಿರುಬಿಟ್ಟು ಹೇಳಿದಳು : “ಒಂಟಿ ಜೀವನ ವಾಸ್ತ ನವಾಗಿ" 
ನೀರಸವೆನ್ನಿಸುತ್ತದೆ.” ಕ 

ಅವಳು ಸೇವಕನನ್ನು ಕರೆದಳು: “ ಮಾಯಾ!” 

ಸೇವಕ ಹಾಜರಾದ, ಅವಳು ಅವನಿಗೆ ಹೇಳಿದಳು : “ಚಹಾ ಶಣ್ಣಿ ಗಾಗಿ 
ಬಿಸಿ ಚಹಾ ತೆಗೆದುಕೊಂಡು ಬಾ.” ಕ್ಕ 


೭೦ ಪುಸ್ತಕ ಪ್ರಸಂಚ 


ಸಂಕೋಚದಿಂದ ನಾಥ ಹೇಳಿದ: “ನೋಡಿ. ಇದೇ ನನ್ನ ಸ್ಥಿತಿ ಆಗಿಬಿಟ್ಟಿದೆ. 
ಎಲ್ಲ ಕೆಲಸಗಳೂ ಹೀಗೆಯೇ ಆಗುತ್ತಿರುತ್ತವೆ. ಇಲ್ಲಿ ನಿಮ್ಮ ಸಹಾನುಭೂತಿ ನನ್ನ್ನ 
ನೆರವಿಗೆ ಬಂದಿತು. ಇಲ್ಲದೆ ಹೋದರೆ ನನಗೆ ಎರಡೇ ಮಾರ್ಗಗಳು ಉಳಿದಿರುತ್ತಿದ್ದು ವು > 
ತಣ್ಣಗಿರುವ ಚಹಾ ಕುಡಿಯಬೇಕಾಗುತ್ತಿತ್ತು ಅಥವಾ ಕುಡಿಯದೆಯೇ ಇರೆಬೇಕಾಗು 
ತ್ರಿ ತ್ತು. ಹ 

ಒಂದು ವಿಚಿತ್ರ ಅನುಭೂತಿಯಿಂದ ಕುಮಾರಿ ಮೆಹಶಾಳ ಮುಖಕ್ಕೆ ರಂಗೇರಿತು; 
ಅವಳ ಕಣ್ಣ ಗಳೂ ಬಹುಶಃ ತೇಲುಗಣ್ಣ್ಯಾ ದುವು. 

ಐದೂವರೆ ಘಂಟಿಯ ಹೊತ್ತಿಗೆ ನಾಥ ಹಿಂದಿರುಗಬಹುಜಿಂದು ಯೋಚಿಸಿದ್ದೆ. 
ಆದರೆ, ಸುಮಾರು ಹತ್ತು ಘಂಟಿಯ ಹೊತ್ತಿಗೆ ಅವನು ಹಿಂದಿರುಗಿದ. “ಗುರು, ಇಷ್ಟು 
ಹೊತ್ತು ಎಲ್ಲಿದ್ದೆ ?” ಎಂದು ಕೇಳಿದೆ. 

“ಫಪುಮಾರಿ ಮೆಹತಾಳೊಂದಿಗೆ ಸಿನೆಮಾಕ್ಕೆ ಹೋಗಿದ್ದೆ'' ಎಂದು ಅವನು 
ಉತ್ತರಿಸಿದ. 

ಮೂರು ದಿನಗಳವಕೆಗೆ ನಾಥ ಬಹುಶಃ ಕಾಣೆಯೇ ಆಗಿ ಬಿಟ್ಟಿದ್ದೆ. ನಾಲ್ಕನೆಯ 
ದಿವಸ ಸಹಾರನ್‌ ಪುರಕ್ಕೆ ಹೊರಡುವ ಮೊದಲು ಅವನು ಗಂಭೀರವಾಗಿ ಹೇಳಿದೆ: 
“ವಿನಿಲ್ಲವೆಂದರೂ ನಾನು ಅಲ್ಲಿಗೆ ಹೋಗಿ ಬಂಗಲೆಗೆ ಸುಣ್ಣ ಬಣ್ಣವನ್ನಾದರೂ ಮಾಡಿಸ 
ಬೇಕು. ಕಛೇರಿಯ ಬಾಗಿಲು ತೆರೆದ ಒಡನೆಯೇ ನೀನು "ನನ್ನ "ಸಿವಿಲ್‌ ಮ್ಯಾರೇರ೯' 
ಅರ್ಜಿಯನ್ನು ಸಲ್ಲಿಸಿಬಿಡು.” 

Ci ಆಶ್ಚರ್ಯದಿಂದ ಕೇಳಿದೆ: “ಏನೆಂಜಿ? ಯಾರ ಜೊತೆಯಲ್ಲಿ 9 ಈ 
ಗಂಭೀರವಾದ ಮುಖಭಾವದಿಂದ ಹೇಳಿದ: “ಕುಮಾರಿ ಉಷಾಳೊಂದಿಗೆ ! mY 

ಈ ಸುದ್ದಿಯನ್ನು ಕೇಳಿದ ಬಳಿಕ, ಅದನ್ನು ರಹಸ್ವವಾಗಿ ಇಟು ಕೊಳ್ಳುವುದು 

ನನಗೆ ಸಾಧ್ಯ ವೇ ಇರಲಿಲ್ಲ. ನಾನು ಓದೋಡುತ್ತ ಸೋ ಗ್ರಚೂ ಯಿ ವಿಷ್ಣು ತವರಿಗೆ 

ಸುದಿ ಯನ್ನು ತಿಳಿಸಿ, ಹೀಗಿದೆ: ನೋಡಿದಿರಾ ಅತ್ತಿಗೆ?” 

ಅನರು ತಮ್ಮ ತಪ್ಪನ್ನು ಒಪ್ಪಿ ಕೊಳ್ಳೆ ಡೆ, ಹೀಗೆಂದರು: “ಇದಕ್ಕೆ ಅಭ ಕ್ರಿಂತೆರವೇನು 
ಬಂತು? ಇಬ್ಬರೂ ಜೊತೆಯ ಸಮಾಜ ಸೇವೆ ಮಾಡುತ್ತಾರೆ. 

ತು ವರ್ಷಗಳ ಬಳಿಕ ಮಸ್ಸೂರಿಗೆ ಹೋಗುವ ಹಾದಿಯಲ್ಲಿ ಒಂದು ದಿವಸಡ 
ಮಟ್ಟಿಗೆ ನಾಥನ ಮನೆಯಲ್ಲಿ ಉರಿದಿದೆ. ಆಗಲೂ ಆ ಹಳೆಯ ಕಟ್ಟಡದ ಅಂಗಳದಲ್ಲಿ 
ಜರ್ಜರಿತವಾಗಿದ್ದ ಆ ಫೋರ್ಡ್‌ ಕಾರು' ನಿಂತಿತ್ತು. ಖಾಲಿ ಜಾಗದಲ್ಲಿ « ಏಿಟುನಿಯಾ'ಕ್ಕೆ 
ಬದಲಾಗಿ ಕುಂಬಳೆಕಾಯಿಯ ಬಳ್ಳಿ ಮತ್ತು "ಹಾಲೀಹಾಕ್‌'ಗೆ ಬದಲಾಗಿ ಚೆಂಡೆಯ 
ಸಸಿ ಸಮೃದ್ಧ ವಾಗಿ ಬೆಳೆಯುತ್ತೆ ಇದ್ದುವು. ಸುಮಾರು ಒಂದೂವರೆ ವರ್ಷ ವಯಸಿ ನೆ 
ಒಬ್ಬ ಹುಡುಗಿ ಫ್ರಾಕನ್ನು ತೊಟ್ಟು, ಕುಣಿದಾಡುತ್ತ, ಒಳಗಿನ ಯಾವುದೋ ಯು 
ಕೋಣೆಯಿಂದ ಹೊರಬಂದಳು ಹಾಗೂ ಅಂಗಳದಲ್ಲಿದ್ದ ಸ್ಪೇನಿಯರ್‌ ನಾಯಿ 
ತಬ್ಬಿಕೊಂಡು, ಅದರ ಕಿವಿಯನ್ನು ಕಚ್ಚಿಸುವ ಆಟದಲ್ಲಿ ತೊಡಗಿದಳು. ಈ ಅನಾಚಾರ 
ವನ್ನು ವಿರೋಧಿಸುತ್ತ ಒಳ್ಳವಿಂದ ಒಬ್ಬ ಹೆಣ್ಣಿನ "ದನಿ ಕೇಳಬಂದಿತು : “ಛಿ ಛಿ! 

ಬೇಡ ಮುನ್ನಿ!” 


ಸಮಾಜ ಸೇಷೆ ೭೧ 


ಆ ದನಿಯನ್ನು ಹಿಂಬಾಲಿಸಿ ಆ ಹೆಣ್ಣು ಹೊರಬಂದಳು. ಬಣ್ಣ ವೇನೋ ಕುಮಾರಿ 
ಮೆಹಶಾಳದ್ದೇ ಆಗಿತ್ತು ; ಆದಕಿ, ಬಾಗಿಬಳುಕುತ್ತಿದ್ದ ಎಡೆಗಳೆಲ್ಲ ತುಂಬಿಕೊಂಡಿದ್ದು ವು. 
ಕಟ್ಟಿಲ್ಲದ ಕನ್ನಡಕವೂ ಕಾಣೆಯಾಗಿತ್ತು. ಬಿಳಿಯ ತೆಳುವಾದ ಸೀರೆಯ ಮೇಲೆ ಒಂದೆರಡು 
ಕಡೆ ಅರಿಶಿನದ ಕಲೆಗಳೂ ಇದ್ದು ವು. 

ಫಮಸ್ಪರಿಸುತ್ತ ನಾನು ಕೇಳಿದೆ: “ಹೇಳಿ ಅತ್ತಿಗೆ, ಸಮಾಜ ಸೇವೆಯ ಕಾರ್ಯ 
ಹೇಗೆ ನಡೆಯುತ್ತಿದೆ ?” | 

ಅತ್ತಿಗೆ ಉತ್ತರವನ್ನು ಅರಸುತ್ತಿದ್ದಳು. ಅಷ್ಟರಲ್ಲಿಯೇ ಹೊರಬಂದ ನಾಥ ತನ್ನ 
ಕೈಯಲ್ಲಿದ್ದ ಸಿಗರೇಟಿನ ಕೊನೆಯ ದಮ್ಮನ್ನು ಎಳೆದು, ಅದನ್ನು ಬಿಸಾಡುತ್ತ ಹೇಳಿದ : 
“ಸಾಂಗೋಪಾಂಗವಾಗಿ ನಡೆಯುತ್ತಿದೆ-.ಸಮಾಜ ಸೇವೆಯ ಕಾರ್ಯವಲ್ಲ, ಸಮಾಜ 
ವನ್ನು ಬೆಳೆಸುವ ಕಾರ್ಯ....? 


ಅನು: ಪ್ರಧಾನ್‌ ಗುರುದತ್ತ 


ನಿಜವಾದ ಸಮಾಜವಾದವು ನಮಗೆ ನನ್ಮು ಪೂರ್ವಜರಿಂದ ಪರಂಪರಾಗತ 

ವಾಗಿ ಬಂದಿದೆ. *ಸಭೀ ಭೂಮಿ ಗೋಪಾಲಕಿ” *ಭೂಮಿ ಎಲ್ಲ 

ಪರಮಾತ್ಮನದು” ಎಂದು ಅವರು ನನುಗೆ ಕಳಿಸಿದ್ದಾರೆ. ಅಂದ ಮೇಲೆ 

*ನನ್ನದು, ನಿನ್ನದು” ಎಂಬ ಹಕ್ಕಿನ ರೇಖೆಗೆ ಸ್ಥಾನವೆಲ್ಲಿದೆ? ಇಂಥ 

ಹಕ್ಕಿನ ಗಡಿಯನ್ನು ಮನುಷ್ಯನೇ ಉಂಟು ಮಾಡಿದನು. ಆದುದರಿಂದ 
* ಅವನು ಅದನ್ನು ತೆಗೆದುಹಾಕಬಲ್ಲನು. 


ಗಾಂಧೀಜಿ 


ಶ್ರೀಸಾಮಾನ್ಯ ಉವಾಚ--ಸಂಜೆಗಣ್ಣಿನ ಹಿನ್ನೋಟಿ 
ತ್ರಾ ಕ ರ್ಯಾ ಜೂ ಆರು 


ಪ್ರೊ ಎ, ಎನ್‌. ಮೂರ್ತಿರಾವ್‌ 


ಮುಂದುವರಿದುದು 
ಗಾನನೋಹಿನಿ 


ಕಾಲೇಜಿಗೆ ಸೇರಿದ ಮೇಲೆ ಮನೆಯಲ್ಲಿ ನನ್ನ ಸ್ಥಾನಮಾನಗಳು 
ಸ್ವಲ್ಪ ಹೆಚ್ಚಿದವೆಂದು ಹಿಂದೆ. ಸೂಚಿಸಿದ್ದೇನೆ. ಇದಕ್ಕೆ ಒಂದು 
ಕಾರಣ (ಬಹುಶಃ [ ನನಗೆ “ಕಾಲಕ್ಷೇಪ? (ನನ್ನ್ನ ಅಜ್ಜಿ 
"ಸ್ಪಾಲರ್‌ಸಿಪ್‌' ಅನ್ನು ಉಚ್ಚರಿಸಿದ ರೀತಿ!) ಬಂದು ನಾನು 
ಆರ್ಥಿಕ ದೃಷ್ಟಿಯಿಂದ ಸ್ವಾತಂತ್ರ್ಯ ಪಡೆದದ್ದು. ಒಂದು ಸಂದರ್ಭ 
ದಲ್ಲಿ ಈ ಸ್ವಾತಂತ್ರ್ಯವನ್ನು: ದುರುಪಯೋಗ ಮಾಡಿಕೊಂಡೆ 
ನೆಂದು ನನ್ನ ತಂದೆಗೆ ಸ್ವಲ್ಪ ಅಸಮಾಧಾನ. ಸಂಗೀತದ ಮೇಲೆ 
ನನಗಿದ್ದ ವ್ಯಾಮೋಹ ಅವರಿಗೆ ಹಿಂಜೆಯೇ ಆತಂಕ ತಂದಿತ್ತು. 
ಆ ಕಾಲಕ್ಕಿಂತ ಮೂರುನಾಲ್ಕು ದಶಕಗಳ ಹಿಂದೆ ವಾಸುದೇವಾ 
ಚಾರ್ಯರು ಗುಟ್ಟಾಗಿ ಸಂಗೀತ . ಕಲಿಯಹೊರಟಾಗ ಅವರೆ 
ತಾತನಿಗೆ ಬಹಳ ಕೋಪ ಬಂದಿತೆಂತೆ. “ವೇದ ವಿದ್ಯೆ ಕಲಿತುಕೊ 
ಅಂತ ಹೇಳಿದರೆ ಅದನ್ನು ಬಿಟ್ಟು ಸೂಳೆಯರ ವಿ ಕಲಿಯೋಕೆ 
ಹೊರಟಿಯ |” ಎಂದು ಗರ್ಜಿಸಿ ಅವರನ್ನು ಥೆಳಿಸಿದರಂತೆ. ನಾನು 
ಹೆದಿವಯಸ್ಸನಾಗುವ ವೇಳೆಗೆ ಪರಿಸ್ಥಿತಿ ಸ್ವಲ್ಪ ಬದಲಾಯಿಸಿತ್ತು. 
ಶೇಷಣ್ಣ, ಕೃಷ್ಣಪ್ಪ, ಸುಬ್ಬಣ್ಣ, ಚೆಕ್ಕ ರಾಮರಾಯರ, 
ವಾಸುದೇವಾಚಾರ್ಯರು--ಇವರಿಗೆಲ್ಲ ಸಮಾಜದಲ್ಲಿ ಗಣ್ಣ ವಾದ 
ಸ್ಕಾ ನವೇ ಇತ್ತು. ಹುಡುಗಿಯರಿಗೆ ಮದುವೆಮಾಡುವ ಮು 
ಸಂಗೀತಪಾಠ ನಡೆಯುತ್ತಿತ್ತು. ಹೆಣ್ಣನ್ನು ನೋಡಲು 
ಬಂದವರು "ಒಂದು ಹೂಡು ಹೇಳಮ್ಮು' ಎನ್ನುವುದು, ಹುಡುಗಿ 
ಹಾರ್ಮೋನಿಯಂ ನುಡಿಸಿಕೊಂಡು ಒಂಜಿರಡು ಕ ತಿಗಳನ್ನು 
ಹಾಡುವುದು, ಇದೆಲ್ಲ ಆಚರಣೆಗೆ ಬಂದಿತ್ತು. ಸಾಮಾ ವಾಗಿ 
ಕ್ಕ ಮದುವೆಯಾದ ಮೇಲೆ ಹುಡುಗಿಯಠ ಸಂಗೀತಾಭ್ಯಾಸ ನಿಂತು 


| ಶ್ರೀಸಾಮಾನ್ಯ ಉವಾಚ -ಸಂಜೆಗಣ್ಣಿನ ಹಿನ್ನೋಟ ೩ತ್ತಿ 


ಹೋಗುತ್ತಿತ್ತೆಂಬುದು ಬೇಕೆ ಮಾತು. “ಹಾರ್ಮಣಿ ಬಾರಿಸೋ ಕೈ ಹಾಲು ಕಾಸೀತೆ!” 
ಎಂದು ಕೈಲಾಸಂರವರ ಮಾನಸಪ್ರತ್ರಿ ಯೊಬ್ಬಳು ಹೇಳಿದ್ದನ್ನು ನೆನೆಯಬಹುದು. 

ಇದೆಲ್ಲ ನಿಜವಾದರೂ ಸಂಗೀತ ಕಲಿತರೆ ಹುಡುಗ ಕೆಟ್ಟು ಹೋಗುತ್ತಾನೆ ಎಂಬ 
ಭಾವನೆ ಇದ್ದೇ ಇತ್ತು. ಈ ಪರಿಸ್ಥಿ ತಿಗೆ ಹೆದರದೆ ನಾನು * ಸಂಗೀತಾಭ್ಯಾಸವನ್ನು 
ಪಾ ್ರಾರಂಭಿಸಿದೆ.. ಅದಕ್ಕಾಗಿ ಶಿಕ್ಷಕರನ್ನು "ನೆಗೆ ಬರಮಾಡಿಕೊಳ್ಳುವುದು ಅಸಾಧ್ಯ. ನಾನೇ 
ಸಂಗೀತಗಾರರ ಮನೆಗೆ ಹೋಗಿ ಶಿಷ್ನ ವೃತ್ತಿ ನಡೆಸುವುದೂ ಅಸಾಧ್ಯ. ನನ್ನಂಥ ಉತ್ಸಾಹ 
ಗಳನ್ನು ಈ ಕಷ್ಟದಿಂದ ಪಾರುಮಾಡುವುದಕ್ಕಾಗಿ ಪುಣ್ಯಾತ್ಮನೊಬ್ಬ ದು 
ಸ್ವಯಂಜೋಧಿನಿ' ಎಂಬ ಹೆಸರಿನ ಪುಸ್ತಕವನ್ನು ಪ್ರಕಟಿಸಿದ್ದ. ಅದಕ್ಕೆ ಒಂದು 
ರೂಪಾಯಿ, ಹೊಚ್ಚ ಹೊಸೆ ಹಾರ್ನೋಫಿಯಮ್ಮಿ; ಗೆ ೨೫ ರೊಪಾಯಿ ಇದೆಲ್ಲ ಆ 
ಕಾಲದಲ್ಲಿ ದುಂದು ನೆಚ್ಚ ಎನ್ನಿ ಸಿಕೊಳು ತ್ತಿತ್ತು. ಇಷ್ಟು ಬಂಡವಾಳವನ್ನು ತೊಡಗಿಸಿ 
ಸರಳೆ ಕೂಗಲಾರಂಭಿಸಿದೆ. 

“ಒಳ್ಳೆಯ ಹುಡುಗ. ಇದು ಪದತಿ, ಹೀಗೆ ಮಾಡು ಎಂದಕೆ ಮಾಡುತ್ತಾನೆ” 
ಎಂಬ ಹೆಸ ಸರನ್ನು ನಾನು ಎಂದೊ ಸಂಪಾದಿಸಿದವನಲ್ಲ. ಆದರೆ ಸಂಗೀತದ ವಿಷಯದಲ್ಲಿ 
ಮಾತ್ರ ಆಸ ಕಯೆಂಬೋಧಿವಿಕಾರನ ಮಾತನ್ನು ಅಕ್ಷರಶಃ ಪಾಲಿಸಿಜಿ : ಮೊದಲ ದಿನನೇ 
ಹಾಸ ತ್ಯಾಗರಾಜ ಕೃತಿಗಳ ಮೇಲೆ ce. ಸರಳೆ ಜಂಟವರಸೆ--“ಸರಿಗ 
ಸರಿಗಮ, ರಿಗಮ ಗತ ಸ” “ಸರಿಗಮಗರಿ ಸರಿಗರಿ ಸರಿಗಮ?- -ಇತ್ಯಾದಿಗಳನ್ನೆಲ್ಲ 
ವಿಧ್ಯುಕ್ತವಾಗಿ ಅಭ್ಯಾಸಮಾಡಿದೆ. ಅನಂತರ ಹಿಳ್ಳಾರಿ ಗೀತೆಗಳು. ಆ ಪುಸ್ತಕವನ್ನು 
ಬರೆದ ಮಹನೀಯ ತೆಲುಗನೋ ಏನೊ- ಅದು $C ಅಕ್ಷರದಲ್ಲೇ ಇತ್ತೋ ಏನೊ 
ಸರಿಯಾಗಿ ನೆನಪಿಲ್ಲ. “ಕೆರೆಯ ನೀರನು ಕೆರುಗು ಜಲ್ಲಿ, ಹರಿಸೆಮಾರ್ಪಣ ಮಾಡಿ 

ಬ್ರತಿಕೆರು” ಇದು ಆ ಪುಸ್ತಕದಲ್ಲಿ ಅಚ್ಚಾಗಿದ್ದ ಪಾಠ. ಕೆರುಗು, ಜಳ್ಲಿ--ಇವುಗಳ 
Fy ೇನೊ ಉದಾರ ಬುದ್ದಿಯಿಂದ ಮುದ್ರಾ ರಾಕ್ಷಸನ ತಲೆಗೆ ಕಟ್ಟುವುದು ಸಾಧ್ಯ. ಆದರೆ 
“ಬ್ರತಿಕೆರು' ಎನ್ನುವುದು ಆ ಲೇಖಕ ಫುರಂದರರಿಗೆ ಕಲಿಸಿದ ಪಾಠವೇ ಇರಬೇಕು. 
ಸುಗೀತದ ದೃಷ್ಟಿಯಿಂದ ಅಷ್ಟೆ "ನೂ ಮ 3 ಇಂಥ ಕಲವು ದೋಷಗಳನ್ನು 
ಮರೆತರೆ ಆ ಪ್ರಸ್ತಕ ಚೆನ್ನಾ ಯೇ ಇತ್ತು; ಅಥವಾ ಆಗ ನನಗೆ ಚೆನ್ನಾ ಗಿದ್ದಂತೆ 
ಫ್ಯೂ 
ಇಸರಾಯರು "ತಾಳಬೇಕು? ಎಂದಿದ್ದಾ ರಷ್ಟೆ. ಅವರ ಬಯಕೆ ತೀರಲಿ ಎಂದು 
ಸತಗ sR ತಾಳವನ್ನು ಅವರಿಗೇ ಬಿಟ್ಟು ಕೊಟ್ಟಿ. ಉಳಿದಂತೆ ನನ್ನ ವ್ಯಾಸಂಗ 
ಶ್ರಥ್ಲೆಯಿಂದ-“ ಈ ಸೌಭಾಗ್ಯಕ್ಕೆ ಇವನು ಕಾಲೇಜಿಗೆ ಯಾಕೆ ಸೇರಿದನೊ!” ಎಂದು 
ತಂದೆ ಕಳವಳಪಡುವಷ್ಟು ಶ್ರದ್ಧೆ ಯಿಂದ--ಸಾಗಿತು. ಅಭ್ಯಾಸದ ಶಾಸ್ತ್ರೀಯ ಫಲ ಈಗ 
ಏನೂ ಉಳಿದಿಲ್ಲ. ಆದ್ದ ರಿಂದ ಯಾವುದನ್ನು ಆಗ ಅಭ್ಯಾಸ ಮಾಡಿದೆ, ಯಾವುದನ್ನು 
ಕಚೇರಿಗಳಲ್ಲಿ ಕೇಳಿದೆ ಎನ್ನುವುದು ಬಹುಮಟ್ಟಿಗೆ ಮರೆತುಹೋಗಿದೆ. ಹೆಂಸಧ್ವನಿಯ 
ವರ್ಣ (ಜಲಜಾ ಕಿ) ಶ್ರಿ ರಾಗದ ವರ್ಣ (ಸಾಮಿ ನಿನ್ನೆ ಕೋರಿ), ಇವುಗಳ ಸಾಹಿತ್ಯ 
' ಫೆನನಿಲ್ಲವಾದರೂ ಸೃರೆಭಾಗ (ತಪ್ಪು ತಪ್ಪಾಗಿ?) ಅಲ್ಲ ಸಲ್ಪ ನೆನಪಿದೆ. ಶ್ರೀರಾಗದ 
ಅವರೋಹಣದಲ್ಲಿ ಬರುವ "ಪಧನಿ' 'ಂಗಂ' ಎಂಬ ಎರಡು ತಿರುವುಗಳ ಇಂಪು ನನ್ನನ್ನು 
ಮರುಳು ಮಾಡಿದ್ದಂತೂ ಈಗಲೂ ನೆನಪಿನಲ್ಲಿ ಉಳಿದಿದೆ. ಆಗ ಕೆಲವು ದಿನ "ಸನಿ 
4% 


೬೪ ಪುಸ್ತಕ ಪ್ರಪಂಚ 


ಪಧನಿ ಸಮ ರಿಗರಿಸ'ವನ್ನು ಎಲ್ಲರ ತಲೆ ಚಿಟ್ಟು ಹಡಿಯುವವರೆಗೂ ಹಾಡಿದ್ದೂ 
ಹಾಡಿದ್ದೇ. ಆ ಸಂಚಾರದ ಇಂಪು ಇಂದಿನ ಆಹು ಹೌದು. ಕೆಲವು ಶ್ಯಾಗರಾಜ 
ಕತಿಗಳಿಗೆ ಮಣ್ಣು ಹಾಕಿ ನನ್ನ ಅಭ: ಸಕ್ಸ ಇತಿಶ್ರೀ ಬರೆದೆ. ಹಂಸಧ್ಯನಿ ು "ರಘು 
ಹಸ ನೀ ಪಾ ದಯುಗ', ಮತ್ತು ಭ್ಲೈರವಿಯ "ಶ್ರೀ ರಘುವರ ಹೋಯ” 
ಇವೆರಡರ ನೆನಪು ಉಳಿದಿದೆ. ಬಹುಶಃ pS RE ಹೊತ್ತಿಗೇ ನನ್ನ 
ಸಂಗೀತಾಭ್ಯಾಸವೂ ಮುಗಿಯಿತು. ಗಾನಮೋಹಿನಿಯ ಆಕರ್ಷಣೆ ವಿಪರೀತವಾಯಿತೊಬ 
ಶಂಕೆ ನನ್ನ ಮನಸ್ಸಿಗೇ ಬಂತು. ಕಾಲೇಜಿನ ಓದು, ಸಂಗೀತಾಭ್ಯಾಸ, ಇವೆರಡೂ ಒಟ್ಟಿಗೆ 
ಸಾಗಲಾರವು ಎನ್ನಿ ಸಿತು. ನನ್ನ ತಂದೆಗೂ ಸತ್ತ ತಾಣಿ ಕು “ವ್ರ ಹುಡುಗನ 
ತಲೆಯಲ್ಲಿ ಎಲ್ಲೋ ಸ ಸ್ವಲ್ಪ ವಿವೇಶವಿದೆ? ಎಂದುಕೊಂಡು ಅವರು ಆಶ್ರ ರ್ಯಪಟಿ ಸಿಕೇನೆೊ! 


ಸಂಸ್ಕೃತ ಕಲಿಯುವ ಪ್ರಯತ್ನ 


ನನಗೆ ಸಂಸ ತೆದ ತಾ ಆಸಕ್ತಿ ಹುಟ್ಟಿ ದ್ಹೂ ನಾನು ಬಿ. ಎ. ತರಗತಿಗಳಲ್ಲಿ 
ದಾ ಗಲೇ. ನಮ್ಮ ಕಟ್ಟ ದೊಡ್ಡಪ್ಪ ನ ಅಳಿಯ y (ಕಂಠಕಾ ಸ್ತ್ರ (ಕಂಠಿ) ಆಗ ಪಂಡಿತೆ 
ಸರೀಕ್ಷೆಗೆ ಓದುವುದೆಕ್ಕಾಗಿ ಮೈಸೊಂಗ ಬಂದು ನಮ್ಮ ಮನೆಯಲ್ಲೇ ಇದ್ದ. ಅವನು 
ನನಗೆ. ಬಾಲ್ಕ ಕಾಲದಿಂದಲೂ ಸ್ನೇಹಿತ. ಅವನ ತಂದೈೆ, ರಾಮನಾ ತ ಪುರದ 
' ಕನಿನೀಪತಿಶಾಸ್ತ್ರಿಗಳು, ನಮಗೆ ಕೇಯ ಬಂಧುಗಳೆ. ನನಗೆ ಅವರ ಪರಿಚಯವೂ ಇತ್ತು. 
ಅವರು ಒಳ್ಳೆಯ ವಿದ್ವಾಂಸರು, ತಮ್ಮ ಮಗನಿಗೆ ರಘುವಂಶ ಕುಮಾರಸಂಭವ ಮುಂತಾದ 
ಕೆಲವು ಕಾವ್ಯಗಳನ್ನು ಅಗಲೇ ಅರೆದು ಹೊಯ್ದಿ ದ್ವರು. “ನನಗೆ ಸಂಸ್ಕೃತ ಹೇಳಿಕೊಡು 
. ಕ್ರ್ರೀಯ? ಎಂದು ಕೇಳಿದಾಗ ಅವನು ಸಂತೋಷದಿಂದ ಒಪ್ಪಿ ಡ್‌. ಕೀ ಶಬ್ದ ಗಟ್ಟ 
ಮಾಡಬೇಕು; ಭಂಡಾರಕರ್‌* ಓದಬೇಕು; ಸ್ವಲ್ಪ tes ಅಮರ ಗಟ್ಟಿ ಮಾಡೆ 
ಬೇಕು. * ಇದಿಷ್ಟು ನೀನೇ ಮಾಡಜೀಕಾದ ಕೆಲಸ. ನಾನು ನೇರವಾಗಿ ರೆಮೆವಂಕ' 
ಪ್ರಾರಂಭಿಸಿಬಿಡುತ್ತೀನೆ” ಎಂದು ಎಚ್ಚ ರಿಕೆ ಕೊಟ್ಟಿ. ಕಾರ್ಯಕ್ರಮ ಹಾಗೆಯೇ 
ನಡೆಯಿತು. ನಾನು "ರಾಮಃ ರಾಮ್‌ ರಾಮಾಃ', "ಹರಿಃ ಹರೀ ಹರಯೆಃ' ಇತ್ಯಾದಿ 
ಗಳಿಗೂ ಅಮರಕ್ಕೂ ಮಣ್ಣು ಹಾಕಿದೆ. "ರಘುವಂಶ'ದ ಪಾಠವೂ ಆರಂಭವಾಯಿತು. 
ಕಂಠಿ ಅನೂಚಾನವಾಗಿ ಬಂದ ಪಾಠಕ್ರಮವನ್ನು ಅನುಸರಿಸಿದ. ಮೊದಲು ನಾನು 
ಶ್ಲೋಕನನ್ನು ಓದುವುದು ; ಅನಂತರ ಅನುಕ್ರ ಮವಾಗಿ ಪದ ವಿಭಾಗ, ಅನ ಯ, ಪ್ರತಿ 
ಸದಾರ್ಥ; ಒಟ್ಟು ಶ್ಲೋಕದ ಅರ್ಥ, ತಾತ್ಟ ರ್ಯ ; ಯಾವುದಾದರೂ ಹಾದು ನ 
ಎರಡು ಅರ್ಥ ಸಾಧ್ಯ ನಾದರೆ ಎರಡನ್ನೂ ಹೇಳ "ಎರಡರಲ್ಲಿ ಇದು ಉತ್ತಮ' ಎಂದ: 
ಸೂಚಿಸುವುದು (ಉದಾ “ಫಾರ್ವತೀಪರಮೇಶ್ಯರ್‌” ಎಂಬುದನ್ನು *ಪಾರ್ವತೀಪ. 
ರಮೇಶ್ವ ರೌ? ಎಂದು ಹದ ವಿಭಾಗೆ ಮಾಡಿದರೆ ಆ ಪದ ಶಿವ ವಿಷ್ಣು ಗಳಿಬ ನ)ಿರನ್ನೂ 
ನಿರ್ಜಿಟಿಸ ಸುತ್ತದೆ. "ಫಾರ್ವತೀಪರಮೇಶ್ಶ ರೌ” ಎಂದು ಒಟ್ಟಿ ಗೆ ಓದಿಕೊಂಡರೆ ಶಿವ: ಮತ್ತು 
ಪಾರ್ವತಿ ಎಂಬ ಅರ್ಥ ಬರುತ್ತದೆ.) ; ಮೀಲೆ bg ಔದಗಳಿಗೆ ಅಮರ ಹೇಳುವುದ 


 * ಆರ್‌, ಜಿ, ಭಂಡಾರಕರ್‌ರನರು ಬರೆದ "The first book of Sanskrit’ 1 
ಅನರ ಹೆಸರೇ ಚಾಲತಿಯಲ್ಲಿದೆ. ಈ ಪುಸ್ತಕ ಕನ್ನಡಕ್ಕೂ ಅನುವಾದವಾಗಿದೆ. ಆದರ ಎರಡನೆಯ 
ಭಾಗ ಅನುವಾದವಾಗಿದೆಯೋ ಇಲ್ಲವೋ ತಿಳಿಯದು. 


ಶ್ರೀಸಾಮಾನ್ಮ ಉವಾಚ. -ಸಂಜೆಗಣ್ಣಿನ ಹಿನ್ನೋಟ ೭೩ 


(ಅಂದರೆ : "ಪಾರ್ವತಿ' ಎಂಬ ಪದ ಬಂದರೆ "ಅಪರ್ಣಾ ಪಾರ್ವತೀ ದುರ್ಗಾ', “ಬುದ್ದಿ? 
ಎಂಬ ಪದ ಬಂದರೆ “ಬುದಿ ಿರ್ಮನೀಷಾ ಧಿಷಣಾ' ಇತ್ಯಾದಿ ಆ ಪದಕ್ಕೆ ಸಂಬಂಧಪಟ್ಟ 
ಅಮರದ ಶ್ಲೋಕ ಹೇಳುವುದು. ಈ ಕೆಲಸವನ್ನು ಗುರುಗಳೇ : ಮಾಡುತ್ತಿದ್ದರು. 
(ಅಮರದ ಶ್ಲೋಕವನ್ನು ಸ್ವಾಧೀನಪಡಿಸಿ ಕೊಳ್ಳುವ ಕೆಲಸ ಶಿಷ್ಯನದ್ದು); ಪದಗಳ 
ವಿಭಕ್ತಿ ಹೇಳುವುದು: . ಸಮಾಸಗಳನ್ನು ಗುರುತಸುತುರು, ಬಿಡಿಸುವುದು; ಕೊನೆಗೆ 
ಆಕಾಂಕ್ಷೆ: “"ವಂದೇ' ವಂದಿಸುತ್ತೇನೆ. 'ಯಾರನ್ನು ? ಶಿವ ಪಾರ್ವತಿಯರನ್ನು (ಪಾರ್ವತೀ 
» ಪರಮೇಶ ಕರೌ) ; ಎಂಥ ಶಿವಪಾರ್ವತಿಯರನ್ನು 9" ವಾಕ್‌ ಮತ್ತು ಅರ್ಥ ಒಟು ಗೂಡಿರು 
ವಂತೆ ಒದಾಗಿರುವ ಶಿವಪಾರ್ವತಿಯರನ್ನು "(ವಾಗರ್ಥಾವಿವ ಸಂಪೃಕ್ತೌ ); ಮತ್ತೂ 
ಎಂಥ ಶಿವ ಪಾರ್ವತಿಯರನ್ನು? ಜಗತ್ತಿನ 'ಕಾಯಿಕೂಳೆಯರಾದ ಶಿವ ಪಾರ್ವತಿಯರನ್ನು 
(ಜಗತಃ ಪಿತರೌ) ಇತ್ಯಾದಿ. "ಎಂಥ', ಯಾರನ್ನು? ಎಂದು ಕನ್ನಡದಲ್ಲಿ ಹೇಳುವುದಕ್ಕೆ 
ಬದಲು ಗುರು ಸಂಸ್ಕೃತದಲ್ಲೇ "ಕಥಂ ಭೂತಃ, 1 1ಭೂತಾ, ಪುನಃ ಕಥಂಭೂತಂ 
ಇತ್ಯಾದಿ ಪಧಗಳನ್ನು ಬಳಸಿ * ಹೇಳಿಕೊಡುತ್ತಾನೆ. ನನಗೆ ಈ "ಭೂತ? ಪದವನ್ನು 
ಉಚ್ಚರಿಸುವುದೇ ಒಂದು ಮೋಜಾಯಿತು. ಕಂಠಿ "ಶ್ಲೋಕ ಓದು' ಎಂದರೆ "ಕಥಂಭೂತಂ 
ಮ ? ಎನ್ನುವುದು, "ಪುಸ್ತಕ ಎಲ್ಲಿ' ಎಂದರೆ "ಕಥಂ ಭೂತಂ ಪುಸ್ತಕಂ' 

ನ್ನುವುದು-.ಈ “ಭೂತ'ಗಳನ್ನು' ಬಾಯಲ್ಲಿ ಎಂಪರಲಾಡಿಸಿ ಕಂಠಿಗೆ ಹುಚ್ಚು 
ಒಡ ಅವನು “ನಿನಗೆ ತು ಪಾಠ" ಹೇಳಲಾರೆ, ಸೀನು ಶುದ್ಧ ಜೆಲ್ಲು” 
ಎನ್ನುವವರೆಗೆ! 

, ಇದೆಲ್ಲ ಮುಗಿದಮೇಲೆ ಶ್ಲೋಕದ ಒಟ್ಟು ತಾತ್ಪರ್ಯವನ್ನು ಮತ್ತೆ ಹೇಳಬೇಕು. 
ಅನಂತರ ಪುಸ್ತಕವನ್ನು ನೋಡದೆಯೇ ತೊ ನನ್ನು ಹೇಳಬೇಕು... ಉಚ್ಚಾರಣೆ 
ಸ್ಪಷ್ಟವಾಗಿರಬೇಕು. ಒಂದೇ ಒಂದು ಶ್ಲೊ ಕವನ್ನು ಪ್ರ ಕ್ರ ಮದಲ್ಲಿ ಪಾಠ ಹೇಳಬೇಕಾ ದೆಕಿ' 
ಅರ್ಧ ಫಾಂಟಿಗಿಂತ ಹೆಚ್ಚು ಕಾಲ ಬೇಕಾಗುತ್ತ ದೆ. 

ಈ ಪಾಠಕ್ರಮ Ky ಸ್ವಲ್ಪ ಬೇಸ ಸರೆ ತಂದಿತೆಂದು ಒಪ್ಪಬೇಕು. ಆದರೆ ಅದು 
ತನ್ನ ಮಿತಿಯಲ್ಲಿ ಬಳ ಆ. ಬಾಂಯಾಃ ಕ್ರಮ. ಸಾ ಮಾನ್ಯ ವಾಗಿ ನಮ್ಮ 
ಸ್ಫೊಲು ಕಾಲೇಜುಗಳಲ್ಲಿ ಅಧ್ಯಾಪಕರು ಕಾವ್ಯವನ್ನು ತಾವೇ ಓದಿ ಈ. ತಾತ್ಸರ್ಯ 
ಹೇಳಿ, ಒಂದೆರಡು ಕ್ಲಿಸ್ಟ್ರಸದಗಳ ಅರ್ಥ ಹೇಳಿ, ಬಹುಶಃ ಕಾವ್ಯ ಸೌಂದರ್ಯದ "ತಲೆ 
ಒಂದೆರಡು ನಿಮಿಸ (ಡೀ ಕಾವ್ಯವನ್ನು ಕುರಿತ ವ್ಯಾಖ್ಯಾನವಾದರೆ ಕೆಲವು ಘಂಟೆಗಳ 
ಕಾಲ) ವಾ ಖ್ಯಾನ ಮಾಡಿ ಮುಂದಕ್ಕೆ ಹೊರಟುಬಿಡುತ್ತಾರೆ. ಈ ಕ್ರಮದಲ್ಲಿ ಕಲಿತವರಿಗೆ 
ಗ್ರಂಥ ಸ್ವಾಧೀನವಾಗುತ್ತದೆಂದು ಹೇಳಲಾಗುವುದಿಲ್ಲ. ನಮ್ಮ "ಸಂಡಿತರ ಕ್ರಮದಲ್ಲಿ 
ಸಲಿತವರು wh ್ರಂಥದ ಪ್ರ ಪ್ರತಿಯೊಂದು ಪದವನ್ನೂ ನಾಲ್ಕಾರು ಸಾರಿ ಉಚ್ಚ ರಿಸಿರುತ್ತಾ ಕೆ - 
ಆ ಪದಗಳ ರಸ, ಸಂಬಂಧವನ್ನು ತಿಳಿ ದು ಕೊಂಡು ತಮ್ಮ ತಿಳಿವಳಿಕೆಯನ್ನು 
ನಾಲ್ಕಾರು ಸಾರಿ ಗ ಹಚ್ಚೆರುತ್ತಾ ಕೆ; ವಿಶೇಷಾರ್ಥಗಳನ್ನು pe ಕ; 
ವ್ಯಾಕರಣ, ಅಲಂಕಾರ, ಛಂದಸ್ಸು ಇವೆಲ್ಲದರ ಜ್ಞಾನವನ್ನು ಪ ಸಜೆದಿರುತ್ತಾ ಕಿ; ಓದಿದ 
ಶ್ಲೊ (ಕಲ್ಲಿ ಅವರು ಗಮನಿಸದಿರುವ ಅಂಶ ಏನೂ ಇರುವುದಿಲ್ಲ. ಕಾವ್‌ ನನ್ನು ಶಿಸ್ಯ 
ನಿಂದಲೇ ಓದಿಸುವುದರಿಂದಾಗಿ ಅವನ ಉಚ್ಛಾರಣೆ ಶುದ್ಧವಾಗುತ್ತದೆ ; ಶೊ ಕಕ್ಕೆ 
ಸಹಜವಾದ ಲಯವನ್ನು ಬಿಡದೆಂತೆ ಓದುವ ಕಲೆ ಅವನಿಗೆ ಸಿದ್ಧಿ ಸುತ್ತ ಜೆ; ಇವೆಲ್ಲದರ 


೭೬ ಪುಸ್ತಕ ಪ್ರಪಂಜ | 


ಜೊತೆಗೆ ಇಡೀ ಕಾವ್ಯ " ಇದನ್ನು ಮರೆಯಲು ಸಾಧ್ಯವೇ ಅಲ್ಲ' ಎನ್ನುವ ಮಟ್ಟಿಗೆ 


ಮನಸ್ಸಿನಲ್ಲಿ ನಿಂತುಹೋಗುತ್ತದೆ. 
ಗ್ಯ ಕ್ರ ಮ ಚಿಕ್ಕಮಕ್ಕಳ ಮೇಲೆ ಹೊರಲಾರದ ಭಾರವನ್ನು ಹೊರಿಸುತ್ತ ಜಿಯೇ? 


ಅವರೆ ವಯಸ್ಸಿ ಗೆ ಮರಿ ಶ್ರದ್ಧೆಯನ್ನು ಅವರಿಂದ ಬಯಸುತ್ತ ಡೆಯೆ? ಈ ಸಂದೇಹ 
ಕೆಲವರಿಗೆ ಬಂದಿಜಿ; ನನಗನ ಬಿಂದಿಜಿ. ನನಗೇ ಅದು ಸ್ವಲ್ಪ ಜೇಸರ ತಂದಿತೆಂದತಿ 
ಹೇಳಿದೆನಸ್ಟೆ. ಆದರೆ ಆ ಜೀ ಸರಕ್ಕೆ ಕಾರಣ ಪಾಠಕ್ರಮದ ದೋಷವಲ್ಲದಿರಬಹುದು ; 
ನನ್ನ ಎ ಬ್ಬ ಸ್ಫೂಲು ಕಾಲೇಜುಗಳಲ್ಲಿ ಆ ಸರಿಸುವ ಷ್ಟ ಕ್ರಮಕ್ಕೆ ಹೊಂದಿಕೊಂಡಿದ್ದ ದ್ದ 
"ರಿಂದ ಹಳೆಯ. ಕ್ರಮ ಬೇಸರ ತಂದಿರಬಹುದು. ನಾನು ವೃತ್ತಿ ಯಿಂದ ಅಧ್ಯಾಪನ ಪಕನಾದ್ದೆ, 
ರಿಂದ ಈ ಸಮಸ್ಯೆಗೆ ಸ್ವಲ್ಪ ಹೆಚ್ಚು ಗಮನಕೊಡಬೇಕು ಎನ್ನಿಸುತ್ತದೆ. ನಷ್ಟು ರವಾದ 
ಶ್ರದ್ದೆ ಒಂದು ಕಡೆ; ಒರ ಉಶ್ಸಾಹ, ಆಕರ್ಷಕತೆ ಇವು ಮತ್ತೊ ಂದು ಕಡೆ. 
ಇನೆರಿಡರ ಸಮನ್ವ ಯನವಾಗಚೇಕು. ಬ ಕ್ರಮದಲ್ಲಿ ಗಂಭೀರ ಶ್ರ ದ್ಧ ಹೆಚಾ ಪ್ರಿಯಿತೇನೊ; 
ಇಂದಿನದರಲ್ಲಿ ಆಳಕೆ ಇಳಿಯಲಾರದ ತೇಲುಸೋಟ(92೧೯೯8 diy), ಚಾಂಚಲ್ಯ, 
ಹೆಚಾಯಿತೇನೊ. ಹಳೆಯ ಪದ್ಧ ತಿಯ ಗುಣಭಾಗನನ್ನು ಅಂದರೆ ಅದರಿಂದಾಗುವ 
ಪ್ರಯೋಜನಗಳನ್ನು ಮೇಲೆ ಕಾಜಿಸಿದ್ದೆ "ನೆ. ಅದು 'ವ್ಯಾಖ್ಯಾನಶ್ಚಿಂತ ಮೂಲಕ್ಕೆ 
(ಟೋ 2 ಬಗ ಹೆಚ್ಚು ಗಮನಕೊಡುತ್ತ ಜಿ, ನಮ್ಮ ಕಾಲೇಜುಗಳಲ್ಲಿ ಓದಿದವರಲ್ಲಿ 
ಮೂಲದ ಸರಿಚಯ3ತಿ ೦ತ ವ್ಯಾಖ್ಸಾ ನವೇ ಮನಸ್ಸ ನ್ನು ಹೆಚ್ಚಾಗಿ "ತುಂಬಿರುತ್ತ Py 
ಜೋಧನಕ್ರಮ ಈ ದೋಷಕ್ಕೆ ಎಡೆಗೊಡುತ್ತದೆ ; ಸರೀಕ್ಷಿಯ ಕ್ರಮವೂ ಮೂಲಪಾಠದ 
ವಿಷಯದ ಉದಾಸೀನರಾಸುವುದಕ್ಕೆ ಅವಕಾಶ ಕೊಡುತ್ತ ಜಿ “Lear is more 
sinned against than singing ಇದನ್ನು ಕುರಿತು ವ್ಯಾಖ್ಯಾನ ಮಾಡಿ” 
ಎಂದೋ ಅಥವಾ “ ಬಿಯಾಟ್ರಿಸ್‌ ಮತ್ತು ಹೀರೊ-ಇನರಿಬ್ಬರ ಸ್ವಭಾವಗಳಲ್ಲಿ ಕಾಣುವ 
ವ್ಯ ತ್ಯಾಸವನ್ನು ಕುರಿತು ಪ ನ ಬರೆಯಿರಿ” ಎಂದೋ ಪ್ರಶ್ನೆ ಕೇಳುತ್ತೆ ವೆಂದಿಟ್ಟು 
ಕೊ ಳ್ಳೊ € ಣ. ವಿದ್ಯಾರ್ಥಿಯು ಸಂಬಂಧಸಟ್ಟ ನಾಟಕಗಳನ್ನು ಎ 
'ಓದದೆಯೇ, (ಯಾವನಾದರೊಬ್ಬ aires ವ್ಯಾಖ್ಯಾ ನವನ್ನು. ಓದಿ) ಈಪ್ರ 
ಗಳಿಗೆ ಸಮರ್ಪಕವಾದ ಉತ್ತ ರೆ ಬರೆಯುವುದು ಸಾಧ್ಯ. ಐವತ್ತೆ ರ ದಶಕ ಕ 
ಯಾವುದೋ ಒಂದು ವರ್ಷ ನಾನು ಬಿ.ಎ. ಪರೀಕ್ಷೆಗಾಗಿ ಕೊಟ್ಟ "ಹ ಸ್ರಶ್ನೆಪತ್ರಿ, ಕೆಯಲ್ಲಿ 
ಹ್ಯಾನ್ಗೆ ಟ್‌ನ ಪಾತ್ರ ಚಿತ್ರಣವನ್ನು ಕುರಿತ ಪ್ರಶ್ನೆ [ಯೊಂದನ್ನು ಸೇರಿಸಿದ್ದ. "ಹ್ಯಾಮ್ಲೆಟ್‌ 
ಸ [ಭಾವದ ಮುಖ್ಯಾಂಶಗಳನ್ನು ನಾನೇ ಕಾಣಿಸಿದೆ. “ನಾಟಕದಿಂದ ಸಂದರ್ಭಗಳನ್ನೂ 
ಮಾತುಗಳನ್ನೂ, ಉದಾಹರಿಸಿ ಹ್ಯಾಮ್ಗೆ ಟ್‌ನಲ್ಲಿ ಈ 'ಗುಣಗಳಿವೆಯೆಂಬುದನು ಸಮರ್ಥಿಸಿ 
ಅದು ಬಕ: ಕೊಟ್ಟ ಪ್ರಶ್ನೆ. ಅದನ್ನು ಯಾವ ವಿದ್ಯಾರ್ಥಿಯೂ ಆಯ್ದು ಕೊಳ್ಳ ಲಿಲ್ಲ! 
4 ಹ್ಯಾಮ್ಲೆ ಟ್‌ನ ಶಾಕ ವನ್ನು ಚಿತ್ರಿಸಿ » ಎಂದು ಕೇಳಿದ್ದರೆ ಎಲ್ಲರೂ ಉತ್ತ ರ ಬೆಕಿಯ: 
, ಕ್ರಿದ್ದರು. ನೊಡಲನೆಯ ನ ಪ್ರಶ್ಯೆ ಗೆ, ಉತ್ತಕ ಬರೆಯಬೇಕಾದರೆ. ಮೂಲದ ಪರಿಚಯ: 
ಚಿನ್ನಿ Re ಎರಡನೆಯದಕ್ಕಿ ಉತ್ತ! ರ ಬರೆಯಬೇಕಾದರೆ ವ್ಯಾಖ್ಯಾನದ ಪರಿಚಃ 
ಸಾಕು. "ಸಾಹಿತ್ಯ' ಇರುವುದು ಮೂಲದಲ್ಲಿ, ವ್ಯಾಖ್ಯಾನದಲ್ಲಲ್ಲ. “ರಘುವಂಶ”ದಲ್ಲಿ 
ಮಲ್ಲಿನಾಥನ ಓೀಕೆಯಲ್ಲಲ್ಲ, ಸಾಹಿತ ಭ್ಯಾಸಿಗೆ ಮೂಲದ ಪರಿಚಯ ಅತ್ಯವಶ್ಯ 
ಹಳೆಯ ಪಾಠಕ್ರಮ ಈ ಪರಿಚಯನ ನ್ನು ಚಿನ್ನಾಗಿ ಮಾಡಿಕೊಡುತ್ತ ಜಿ. 


(ಮುಂದುವರಿಯುವುದು 


ಕ ವಿಭಾಗ 


&L 
LL 


ಲಿಯೋ ಟಾಲ್‌ ಸ್ಟಾಯ್‌ ಅವರ ಮಹಾ ಕಾದಂಬರಿ 


ಅನ್ನಾ ತರೆನಿನ 


ಪ್ರಥಮ ಕಾಂಡ 


ಅನುವಾದ : 
ದೇಜಗೌ 


ಪುಟ ಮಗುಚುವ ಮುನ್ನ ತಿಳಿವಳಿಕೆ; 

ಈ ವರೆಗೆ ಪುಸ್ತಕ ಪ್ರಪಂಚದ ಈ ನಿಭಾಗದಲ್ಲಿ "ಯುದ್ಧ ಮತ್ತು ಶಾಂತಿ'ಯ ಪ್ರಥಮ 
ಸಂಪುಟ ಧಾರಾವಾಹಿಯಾಗಿ ಪ್ರಕಟಗೊಂಡಿತು. ಅದರ ಮುಂದಿನ ಎರಡು ಸಂಪುಟಗಳಂ 
ಪ್ರತ್ಯೇಕವಾಗಿ ಪ್ರಕಟನಾಗಲಿವೆ. ಇನ್ನು ಮುಂದೆ ಅನ್ನಾ ಕರೆನಿನ ಧಾರಾವಾಹಿಯಾಗಿ ಈ ಸಿಭಾಗ 
ದಲ್ಲಿ ಅಚ್ಚುಗೊಳ್ಳುತ್ತದೆ. ಕೆಲವರು ಈ ಹೆಸರನ್ನು "ಅ್ಯನ ಕೆರಿನಿನಾ' ಎಂದು ಉಚ್ಚರಿಸುವುದೂ 
ಉಂಟು. ಇಂಗ್ಲಿ ಸಿನಲ್ಲಿ ಇದನ್ನು Anna Karenina ಎಂದು ಬರೆಯುವ ವಾಡಿಕೆಯಿದೆ. 

ಅನು 


ಅಧ್ಯಾಯ ೧ 

ನೆಮ್ಮದಿಯಿರುವ ಎಲ್ಲ ಕುಟುಂಬಗಳು ಪರಸ್ಪರ ಹೋಲುತ್ತವೆ; ಪ್ರತಿಯೊಂದು 
ಅಸಂತುಷ್ಟ ಕುಟುಂಬವೂ ತಂತನ್ನ ರೀತಿಯಲ್ಲಿ ಅಸುಖವಾಗಿರುತ್ತದೆ. 

ಅಬ್ಲಾ ನ್‌ಸ್ಫಿ ಮನೆಯಲ್ಲಿ ಸಂಕ್ಷೋಭೆ ಶಾಂಡವವಾಡುತ್ತಿತ್ತು. ತೆನ್ನ ಪತಿ ಹಿಂದಿನ 
ಫ್ರೆಂಚ್‌ ಉಪಾಧ್ಯಾಯಿಸಿಯೊಡನೆ ಪ್ರಣಯ ಜೇಸ್ಟೆಗಳಲ್ಲಿ ತೊಡಗಿದ್ದನೆಂಬುದನ್ನು 
ಸತಿ ಕಂಡುಕೊಂಡಿದ್ದಳು; ಒಂದೇ ಚಾವಣಿಯ ಕೆಳಗೆ ಅವನೊಡನೆ ಬದುಕು 
ನಡಸಲಾಗದೆಂದು ಅವಳು ಸ್ಪಷ್ಟಪಡಿಸಿದ್ದಳು. ಮೂರು ದಿನಗಳಿಂದ ಇಂಥ ಸರಿಸ್ಥಿತಿ 
ಆ ಮನೆಯಲ್ಲಿ ನೆಲಸಿತ್ತು; ಅದರ ಪರಿಣಾಮವಾಗಿ ಗಂಡಹೆಂಡಿರು ಮಾತ್ರವಲ್ಲ, 
ಸಂಸಾರೆದೆ ಎಲ್ಲ ಜನರೂ ಸಂಕಟವನ್ನನುಭವಿಸುತ್ತಿದ್ದರು. ಸಹಬಾಳ್ಕೆಯಲ್ಲಿ ಸುಖವಿಲ್ಲ 
ವೆಂದೂ, ಹೋಟಲಿನಲ್ಲಿ ಆಕಸ್ಮಿಕವಾಗಿ ಒಟ್ಟುಗೂಡುವ ಅಸರಿಚಿತೆಕು ಆಬ್ಲಾನ್‌ಸ್ಕಿ 
ಕುಟುಂಬದ ಜನರಿಗಿಂತ ಹೆಚ್ಚು ಏಕೋಭಾವವುಳ್ಳ ನರಾಗಿದ್ದೆರೆಂದೂ ಆ ಮನೆಯ 
ಪ್ರತಿಯೊಬ್ಬರೂ ತಿಳಿದಿದ್ದರು. ಮೂರು ದಿನಗಳವರೆಗೆ ಮಡದಿ ತನ್ನ ಕೋಣೆಯನ್ನು 
ಬಿಟ್ಟಿ ಲುಗಿರಲಿಲ್ಲ, ಗಂಡ ಮನೆಗೆ ಬಂದಿರಲಿಲ್ಲ. ಮಕ್ಕಳು ಪೋಕರಿ ಹುಡುಗರಂತೆ 
ಮನೆಯೊಳಗೆಲ್ಲ ಚೆಲ್ಲಾಟವಾಡುತ್ತಿದ್ದರು. ಮನೆವಾರ್ತೆಗಾತಿಯೊಡನೆ ಜಗಳವಾಡು 
ತ್ತಿದ್ದ ಆಂಗ್ಲ ಉಪಾಧ್ಯಾಯಿನಿ ತನ್ನ ಗೆಳತಿಯ ಮೂಲಕ ಬೇರೆ ಕಡೆ ಕೆಲಸ ಹುಡುಕು 
ತ್ರಿದ್ದಳು; ಎರಡನೆಯದಿನ ಭೋಜನ ಸಮಯದಲ್ಲಿ ಅಡಿಗೆಯವಳು ಮನೆ ಬಿಟ್ಟಳು; 
ಅಡುಗೆ ಮನೆಯ ಆಳು ಮತ್ತು ಗಾಡಿ ಚಾಲಕರು ಮನೆ ಬಿಡುವುದಾಗಿ ಎಚ್ಚರಿಕೆ 
ಹೇಳಿದರು. 

ಕಲಹ ನಡೆದ ಮೂರನೆಯ ದಿನ ರಾಜಕುಮಾರೆ ಸ್ಟೀಪನ್‌ ಅರ್ಯದ್ಯಾವಿಚ್‌ 
ಆಬ್ಲಾ ನ್‌ಸ್ತಿ (ನಾಗರಿಕ ವಲಯದ ಗೆಳೆಯರೆ ಗುಂಪಿನಲ್ಲವನು ಸ್ಟೀವ ಎಂದೇ ಪರಿಚಿತ 
ನಾಗಿದ್ದನು) ರೂಢಿಯ ವೇಳೆಯಲ್ಲಿ, ಅಂದರೆ ಬೆಳಗ್ಗೆ ಎಂಟು ಗಂಟಿಗೆ ಹಾಸುಗೆ 
ಯಿಂಜಿದ್ದನು. ಅವನು ಮಡದಿಯ ಕೋಣೆಯಲ್ಲಿ ಮಲಗಿರಲಿಲ್ಲ; ಅಧ್ಯಯನ ಮಂದಿರದಲ್ಲಿ 
ಸೋಫದಲ್ಲೊರೆಗಿದ್ದನು. ಮತ್ತೆ ಗಾಢ ನಿದ್ರೆಯಲ್ಲಿ ಮುಳುಗುವವನಂತೆ, ತಲೆ ದಿಂಬನ್ನು 
ಬಿಗಿಯಾಗಿ ತಬ್ಬಿಕೊಂಡು, ಅದಕ್ಕೆ ತನ್ನ ಕೆನ್ನೆಯನ್ನೊ ತ್ತಿ, ಮೆತ್ತನೆಯ ಸೋಫದ ಮೇಲೆ 
ಚೆನ್ನಾಗಿ ಬೆಳೆಸಿದ್ದ ತನ್ನ ದಷ್ಟಪುಷ್ಟ ಶರೀರವನ್ನು ಮತ್ತೆ ಈಡಾಡಿದನು; ಆದರೆ 
ಹಠಾತ್ತನೆ ನೆಗೆದು, ಕುಳಿತುಕೊಂಡು, ತನ್ನ ಕಣ್ಣು ತೆರೆದನು. 

.. *ಹೌದ್ದೌದು. ಅದು ಹೇಗಿತ್ತು?' ಎಂದವನು ತನ್ನ ಕನಸನ್ನು ನೆನಪಿಗೆ ತಂದು 
ಕೊಳ್ಳಲು ಪ್ರಯತ್ನಿಸುತ್ತ ನುಡಿದನು. "ಓ, ಅದು ಹೇಗಿತ್ತು? ಹೌದೌದು! 
ಧರ್ಮಸ್ತಾದ್‌ನಲ್ಲಿ ಅಲಬಿನ್‌ ನಮಗಾಗಿ ಭೋಜನ ವ್ಯವಸ್ಥೆ ಮಾಡಿದ್ದ ; ಧರ್ಮಸ್ತಾದ್‌ 
ಅಲ್ಲ;....ಎಂಥದೋ ಅಮೆರಿಕಾದ್ದಿರಬಹುದು....ಇಲ್ಲ, ಇಲ್ಲ ಈ ಧರ್ಮಸ್ತ್ವಾದ” ಅಮೆರಿಕೆ 
ಯಂಲ್ಲಿತ್ತು! ಹೌದ್ದೌದು, ಗಾಜು ಮೇಜುಗಳ ಮೇಲೆ ಅಲಬಿನ್‌ ಔತಣಕೂಟವನ್ನೇ 
ರ್ಪಡಿಸಿದ್ದ. ಮೇಜು ಸಂಗೀತ ಹಾಡುತ್ತಿದ್ದು ವು) ಸಂಗೀತಕ್ಕಿಂತ ಉತ್ತಮವಾದುದೇನೊ 

೨ 


೭೮ ಪುಸ್ತಕ ಪ್ರಪಂಚ 


ಇತ್ತು... ಸುಂದರವಾದ ಅಲ್ಪಗಾತ್ರೆದ ಮಧ್ಯದ ಶೀಸೆಗಳಿದ್ದುವು....ಆ ಶೀೀನೆಗಳೇ 
ಲಾವಣ್ಯವತಿಯರು.' 

ಆಬ್ಲಾನ್‌ಸ್ಫಿಯ ನೇತ್ರಗಳು ಹರ್ಷದಿಂದ ಮಿನುಗುಚ್ಚಿದುವೆ ; ತನ್ನ ಕನಸನ್ನು 
ಮೆಲುಕು. ಹಾಕುತ್ತ ಅವ ವನು ಮುಗುಳು ನಗೆ Rp "ಹೌದು, pe ತೀ 
ಸೊಗಸಾಗಿತ್ತು, ನಿಜಕ್ಕೂ ಸೊಗಸಾಗಿತ್ತು ಇನೆ `ಸ್ಟೋ ಆಕರ್ಷಕವಾದ ಸಂಗತಿಗಳಿದ್ದು ವು. 
ಆದರೆ ಅವುಗಳನ್ನೆಲ್ಲ ಪದಗಳಲ್ಲಿ ಅಥವಾ ಆಲೋಚನೆಗಳಲ್ಲಿ ಹಿಡಿದಿಡಲು ಸಾಧ್ಯ ವಿಲ್ಲ; 
ಎಚ್ಚ ರಗೊಂಡಮೇಕೆ ಅದನ್ನು "ಹೇಳಲಿಕ್ಕಾ ಗದು.' ಕಿಟಕಿಯ ತೆರೆಯ ಸುತ್ತ ಅಚ 
ಇಣುಕುತ್ತಿದ್ದ ಬೆಳಕಿನ ತಾಗಿ ಕಣ್ಣಿ ಗೆ ಬಿದ್ದೆ ಕೂಡಲೇ ಅವನು ಉಲ್ಲಾ ಸದಿಂದೆ 
ತನ್ನ ಕಾಲುಗಳನ್ನು ಸೋಫಾದ ಪಟ್ಟ ಯಿಂದ ಕೆಳಗೆ ಕೊಡವಿದನು ; ತನಗಾಗಿ ತನ್ನ 
ಮಡದಿ ತಯಾರಿಸಿದ್ದೆ (ಹಿಂದಿನ ಜನ್ನ! ದಿನದ ಕಾಣಿಕೆ) ಹೊಂಬಣ್ಣದ ತೊಗಲಿನ 
ಚಪ್ಪಲಿಗಳನ್ನು ಕಾಲಲ್ಲಿಯೇ ಹುಡುಕಾಡಿ, ಅವುಗಳೊಳಗೆ ಪ ಪಾದಗಳನ್ನು. ತೂರಿಸಿದರು. 
ಮೇಲೇಳಜೆಯ, ಕಳೆದ ಒಂಬತ್ತು ವರ್ಷಗಳಿಂದ ಒಂದೇ ಜಾಗದಲ್ಲಿ ನೇತಾಡುತ್ತಿದ್ದ 
ಮೇಲಂಗಿಯನ್ಸೆ`ಟುಕಿಸಿಕೊಂಡನು. ತನ್ನ ಮಡದಿಯೊಡನೆ ಶಯನಮಂದಿರೆದಲ್ಲಿ ರಾತ್ರಿ 

ತಾನು ಮಲಗಿರಲಿಲ್ಲವೆಂಬ ಸಂಗತಿ ಆ ಕ್ಷಣದಲ್ಲಿ ಅವನಿಗರಿವಾಯಿತು. ಏಕೆ? ಅವನ 
ಮುಗುಳು ನಗೆ ಮಾಯವಾಯಿತು; ಆವನೆ ಹುಬ್ಬು ಗಂಓಕ್ಕಿದುವು. 

"ಓಹೊ, ಓಹೊ!” ಎಂದವನು ನಡೆದದ್ದ ನಲ ನೆನೆಯುತ್ತ ಗುಡುಗಾಡಿದನು. 
ತನ್ನ ಮಡದಿಯೊಡನಾಡಿದ ಜಗಳದ ಪ್ರತಿಯೊಂದು ವಿವರವೂ, ತನ್ನ ಪರಿಸ್ಥಿತಿಯ 

ಅಸಹಾಯಕಕೆಯೂ, ಎಲ್ಲಕ್ಕಿಂತ ಬಾಗಿ ತನ್ನ್ನ ತಪ್ಪಿನ ತೀವ್ರ ಯೂ “ಅವನ 
ಶೇತ ದ ಮುಂದಿ ಸುಳಿದಾಡಿದುವು. 

"ಇಲ್ಲ, ಇಲ್ಲ. ಅವಳೆಂದೂ ನನ್ನನ್ನು ಕ್ಷನಿಸಳು ; ಕ್ಷಮಿಸಲಾರಳು. ತುಂಬ ಕೆಟ್ಟ 
ದ್ಹೆಂದಕಿ, ತಪ್ಪಲ್ಲ "ತನ್ನ. ಜೀ; ನನ್ನದೇ Fo ಆದರೆ ಅದು ನನ್ನೆ ತಪ್ಪಲ್ಲ. ಅದರ 
ದುರಂತವೇ ಇದು' ಎಂದವನು ಆಲೋಚಿಸಿದರು. "ಓಹೊ, ಓಹೊ !' ಎಂದವನು 
ತಮ್ಮ ಕಲಹದ ಪ ಪರಿಣಾಮವಾಗಿ ಉದ್ಭವಿಸಿದ ದುಃಖದ ಪರಿಸ್ಥಿ ತಿಯನ್ನು ಕೆನೆದು 
ನಿರಾಶೆಯಿಂದ ನರಳಿದನು. 

ಹರ್ಷಚಿತ್ತನಾಗಿ ನಾಟಕ ಮಂದಿರದಿಂದ ಮರಳಿ, ಆತ್ಮೆಸಂತೋಷದಿಂದೆ ತನ್ನ 
ಹೆಂಡತಿಗೆಂದು ದಪ್ಪನೆಯ ಪೇರು ಹೆಣ್ಣನ್ನು ಹಿಡಿದುಕೊಂಡು ಷು ದಿವಾನಖಾನೆ 
ಯಲ್ಲಿ ತನ್ನ ಮಡದಿಯನ್ನು ಕಾಣದಿದ್ದಾ ಗಳೇ ಅವನಿಗಾಗಿ ಮೊತ್ತಮೊದಲನೆಯ ಸಲ 
ಅನಿಸ್ಟದ ಗಳಿಗೆ ಕಾಡುಕೊಂಡಿತ್ತು : ಅಧ್ಯಯನ ಮಂದಿರದಲ್ಲಿಯೂ ಅವಳು ಕಾಣ 
ದಿದ್ದಾಗ ಅವನಿಗಾಶ್ಚರ್ಯವಾಯಿತು ; ಎಲ್ಲವನ್ನು ತೆರೆದು ತೋರಿಸುವಂಥ ದುರ್ಜೈೆವೀ 
ಪತ್ರವೊಂದನ್ನು ತನ್ನ ಕೈಯಲ್ಲಿ ಹಿಡಿದುಕೊಂಡು ಶಯನಮಂದಿರದಲ್ಲಿ ಕುಳಿತಿದ್ದ 
ಅನಳನ್ನು ಕೊಟ ಕೊನೆಗೆ ಕಂಡನು. 

ಅನಳು 'ಧುತೆನಾರ್ಕೆಯ ವಿವರಗಳ ಬಗ್ಗೆ ತಳಮಳಗುಟ್ಟುತ ಪಿತ್ತ, ಸಿಡಿಮಿಡಿ 
ಗೊಳ್ಳುತ್ತ. ಕೈಯಲ್ಲಿ ಕಾಗದೆ ಹಿಡಿದುಕೊಂಡು, ಮಾತಿಲಿಯಾಗಿ, ಕೋಪ ನಿರಾಶೆ 
ಭೀತಿಗಳಿಂದ ಕನ್ನಿ ದುರುಗುಟ್ಟಿಕೊಂಡು ನೋಡುತ್ತಿದ್ದ ಳು, 


ಅನ್ನಾ ಕರೆನಿಸ ೭೯ 


"ಏಠಿದು? ಇದರ ಬಗ್ಗೆ ನೀನೇನು ಹೇಳುವಿರಿ?' ಎಂದವಳು ಅವನ ಕಡೆಗೆ 
ಕಾಗದವನ್ನು ತೋರುತ್ತ ಪ್ರಶ್ನಿಸಿದಳು. 

ಅಬ್ಲಾನ್‌ಸ್ಕಿ ಆ ದೃತ್ಯವನ್ನು ನೆನೆದಂತೆಲ್ಲ ವ್ಯಾಕುಲಗೊಳ್ಳುತ್ತಿದ್ದನು. ಅವನ 
ವ್ಯಾಕುಲಕ್ಕೆ ಮುಖ್ಯ ಕಾರಣ ಅಂದಿನ ಪರಿಸ್ಥಿ ತಿಗಿಂತ ಮಿಗಿಲಾಗಿ, ತಾನು ತನ್ನ ಮಡೆ 
ದಿಯ ಪ್ರಶ್ನೆಗಳಿಗೆ ನೀಡಿದೆ ಉತ್ತರದ ಧಾಟಿ. 

ಅವಮಾನಕರವಾದ ಪ್ರಸಂಗದ ನಡುವೆ ಅಥಿರೀಕ್ಷಿತವಾಗಿ ಸಿಕ್ಕಿಕೊಂಡವರು 
ಎಂಥ ಇಕ್ಸಟ್ಟನಲ್ಲಿ ಒದ್ದಾ ಡುತ್ತಾರೆಯೋ ಆ ಕ್ಷಣದಲ್ಲವನಿಗೆ ಅಂಥದೇ ದುಸ್ಥಿತಿ ಪ್ರಾಪ್ತ 
ವಾಗಿತ್ತು. ತನ್ನ ದುಷ್ಕ್ರೃತ್ಯದ ಅನಾವರಣದಿಂದಾಗಿ ಉಂಟಾದ ಪರಿಸ್ಥಿತಿಗೆ ತನ್ನ ಮುಖ 
ವನ್ನು ಹೊಂದಿಸಿಕೊಳ್ಳಲು ಅವನಿಗೆ ಸಮಯವಿರೆಲಿಲ್ಲ. ಆ ಪರಿಸ್ಥಿತಿಯಲ್ಲವನ ಕೋಪ 
ಕೆರಳಲಿಲ್ಲ; ತಾನು ತಪ್ಪಿತಸ್ಥ ನಲ್ಲವೆಂದು ಉಸುರಲಿಲ್ಲ; ತನ್ನನ್ನು ತಾನು ಸಮರ್ಥಿಸಿ 
ಕೊಳ್ಳಲು ಪ್ರಯತ್ನಿಸಲಿಲ್ಲ; ಕ್ಷಮೆ ಯಾಚಿಸಲಿಲ್ಲ; ನಿರ್ಲಕ್ಷ್ಯವನ್ನು ಸಹ ಪ್ರದರ್ಶಿಸ 
ಲಿಲ್ಲ; ಆ ಸಂದರ್ಭದಲ್ಲಿ ಅವನು ನಡೆದುಕೊಂಡ ರೀತಿಗಿಂತ ಬೇರಾವುಜೀ ವರ್ತನೆ 
ಒಪ್ಪಿಗೆಯಾಗುತ್ತಿತ್ತು ; ಅವನ ತುಟಿಗಳು ಅನೈಚ್ಛೆ ಕವಾಗಿ, ಅನನ ವಿನೋದೆಸ್ವಭಾವೆ 
ಕೃನುಗುಣವಾಗಿ ಅರಳಿದುವು; ಅವನ ಮುಖದ ಮೇಲೆ ಬೆಪ್ಪು ನಗೆ ಸುಳಿದಾಡಿತು. 

ಆ ಬೆಪ್ಪು ನಗೆಯ ಬಗ್ಗೆ ಅನನು ಯೋಚಿಸಲಿಲ್ಲ, ಅಥವಾ ಅದನ್ನವನು ಅದುಮಿ 
ಕೊಳ್ಳಲೂ ಇಲ್ಲ. ಆ ನಗುವನ್ನು ನೋಡುತ್ತ ನೋಡುತ್ತ, ಶಾರೀರಕಯಾತನೆಯಿಂದ 
ವೆಂಬಂತೆ ಡಾಲಿ ಬೆಚ್ಚಿ ದಳು, ಸಿಡಿಮಿಡಿಗೊಂಡಳು ; ಭಾವೋದ್ಯೇಗದ ಕರ್ಕಶ ಶಬ್ದಧಾಕಿ 
ಅನಳ ನಾಲಗೆಯಿಂದ ನುಗ್ಗಿತು; ಅವಳು ಕೋಣೆಯಿಂದ ಹೊರೆಗೆ ಧಾವಿಸಿದಳು. 
ಅಂದಿನಿಂದ ಅವಳು ತನ್ನ ಗಂಡನಿಂದ ದೊರವಿರುತ್ತಿದ್ದಳು; ಅವನ ನೋಟ ಸಹ 
ಅವಳಿಗೆ ಹಿಡಿಸುತ್ತಿರಲಿಲ್ಲ. 

"ಇಷ್ಟಕ್ಕೆಲ್ಲ ಆ ಜೆಪ್ಪು ನಗುವೆ ಕಾರಣ' ಎಂದು ಆಬ್ಲಾನ್‌ಸ್ಕಿ ಆಲೋಚಿಸಿದನು. 
ಈಗೇನು ಮಾಡುವುದಿದೆ? ಏನು ಮಾಡುವುದಿದೆ?” ಎಂದವನು ನಿರಾಶೆಯಿಂದೆ 
ತನ್ನನ್ನು ತಾನೆ ಪ್ರಶ್ನಿಸಿಕೊಂಡನು. ಅವನಿಗೆ ಉತ್ತರ ಸಿಗಲಿಲ್ಲ. 


| ಅಧ್ಯಾಯ ೨ 

ಆಬ್ಲಾನ್‌ಸ್ಕಿ ಪ್ರಾಮಾಣಿಕ; ಯಾವಾಗಲೂ ನಿಜ ಹೇಳುವವನು. ತನ್ನ: 
ದುರ್ನಹತೆಯ ಬಗ್ಗೆ ಪಶ್ಚಾಶ್ರಾಸ ಪಡುವಷ್ಟರ ಮಟ್ಟಿಗೆ ಅನನು ಸೋಗುಹಾಕುತ್ತಿರೆ 
ಲಿಲ್ಲ. ಸುಲಭ ಮನೋವಿಕಾರಕ್ಕೊಳಗಾಗುವ, ಮೂವತ್ತನಾಲ್ಕು ವರ್ಷದ ಸುಂದರೆ 
ಪುರುಷನವನು. ಅವನ ಮಡದಿ ಇಬ್ಬರು ಸತ್ತು, ಐವರು ಉಳಿದಿರುವ ಮಕ್ಕಳ ತಾಯಿ. 
ಶಾನವಳನ್ನು ಪ್ರೀತಿಸುತ್ತಿಲ್ಲನೆಂಬ ಪಶ್ಚಾತ್ತಾಸ ಅವನಲ್ಲಿ ಎಳ್ಳಷ್ಟೂ ಇರಲಿಲ್ಲ. ಅವಳಿಂದ 
ಅದನ್ನು ಮುಚ್ಚಿಡುವ ಶಕ್ತಿ ಮಾತ್ರ ತನ್ನಲ್ಲಿಲ್ಲವೆಂದು ಅವನು ಚಿಂತೆಗೀಡಾಗಿದ್ದನು. 
ತನ್ನ ಸ್ಥಾ ನಮಾನಗಳ ಘನತೆಯ ಅರಿವು ಅವನಿಗಿತ್ತು. ತನ್ನ ಮಡೆದಿಮಕ್ಕಳಿಗಾಗಿ 
ಮತ್ತು ತನಗಾಗಿ ಅನನು ವ್ಯಥೆಗೊಂಡಿದ್ದ ನು. ಅವಳದನ್ನು ತನ್ನ ಮನಸ್ಸಿಗಂಜಿಸಿ 


೪೦ ಪುಸ್ತಕ ಪ್ರಪಂಚ 


ಕೊಳ್ಳು ತ್ತಿದ್ದಳೆಂಬ ಸಂಗತಿ ಅವರಿಗೆ ಮೊದಲೇ ಗೊತ್ತಿದ್ದರೆ ಪ್ಪಾ ಯಶಃ ಅವನು ಹೆಚ್ಚು 
ಜಾಗರೂಕನಾಗಿರುತ್ತಿ ದ್ದನು. ತನಗವಳಲ್ಲಿ ಪ್ರಾ ಮಾಣಿಕವಾಡ ಪ್ರೀತಿಯಿರಲಿಲ್ಲವೆಂಜ 
ಸಂಗತಿ ಮೊದಲೇ ಅವಳಿಗೆ ತಿಳಿದಿರಬೇಕೆಂದೂ, ಅಡರೆನಳು ಆ ಬಗ್ಗೆ ನಿರ್ಲಕ್ಷ $ದಿಂದಿದ್ದೆ 
ಳೆಂದೂ ಅನನು ಅಸ್ಪಷ್ಟವಾಗಿ ಊಹಿಸಿಕೊಂಡಿದ್ದನು. ಅವನು. ನಿರ್ವಂಚನೆಯಿಂದ 
ತನ್ನಸ್ಟಕ್ಳಾದರೂ ಆ "ಬಗ್ಗೆ ಪ್ರಶ ಸಿಕೊಂಡವನಲ್ಲ. ಮಕ್ಕಳನ್ನು ಹೆತ್ತು ಹೆತ್ತು 
ಸಮೆದುಹೋಗಿದ್ದು ದರಿಂದ, Ie ಜಿಲುವಾಗಲಿ, ಯೌವನಡ ಸೊಗಡಾಗಲಿ 
ಅವಳಲ್ಲಿ ಉಳಿದಿರಲಿಲ್ಲವೆಂಬ ಚಿಂತೆ ಅವನನ್ನು ಬಾಧಿಸುತ್ತಿತ್ತು. ಅವಳು ಕುಟುಂಬಡೆ 
ಸಾಮಾನ್ಯ ತಾಯಿಯಾಗಿ, ದೆಯಾಳುವಾಗಿ, ಸಹನೆಯಿಂದಿರತಕ್ಕದ್ದೇ ನ್ಯಾಯಯುಕೆ 
ವಾದದ್ದೆಂದು ಅವನು ತೀರ್ಮಾನಿಸಿಕೊಂಡಿದ್ದನು. ಆದರವಳು ತೀರ ವ್ಯತಿರಿಕ್ತ 
ಳಾಗಿದ್ದಳು. 

"ಇದೆಂಥ ಭೀಕರ ಸಂಗತಿ! ನಿಜಕ್ಕೂ ಭೀಕರ ಸಂಗತಿ!” ಎಂದು ಆಬ್ಲಾನ್‌ಸ್ಕಿ 
ಅನ್ಯ ಮಾರ್ಗ ತಿಳಿಯದೆ ತನ್ನಷ್ಟಕ್ಕೆ ತಾನು ಹೇಳಿಕೊಳ್ಳುತ್ತಿದ್ದನು. ಈ ಸಂಗತಿ ಸಂಭವಿ 
ಸುವ ತನಕ ಪ್ರತಿಯೊಂದೂ ಅದೆಷ್ಟು ಆಪ್ಯಾಯಮಾನವಾಕಿತ್ತು. ನಮ್ಮ ಸಂಸಾಕೆ 
ಅದೆಷ್ಟು ವಿಹಿತವಾಗಿ ಸಾಗುತ್ತಿತ್ತು! ತನ್ನ ಮಕ್ಕಳಲ್ಲವಳಿಗೆ ಅದೆಷ್ಟು ಸುಖಸಂತೈಹ್ರ್ವಿ 
ಯಿತ್ತು! ಅವಳೇನು ಮಾಡಿದರೂ ಹಮ ಅಡ್ಡಿ ಪಡಿಸಿದವನಲ್ಲ. ಲವಣ ಜಿಂದುತೆ 
ಸಂಸಾರ ನಡಸಲು, ಮಕ್ಕಳನ್ನು ಬೆಳೆಸಲು ನಾನವಳಿಗೆ ಸ್ವಾತಂತ್ರ್ಯ ಕೊಟ್ಟಿ ದ್‌ ಅವಳಲ್ಲಿ 
ಉಪಾಧ್ಯಾಯಿನಿಯಂತೆ ಬಾಳು ಸಾಗಿಸುತ್ತಿದ್ದುದು ತಪ್ಪು, ನಿಜಕ್ಕೂ ಇಪ್ಪ. ತಪ್ಪು ಕ 
ತೀರತಪ್ಪು | ತನ್ನ ಮನೆಯ ಉಪಾ ಧ್ಯಾ ಯಿನಿಯೊಡನೆ ವಸಿ ಪ್ರ ಜನು ಚೆಸ್ಟೆ ಯಲ್ಲಿ 
ಅಸಭ್ಯತನವಿೆ, ಅಲ್ಪ ತನನಿಜೆ, ಸ್ಟ ಆದರೆ ಅವಳೆಂಥ ಉಪಾಧ 1 (ಸದಾಂ 
ಕೋಲೆಂಡ್‌ಳ ಮಂದಹಾಸದ ಮತ್ತು ತುಂಟ ಕಪ್ಪು ಕಣ್ಣುಗಳ ಚಿತ್ರ ಸ್ಪೆಷ್ಟೆವಾಗಿ 
ಅನನ ಮುಂದೆ ತಲೆದೋರಿತು) ಆದರವಳು ಮನೆಯಿರುವ ತನಕ ನನಗೆ. ಸ್ವಾ ಕುತ್ರ 
ವಿರಲಿಲ್ಲ. ಅತ್ಯಂತ ಕೇಡಿನ ಸಂಗತಿಯೆಂದಕ್ಕೆ ಅವಳಾಗಲೆ... ಅಯ್ಯೊ ಜೀವಕೆ” ಏಸ 

ವಿಪತ್ತು, ಕಾದಿರುವಂತಿದೆ. ಆದರೆ ಈಗ ಮಾಡುವುದೇನಿದೆ?' 

ಅತ್ಯಂತ ಸ ಸಂಕೀರ್ಣವೂ ಅಸರಿಹಾರ್ಯವೂ ಆದ ಸಮಸ್ಯೆಗಳಿಗೆ ಜೀವನ ನೀಡುವ 
ಸರ್ವಸಾಮಾನ್ಯವಾ ದ ಉತ್ತರ ವಿನಾ ಬೇರೆ ಉತ್ತರ ಅವನಿಗೆ ತೋಚಲಿಲ್ಲ. ಫಿ 
ವ್ಯವಹಾರಗಳಲ್ಲಿ ಸಂಪೂರ್ಣವಾಗಿ ಮಗ್ಗವಾಗಿರುತ್ತ ಈ ಸಮಸ್ಯೆಗಳನ್ನು ಮಕೆಯುವುಜಿ 
ಎಕ್ಕ ಕ ಮಾರ್ಗ. ರಾತ್ರಿಯಾಗುವ ತನಕ. ಸ್ಟ ಸ್ನಗಳಲ್ಲಿ ತನ್ನ ನ್ನು ತಾನವನು ಮರಿಯು 
ವಂತಿರಲಿಲ್ಲ; ದ್ರಾ ಕ್ಷಾಮದ ವನ್ನು ಹಂಚುವ" ರಮಣಿಯರ ಸಂಗೀತಗೋಷಿ ಗವನು 
ಹೋಗುವಂತಿರಲಿಲ್ಲ; ಆದೆ $ರಂಡನನು ನಿತ್ಯ ಜೀನನದೆ ಸ್ವಪ್ನದಲ್ಲಿ ತನ್ನನ್ನು” ತಾನು 
ವಭಬೀಕಾಗತ್ತು. 

"ಸರಿ, ಏನಾಗುತ್ತದೋ. ಆಗಲಿ' ಎಂದವನು ತನ್ನಪ್ಟಕ್ಕೆ ತಾನಂದುಕೊಂಡನು. 
ಮೇಲೆದ್ದು ಬೂದುಬಣ್ಣದ, ನೀಲಿಯ ರೇಸ್ಮೆಯಂಚಿನ ಮೇಲಂಗಿಯನ್ನು ಧರಿಸಿ 
ಕೊಂಡನು, ಕುಚ್ಚುಗಳನ್ನು ಗಂಟುಹಾಕಿದನು ; ಎಜಿಯ ಕುಳಿ ತುಂಬಿಕೊಳ್ಳುವ ರೆ 
ಮಟ್ಟಿಗೆ ನಿಟ್ಟುಸಿರೆಳೆದಕು ; ತನ್ನ ಬಲವಾದ ಮೈಕಟ್ಟನ್ನು ಸಲೀಸಾಗಿ ಹೊತ್ತುಕೊಂಡಿದ್ದ 


ಕ 
ಅನ್ನಾ ಕರೆನಿನ ೪0 


ಪಾದಗಳನ್ನು ರೂಢಿಯ ದಿಟ್ಟಿತನದಿಂದ ಮುಂದಿಡುತ್ತ ಕಿಟಕಿಯ ಬಳಿಗೆ ನಡೆದನು; 
ಪರದೆಯನ್ನು ಸರಿಸಿ, ಗಟ್ಟಿಯಾಗಿ ಗಂಟಿ ಬಾರಿಸಿದನು. ಅವನ ಅಂಗಸೇವಕ ಮತ್ತು 
ಹಳೆಯ ಗೆಳೆಯ ಮಾತ್ರೆ ಅವನ ಬೂಟು ಬಟ್ಟಿ ಗಳನ್ನೂ ಟೆಲಿಗ್ರಾಮನ್ನೂ ಹಿಡಿದುಕೊಂಡು 
ಒಳಗೆ ಪ್ರವೇಶಿಸಿದರು. ಅವನ ಹಿಂಜಿಯೇ ಕ್ಷೌರದ ಸಾಮಾನುಗಳೊಡನೆ ಹಜಾಮ 
ಬಂದನು. 

"ಕಚೇರಿಯಿಂದ ಏನಾದರೂ ಕಾಗದ ಪತ್ರಗಳಿವೆಯೆ?' ಎಂದು ಅಬ್ಲಾನ೯ಸ್ಟಿ 
ಟಿಲಿಗ್ರಾಂ ಈಸಿಕೊಂಡು, ಫಿಲುಗನ್ನಡಿಯ ಮುಂಜಿ ಕುಳಿತುಕೊಂಡನು. 

"ನಿಮ್ಮ ಬರೆಯುವ ಮೇಜಿನ ಮೇಲೆ' ಎಂದು ಮಾತ್ರೆ ತನ್ನ ಯಜಮಾನನ 
ಕಡೆಗೆ ಮರುಕದ ಹಾಗೂ ಪ್ರಶ್ನೆಯ ದೃಷ್ಟಿಯನ್ನು ಬೀರಿ ಉತ್ತರಿಸಿದನು; ತುಸುತಡೆದು 
"ಲಾಯದ ಮಾಲೀಕನ ಮನುಷ್ಯ ಇಲ್ಲಿದ್ದ? ಎಂದವನು ಕೊಂಕು ನಗೆ ಬೀರಿದನು. 

ಆಬ್ಲಾನ್‌ಸ್ಕಿ ಉತ್ತರಿಸದೆಯೆ ಕನ್ನಡಿಯಲ್ಲಿ ಮಾತ್ರೆ ಕಡೆಗೆ ನೋಡಿದನು. ಕನ್ನಡಿ 
ಯಲ್ಲಿ ಅವರ ದೃಷ್ಟಿಗಳು ಸೆಂಧಿಸಿದುವು. ಅವರು ಪರಸ್ಪರವಾಗಿ ಅರ್ಥಮಾಡಿಕೊಂಡಿದ್ದ 
ರೆಂಬುದು ಸ್ಪಷ್ಟವಾಗಿತ್ತು. "ನನಗದನ್ನೇಕೆ ಹೇಳಿದೆ? ನನಗೆ ಆ ವಿಚಾರ ಗೊತ್ತಿಲ್ಲವೆ?” 
ಎಂಬುದಾಗಿ ಅವನ ಕಣ್ಣು ಪ್ರಶ್ನಿಸುವಂತಿದ್ದು ವು. 

ತನ್ನ ಜಾಕೀಟನ ಜೇಬುಗಳಿಗೆ ಮಾತ್ರೆ ಕನ್ನ ಕ್ಸ ತುರುಕಿದನು ; ಒಂದು ಕಾಲನ್ನು 
ಜಾಡಿಸಿದನು ; ತನ್ನ ಯಜಮಾನನ ಕಡೆಗೆ ಮೌನವಾಗಿ, ಹಿತಕರವಾಗಿ ಕಣ್ಣು ಹಾಯಿಸಿ 
ದನು. ಅವನ ಮುಖದ ಮೇಲೆ ಮಂದಹಾಸದ ಛಾಯೆ ಸುಳಿಯಿತು. 

"ಮುಂದಿನ ಭಾನುವಾರ ಬರುವಂತೆ ಅವನಿಗೆ ತಿಳಿಸಿದ್ದೆ. ಆ ಮುನ್ನ ನಿನಗಾಗಲಿ 
ನನಗಾಗಲಿ ತೊಂದರೆ ಮಾಡಬಾರದೆಂದು ಹೇಳಿದ್ದೆ. ಮೊದಲೇ ಈ ಮಾತುಗಳನ್ನವನು 
ಸಿದ್ಧ ಪಡಿಸಿಕೊಂಡಂತಿತ್ತು. 

 ತೆನ್ನೆಗಮನ ಸೆಳೆಯುವ ಸಲುವಾಗಿ ಮಾಕ್ತೆ ಹುಡುಗಾಟಿಕೆ ನಟಿಸಿದನೆಂಬುದು 
ಆಬ್ಲಾ ನ್‌ಸ್ಕಿಗೆ ಗೊತ್ತಾಯಿತು. ಅವನು ತಂತಿಯನ್ನು ಹರಿದು ಓದಿದನು. ಕಾಗುಣಿತೆದೆ 
ತಪ್ಪುಗಳಿದ್ದ ಪದಗಳ ಅರ್ಥವನ್ನೂಹಿಸಿಕೊಂಡನು. ಯಾವೊಂದು ತಂತಿಯೂ ಅಂಥ 
ತಪ್ಪುಗಳಿಂದ ಮುಕ್ತವಾಗಿರುವುದಿಲ್ಲವಸ್ಪೆ. ಅವನ ಮುಖ ಪ್ರಕಾಶಮಾನವಾಯಿತು. 

"ಮಾತ್ರೆ, ನನ್ನ ತಂಗಿ ಅನ್ನಾ ನಾಳೆ ಬರುತ್ತಾಳೆ' ಎಂದವನು ತನ್ನ ಉದ್ದನೆಯ 
ಗುಂಗುರು ಗುಂಗುರಾದ ಕೆನ್ನೆಗೂದಲಿನ ಪಕ್ಕದ ಕೆಂಪು ಕೇಖೆಯನ್ನು ಸರಿಪಡಿಸು 
ತ್ತಿದ್ದ ನಾಯಿಂದನ ಹೊಳೆಯುವ ತುಂಬಿದ ಕೈಯನ್ನು ಕ್ಷಣಕಾಲ ತಡೆದು ನಿಲ್ಲಿಸಿ 
ನುಡಿದನು. | 
ಆ ಭೇಟಿಯ ಬಗ್ಗೆ ತನ್ನ ಯಜಮಾನನಸ್ಟೇ ಮೆಚ್ಚುಗೆಯನ್ನು ತೋರಿಸಿದ 
ಮಾತ್ರೆ “ಜೀವರಿಗೆ ವಂದನೆಗಳು” ಎಂದು ನುಡಿದನು. ಗಂಡಹೆಂಡಿರ ನಡುವೆ 
ಆಬ್ಲಾ ನ್‌ಸ್ಟಿಯ ಅಚ್ಚುಮೆಚ್ಚಿನ ಸೋದರಿ ರಾಜಿ ಕುದುರಿಸಬಹುದೆಂದು ಇಬ್ಬರೂ 
ಭರವಸೆ ಇಟ್ಟುಕೊಂಡಿದ್ದರು. 

"ಒಬ್ಬರೆಯೋ, ಅಥವಾ ಅವರೆ ಗಂಡ ಕೂಡ ಬರುತ್ತಾರೆಯೊ?' ಎಂದು 


ಮಾತ್ರೆ ಪ್ರಶ್ನಿಸಿದನು. 


೮3 ಪುಸ್ತಕ ಪ್ರಪಂಚ 


ನಾಯಿಂದ ಮೇಲ್ಲು ಬಯ ಮೇಲೆ ಕತ್ತಿ ಆಡಿಸುತ್ತಿದ್ದು ದರಿಂದ ಆಬ್ಲಾನ್‌ಸ್ಕಿ 
ಮಾತಾಡುವ ಸಿ ತಿಯಲ್ಲಿರಲಿಲ್ಲ. ಅದರಿಂದಾಗಿ ಅವನು ಒಂದು ಬೆರಳೆತ್ತಿ ಸನ್ನೆ ಮಾಡಿ 
ದನು. ಮಾತ್ರೆ ಕನ್ನಡಿಯಲ್ಲಿ ತಲೆಯಲ್ಲಾಡಿಸಿದನು. 

"ಒಬ್ಬರೇ? ಮಹಡಿಯ ಕೋಣೆಯನ್ನು ಅವರಿಗಾಗಿ ಸಿದ್ಧ ಪಡಿಸಲೆ 9)? 

"ದರಿಯ ಅಲೆಕ್ಸಾಂಡ್ರೋವ್ಹಳಿಗೆ ಹೇಳು. ಅವಳು ತಕ್ಕ ವ್ಯವಸ್ಥೆ ಮಾಡುತ್ತಾಳೆ.” 

"ದೆರಿಯೆ ಅಲೆಕ್ಸಾಂಡ್ರೋವ್ನಳೆ?' ಎಂದು ಮಾತ್ರೆ ಸಂಶಯಗ್ರ ಸ್ತನಾದವನಂತೆ 
ಪುನರಾವರ್ತಿಸಿದನು. 

"ಹೌದು. ಅವಳಿಗೆ ತಿಳಿಸು. ಇಗೋ ಈ ತೆಂತಿಯನ್ನವಳಿಗೆ ಕೊಡು. ಅವಳು 
ಹೇಳಿದಂತೆ ಮಾಡು. 

"ಅವರನ್ನು ಪರೀಕ್ಷಿಸಲೆಳಸುವಿರಲ್ಲವೆ?' ಎಂದು ಮಾತ್ರೆ ತನ್ನಸ್ಪಕ್ಕೆ ತಾನಂದು 
ಕೊಂಡು "ಆಗಲಿ ಬುದ್ಧಿ' ಎಂದನು. 

ಕ್ಲೆಯಲ್ಲಿ ತಂತಿ ಹಿಡಿದುಕೊಂಡು, ಮಾತ್ರೆ ಕಿರಿಕಿರಿಗುಟ್ಟುತ್ತಿದ್ದೆ ಬೂಟುಗಾಲಿನಲ್ಲಿ 
ಹಿಂದಿರುಗುವ ಹೊತ್ತಿಗೆ ಆಬ್ಲಾನ್‌ಸ್ಟ್ರಿಯ ಮಾರ್ಜನ ಕಾರ್ಯ ಮುಗಿದಿತ್ತು; ತಲೆ 
ಬಾಚಲಾಗಿತ್ತು ; ಅವನು ಉಡುಪು ತೊಡಲು ಸಿದ್ಧನಾಗಿದ್ದ. ಹಜಾಮ ಹೊರಟಿ 
ಹೋಗಿದ್ದ. | 

"ದರಿಯ ಅಲೆಕ್ಸಾಂಡ್ರೋವ್ನ ಹೊರೆಗೆ ಹೋಗುತ್ತಾರಂತೆ. ನಿಮಗಿಷ್ಟ ಬಂದೆ 
ಹಾಗೆ ಮಾಡಬಹುದಂತೆ. ನಿಮಗೆ ತಿಳಿಸುವಂತೆ ಹೇಳಿದರು.” ಅವನ ಕಣ್ಣುಗಳಲ್ಲಿ 
ನಗು ತುಳುಕಾಡಿತು; ಕೈಗಳನ್ನು ಜೇಬುಗಳಲ್ಲಿ ತುರುಕಿಕೊಂಡು, ತಲೆಯನ್ನು ಪಕ್ಕಕ್ಕೆ 
ಮರೆಮಾಡಿಕೊಂಡು, ಅವನು ತನ್ನ ಯಜಮಾನನನ್ನು ಎವೆಯಿಕ್ಕದೆ ನೋಡು 
ತ್ರಿದ್ದನು. 

ಅಬ್ಲಾನ್‌ಸ್ಥಿ ತುಸುಹೊತ್ತು ತುಓನಿಟಕ್ಕೆನ್ನಲಿಲ್ಲ. ತೆದನಂತರ ದಯಾರ್ದ್ರವೂ 
ಕಠಿಕರನೀಯವೂ ಆದ ಮಂದಹಾಸ ಅವನ ಸುಂದರ ವದನದ ಮೇಲೆ ಸುಳಿದಾಡಿತು. 

"ಆ ವಿಷಯದ ಬಗ್ಗೆ ನಿನ್ನ ಅಭಿಪ್ರಾಯವೇನು, ಮಾತ್ರೆ ?' ಎಂದವನು ತಲೆ 
ಯಲ್ಲಾಡಿಸುತ್ತ ಪ್ರಶ್ನಿಸಿದನು. 

"ಶಂಕೆ ಅನಗತ್ಯ, ಪ್ರಭು. ಎಲ್ಲ ಸರಿಹೋಗುತ್ತದೆ' ಎಂದು ಮಾತ್ರೆ ನುಡಿದನು. 

"ದಾರಿಗೆ ಬರುತ್ತಾಳೆಯೆ ? 

"ಹೌದೌ ದು-ಅನುಮಾನವಿಲ್ಲ.' 

"ಅದು ನಿನ್ನೆಣಿಕೆಯೆ? ಅಲ್ಲಿ ಯಾರಿದ್ದಾ ಕಿ? ಎಂಡು ಅಬ್ಲಾನ್‌ಸ್ಥಿ ಬಾಗಿಲ 
ಮತ್ತೊಂದು ಪಕ್ಕದಲ್ಲಿ ಲಂಗದ ಮುರ ಮುರ ಶಬ್ದ ಕೇಳಿಸಲಾಗಿ ಪ್ರಶ್ನಿಸಿದನು. 

"ನಾನು, ಬುದ್ದಿ? ಎಂಬೊಂದು ಸದೃಢ ಹಿತಕರ ಸ್ರ್ರೀಧ್ವನಿಯೊಂದು ನುಡಿ: 
ಯಿತು. ಮಕ್ಕಳಾಡಿಸುವ ಹುಡುಗಿ ಮೆತ್ರೋನಳ ಸಿಡುಬು ಕಲೆಯ ಗಂಭೀರ ಮೊಗೆ 
ಬಾಗಿಲಲ್ಲಿ ಪ್ರತ್ಯಕ್ಷವಾಯಿತು. | 

"ಏನು ಸಮಾಚಾರ, ಮೆತ್ರೋನ?' ಎನ್ನುತ್ತ ಆಬ್ಲಾರ್ನಸ್ಪಿ ಬಾಗಿಲ ಬಳಿಗೆ 
ಸರಿದನು. 


ಅನ್ನಾ ಕರೆನಿನ ವಿ 


ತನಗೆ ತಿಳಿದಂತೆ ತನ್ನ ಮಡದಿಗೆ ಅನನು ಮಹಾಸರಾಧವೆನಗಿದ್ದರೂ, ದರಿಯೆ 
ಅಲೆಕ್ಸಾಂಡ್ರೋವ್ನಳ ಮ )ಧಾರಳೂ ಸಹಾಯಕಿಯೂ ಆದ ದಾದಿ ಹುಡುಗಿ 
EN ಮನೆಯ ಜನರಿಲ್ಲ ಅವನ ಪಕ್ಷ ವಹಿಸಿಕೊಂಡಿದ್ದರು. 

"ಏನು ಸಮಾಚಾರ?' ಎಂದವನು ನಿರುತ್ತಾ ಹದಿಂದ ಪ ಪ್ರಶ್ನಿಸಿದನು. 

"ಅವರ ಹತ್ತಿರ ಹೋಗಿ, ಮತೊ ಮ್ಮ ಕ್ಷ ಕಸು ಕೇಳಿಕೊಳ್ಳಿ, ಒಡೆಯ. ದೇವರ 
ಕೃಪೆಯಿಂದ ಒಳೆ ಸ) ಯದಾಗಬಹುದು. ಅವರೀಗ ತುಂಬ ಕನಿಕರದ ಅವಸ್ಥೆಯಲ್ಲಿದ್ದಾರೆ! 
ಲವರು ತುಂಬ ee ಪಡುತ್ತಿ ದ್ಹಾರೆ. ಅವರನ್ನು ನೋಡಲಾಗದು. ಮನೆಯೆಲ್ಲ 
ಅಸ ಸ್ಪವ್ಯಸ್ತ್ಯ ಸ್ಮವಾಗಿದೆ. ಮಕ ಳನ್ನು ನೋಡಿ, ಉಳಿದದ್ದನ್ನೈಲ್ಲ ಲ. ಮರೆಯಬೇಕು, ದಯೆ 
ಯಿಟ್ಟು ಕ್ಷಮೆ ಕೇಳಿಕೊಳ್ಳಿ, ಸ್ವಾಮಿ. ಜೇರೆ ದಾರಿಯೇ ಇಲ್ಲ. ವಿಧಿಯಿಲ್ಲದೆ... 
ಅನುಭವಿಸಬೇಕಾಗಿದೆ. 

"ಆದರಳವಳು ನನ್ನ ಕಡೆ ತಿರುಗಿಯೂ ನೋಡುವುದಿಲ್ಲ.' 

"ನಿಮ್ಮಿ ೦ದೇನು ಸಾಧ್ಯ ವೋ ಅದನ್ನು ಮಾಡಿಬಿಡಿ, ಸ್ವಾಮಿ. ಇಷ್ಟರ ಮೇಲೆ 
`ದೇವರ ಅನುಸ ಹ. ಜೀವರನ್ನು ಪ್ರಾರ್ಥಿಸಿ, ಸ್ವಾಮಿ ಜೀವರನ್ನು ಪ್ರಾ ಧಗ. ಕ 

"ಸರಿ, ನೀನೀಗ Bea ರ. RS.” `ಅಬ್ದಾ ನ್‌ಸ್ವಿಯ 
ಮುಖ ಕೆಂಪೇರಿತು. “ಬಾ, ಈಗ. ನನಗೆ ಉಡುಪು ತೊಡಿಸು' ಎಂದವನು ತಟಕ್ಕನೆ 
ಮೇಲಂಗಿಯನ್ನು ತೆಗೆದು ಬಿಸಾಡಿ, ಮಾತೆ ಶೈಯೊಡನೆ ನುಡಿದನು. | 

ಮಾತ್ರೈ ಆ ಹೊತ್ತಿಗಾಗಲೇ ಕುದುರೆಯ ಕತ್ತು ಸಟ್ಟಿಯ ರೀತಿಯಲ್ಲಿ ಅವನ 
ಶರಟು ಹಿಡಿದುಕೊಂಡಿದ್ದ ನು. ಕಣ್ಣಿ ಗೆ ಕಾಣದ ಧೂಳನ್ನು ಹ ತನ್ನ ಯಜಮಾನನ 
ನುಣ್‌ ಹೊಳಪಿನ ಮೈಗೆ ಉಲ್ಲಸಿತನಾಗಿ ಶರಟು ತೊಡಿಸಿದವು. | 


ಅಧ್ಯಾಯ ೩ 
ಉಡುಪು ಧರಿಸಿದ ನಂತೆರ ಅಬಾ ನ್‌ಸ್ಕಿ ತನ್ನ ಮೈಮೇಲೆ ಸುಗಂಧ ದ ದ್ರವ್ಯ ವನ್ನು 
ಚಿಮುಕಿಸಿಕೊಂಡನು ; ತನ್ನ ಶರಟಿನ ಸಣಕಟ್ಟು ಪಟ್ಟಿಯನ್ನು ಸರಿಪಡಿಸಿಕೊಂಡನು ೫ 
ಸಿಗರೇಟು, ಕಿಸೆಪುಸ್ಮಕ, ಬೆಂಕಿಕಡ್ಡಿ, ಎರಡು ಸಚ ಗಡಿಯಾರ ಮೊದಲಾದುವು 
ತಂತಮ್ಮ ಸ್ಥ ಳೆಗಳಲ್ಲಿ ಸರಿಯಾಗಿವೆಯೆ ಎಂದು ತಿಳಿಯುವ ಸಲುವಾಗಿ ಎಲ್ಲ ಜೇಬುಗಳನ್ನು 
ಮುಟ್ಟಿ ನೋಡಿಕೊಂಡನು; ಮಡಿಯಾದ ಸಗಳ ಇಚ! ಹೊರಗೆಳೆದುಕೊಂಡನು; 
ಶೋ. ರ ಶ್ರೀಗಂಧಯುಕ್ತನಾಗಿ ಹಾಗೂ ಆರೋಗ್ಯ ಪೂರ್ಣನಾಗಿ ಹಿತೆಕರ ಭಾವನೆ 
ಯಿಂದ ಹರ್ಸಚಿತ್ತನಾದನು; ಮಾನಸಿಕ ವಿಶತ್ತಿಗೊಳಗಾಗಿದ್ದರೂ ಭೌತಿಕವಾಗಿ 
ಸಂತೋಷಭರಿತನಾಗಿದ್ದನು; ಜಿಗಿ ಹೆಜ್ಜೆಯಿಂದ ಭೋಜನ ಶಾಲೆಗೆ ನಡೆದನು. ಅಲ್ಲಿ 
ಅವನಿಗಾಗಿ ಕಾಫಿ ಕಾದಿತ್ತು ; ಬಚ್ಚಲಿನ ಪಕ್ಕದಲ್ಲಿ ಕಾಗದ ಪತ್ರಗಳು ಬಿದ್ದಿದ್ದುವು. 
ಅವನು ಪತ್ರಗಳನ್ನೋದಿದನು. ಅವುಗಳಲ್ಲೊಂದು ಅಹಿತೆವಾಗಿತ್ತು. ತನ್ನ 
ಮಡದಿಯ ಆಸ್ತಿಯಲ್ಲಿದ್ದ ಕಾಡನ್ನು ಕೊಳ್ಳಲಿದ್ದ ವರ್ಕೆಕನಿಂದೆ ಆ ಕಾಗದ 
ಬಂದುದಾಗಿತ್ತು. ಈ ಕಾಡುಗಳನ್ನು ಜರೂರಾಗಿ ಮಾರಿಬಿಡಬೇಕಾಗಿತ್ತು ; ಆದರೆ ತನ್ನ 
ಮಡದಿಯೊಡನೆ ರಾಜಿಮಾಡಿಕೊಳ್ಳುವತನಕ ಆ ನಿಷಯವನ್ನು ಕುರಿತು ಚರ್ಚಿಸು 


೪೪ ಪುಸ್ತಕ ಪ್ರಪಂಚ 


ನಂತಿರಲಿಲ್ಲ. ಹಣದ ವ್ಯವಹಾರಗಳನ್ನು ರಾಜಿ ಸಂಧಾನವನ್ನು ಬೆರಸುವುದಕ್ಕಿಂತ ಅತಿ 
ಅಹಿತವಾದ ಜೂ ಸುಗತಿಯಿದ್ದ ಂತಿರೆಲಿಲ್ಲ. ಹಣದ ವ್ಯವಹಾರಗಳು ತಮ್ಮ 
ಸಂಬಂಧಗಳ ಮೇಲೆ ಪ್ರಭಾವ ಬೀರುತ್ತ ನೆಂದು ತಿಳಿದು, ಕಾಡುಗಳ ಮಾರಾಟಕ್ಕಾಗಿಯೇ 
ಶಾನು ರಾಜಿಮಾಡಿಕೊಳ್ಳ ಬೇಕೆಂದು ಯೋಚಿಸುವುಜೀ ಅವಮಾನಕರ ಸಂಗತಿ 
ಯಾಗಿತ್ತು. 

ಕಾಗದಗಳನ್ನೆಲ್ಲ ಓದಿ ಮುಗಿಸಿದನೆಂತರೆ ಆಬ್ಲಾಸ್‌ಸ್ಟಿ ಕಚೇರಿಯಿಂದ ಕೆಲವು 
ಕಾಗದಗಳನ್ನು ಸೆಳೆದು ತಂದನು; ಅವುಗಳಲ್ಲಿ ಎರಡರ ಮೇಲೆ ಬೇಗ ಬೇಗ ಕಣ್ಣು 
ಹಪ ಬ ದೊಡ್ಡ ದಾದೊಂದು ೆನ್ಸಿ ್ಲಿನಿಂದ ಕೆಲವು ಟಿಪ ಗಣಿಗಳನ್ನು ಗುರುತು 
ಹಾಕಿದನು; ಕಾಫಿಯನ್ನು ಸವಿಯುವ ಸಲುವಾಗಿ ಅವನ್ನು ಪಕ್ಕಕ್ಕೆ ತಳ್ಳಿ ದನು. 
ಕಾಫಿಯನ್ನು ಸವಿಯುತ್ತಿದ್ದಂತೆ ಅವನು ಮುದ್ರಣದ ಶಾಯಿ “ಪೂರ್ಣವಾಗಿ ಆರದಿದ್ದ 
ಬೆಳಗಿನ ವರ್ತಮಾನ ಪತಿ ತ್ರಿಕೆಯನ್ನು PAAR 

ಆಬ್ಲಾನ್‌ಸ್ಟಿ ಅತಿವಾದಕ್ಕೆ ಸೇರದ, ಬಹುಜನರ ಬೆಂಬಲವನ್ನು ಪಡೆದ ಧೋರಣೆ 
ಯುಳ್ಳ ಉದಾರವಾದಿ ; ವರ್ತಮಾನ ಪತ್ರಿಕೆಯನ್ನು ಶ ಶ್ರದ್ಧಾ ಪೂರ್ಣವಾಗಿ ಓದುತ್ತಿ, 
ದ್ದ ವಿಜ್ಞಾನ, ಕಲೆ, ರಾಜಕೀಯ, ಯಾವುದರಲಿಯೇ ಆಗಲಿ, ಅವನಿಗೆ ವಿಶೇಷಾಸಕ್ತಿ 
ಯಿರಲಿಲ್ಲ; 'ಈ ಎಲ್ಲ ಕ್ಷೇತ್ರಗಳಲ್ಲಿ ಬಹುಜನರು ಮತ್ತು ತನ್ನ ಪತ್ರಿಕೆ ಯಾವ 
ಅಭಿಪ್ರಾಯಗಳಿಗೆ" ಅಂಟಿತೊಂಡಿದ್ದು ವೋ ಅವನ್ನು ಮಾತ್ರ ಅನನು ಮಾ 
ಮಾಡುತ್ತಿದ್ದ ನು; ಬಹುಜನ ಬದಲಾಯಿಸಿದಾಗ ಮಾತ್ರ ಸ ತೆನ್ನ ಅಭಿಪ್ರಾ ಯ 
ಗಳನ್ನು ಬದಲಾ ಯಿಸಿಕೊಳ್ಳು ತ್ತಿದ್ದನು; ಅವನು ಬದಲಾ ಯಿಸಿಕೊಳ್ಳು ತ್ರ ಕಲಿಲವೆಂಬುಡೇ 
ಪ್ರಾಯಶಃ ಸರಿ; ಏಕೆಂದಸಿ, ಗೊತಿ ತ್ರಿಲ್ಲದಂತೆಯೆ ಆ ಅಭಿಪ್ರಾ ಯಗಳು ತಾವಾಗಿಯೇ 
ಬದಲಾವಣೆಗೊಳ್ಳುತ್ತಿದ್ದು ವು. 

ಆಬ್ಲಾನ"ಸ್ಥಿ ಧೋರಣೆ ಅಭಿಪ್ರಾಯಗಳನ್ನು ಆಯ್ದುಕೊಂಡವನಲ್ಲ. ಕೋಟು 
ಟೋಪಿಗಳ ನಮೂನೆಯನ್ನೆಂತು ತಾನಾಗಿಯೇ ಆರಿಸಿಕೊಳ್ಳದೆ, ಚಾಲ್ತಿಯಲ್ಲಿದ್ದದ್ದನ್ನು 
ಬಳಸಿಕೊಳ್ಳುತ್ತಿದ್ದ ನೋ ಅಂತೆಯೇ ಧೋರಣೆ ಮತ್ತು ಅಭಿಸ್ರಾಯೆಗಳು ತಾವಾಗಿಯೇ 
ಅವನ ಬಳಿ ಖರ ದು ವು, ಒಂದು ನಿರ್ದಿಷ್ಟವಾದ ಸಮಾಜದಲ್ಲಿರುತ್ತ, ಸಾಮಾನ್ಯವಾಗಿ 
ಪ್ರಾಯಶೊಂದಿಗೆ ಬರುವ ಬೌದ್ಧಿಕ ತೆ ಯೆಯ ಅವಶ್ಯ ಕತೆಯನ್ನ ನುಭವಿಸುತ್ತ,,. 
ಟೋಪಿಗಳನ್ನು ಧರಿಸುವುಜಿಷ್ಟು ಅಗತ್ಯವೋ ೬ ಅಭಿಪ್ರಾ ಯಗಳನ್ನು ಪೋಷಿಸುವುದು ಸಹ 
ಅಸ್ಟೇ ಅಗತ್ಯವೆಂದನನು ತಿಳಿನಿದ ನು. ಸಂಪ್ರ ಜಾಯ. ವಾದಕ್ಕಿಂತ (ಅವನ ವೃತ್ತ ದಲ್ಲಿದ್ದ 
ಅಸೇಕ ಜನೆ ಅದನ್ನು ಅನುಸರಿಸುತ್ತಿ ದ್ದ ರು) ಉದಾರವಾದದ ಕಡೆಗೆ ಅವನು ವಾಲಿದ್ದಕ, 
ಅದು ಸತ್ಯು ತರ್ಕಬದ ವಾಗಿತ್ತೈಂಬ ಕಾರಣದಿಂದಲ್ಲ, ಅದು ತನ್ನೆ ಜೀವನ ವಿಧಾನಕ್ಕೆ 
ಹೆಚ್ಚು ಸಮ ರಸವಾಗಿತ್ತೆಂಬ ಕಾರಣದಿಂದ. ರಷ್ಯಾದಲ್ಲಿ ಎಲ್ಲವೂ. ಕೆಟ್ಟುಹೋಕಿತ್ತೆ ಶ್‌ 
ಉದಾರವಾದ ಪಕ್ಷ ಹೇಳುತ್ತಿತ್ತು. ನಿಜಕ್ಕೂ ಆಬ್ಲಾನ್‌ಸ್ಸಿ ಕೈತುಂಬ ಸಾಲ 
ಮಾಡಿಕೊಂಡಿದ ನು; ಅವನ ಬಳಿ ಹಣವಿರಲಿಲ್ಲ. ಮದುವೆಯೊಂದು ಸಮೆದುಹೋದ 
ಸೇಸೆ ಯಾಗಿತ್ತೆ ಂದೂ, ಅದನ್ನು ನನಿೀಕರಿಸಬೇಕೆಂದೂ ಉದಾರವಾದಿ ಪಕ್ಷ ಸಾರುತ್ತಿತ್ತು 


AA 


ಸ್ಪೈವವಾಗಿ ಉಾಟುಂಬಿಕ.. ಜೀವನದಿಂದ ಆಬ್ಲಾನ್ನಸ್ಕಿಗೆ ತೃಪ್ತಿ ದೊರೆತಿರಲಿಲ್ಲ. 


ಅನ್ನಾ ಕಕೆನಿನ ೮ಜ 


ಅದರಿಂದಾಗಿ ತನ್ನ ಸ್ವಭಾವಕ್ಕೆ ವಿರುದ್ಧ ವಾಗಿಯೇ ಕೌಟುಂಬಿಕ ಜೀವನ ಅವನನ್ನು 
ಸುಳು ವಂಚನೆಗಳಿಗೊ್ಬಿ ಸಿತ್ತು. ಅನಾಗರಿಕ ಸ ಇಮಾನ್ಯ ಜನಕೆಯನ್ನು ಹತೋಶ 
ಯನ್ನಟ್ಟು ಕೊಳ್ಳ ಬಹುದಾದ ಮಾಧ್ಯ ಮವೇ ಮತಣಿಂದು' ಉದಾರವಾದಿ ಪಕ್ಷ ಸ್ಪಷ್ಟ 
ಪಡಿಸಿತ್ತು. ಚರ್ಚಿನಲ್ಲಿ ನಹೆಯಾತ್ರಿ, ದ್ದ ಹ್ರಸ್ತಾವಧಿಯ ಪ್ರಾರ್ಥನೆಯಲ್ಲಿಯೂ 
ಆಬ್ಲಾನ್‌ಸ್ಟಿ ನಿಂತು ನಿಂತು, ಕಾಲು ಜೊಮ್ಮು. ಹಡಿದು ಸಾಕಾಗಿ ಹೊರಗೆ ಬರು 
ತ್ತಿದ್ದನು. ಈ ಜಗಕ್ತೀ ವಾಸಯೋಗ್ಯವಾದ Cd ಹಿತಕರವಾದ ಸ್ನಳೆವಾಗಿರುವಾಗ 
ಜೀಕೊಂದು ಕಾಣದ ಪ್ರಪಂಚದ ಬೆ ಭೀಕರಪ್ರಾ ಯವಾದ ಉಚ್ಚ ಕಂಠದ ವಾಕ್ಯ 
ವೃ ೦ದಗಳೇಕೆಂಬುದು ಅವನಿಗರ್ಥವಾಗುತ್ತಿಕಿಲ್ಲ. ಆಷ್ಟೇ ಅಲ್ಲ, ಕನ್ನ “ಮೂಲಪುರುಷರ 
ಬಗ್ಗೆ ಹೆಮ್ಮೆಯಿರುವ ವ್ಯಕ್ತಿ ರಷ್ಯಾದ ಮೊದಲನೆಯ ದೊರೆ ರೂರಿಕ್‌ ಅಷ್ಟ ಕೈ ೇ ನಿಲ್ಲದೆ, 
ಮೂಲದವರೆಗೆ, ಅಂದಕೆ ಮಂಗನನರೆಗೆ ಏಕೆ ಹಿಂದಕ್ಕೆ ಹೂಟ ಎಂದು 
ನುಡಿದು, ಕೆಲವೊಮ್ಮೆ ಹಾಸ್ಯಪ್ರಿಯಸಾದ ಆಬ್ಲಾನ್‌ಸ್ಟ್ರಿ ಸಂಪ್ರದಾಯವಾದಿಯನ್ನು 
ಶಲ್ಲಣಗೊಳಿಸುತ್ತಿದ್ದ ನ. MED ಧೋರಣೆ ಅವನ ಬದುಕಿನ ಅಭ್ಯಾ ಸವಾಗಿತ್ತು. 
ಭೋಜನಾನಂಶರ 'ಸಿಗರೇಟನಂತೆಯೇ ಅವನು ವರ್ತಮಾನ ಪತಿ 3) ಕೆಯನ್ನು ಪ್ರೀತಿಸು 
ತ್ತಿದ್ದನು. ಅವನ ಶಲೆಯಲ್ಲದು ತುಸು ಮಂಕು ಬರಿಸುತ್ತಿಕ್ತು. ಎಲ್ಲ ಸಾಂಪ್ರ ದಾಯಕ 
ಸಂಗತಿಗಳನ್ನು ನುಂಗಿ ನೊಣೆಯುವ ಅಮೂಲಾಗ್ರ ಸುಧಾರಣೆಯ ಬಗ್ಗೆ ತಮ್ಮ ಕಾಲ 
ದಲ್ಲಿ ಕೋಲಾಹಲನೆಬ್ಬಿಸುವುದು ನಿಪ್ಟ್ರಯೋಜಕನೆಂಬ, ಕ್ರಾಂಕಿಯ ರಕ್ತಬೀಜಾಸುರ 
ನನ್ನು ಸರ್ಕಾರ ದಮನಗೊಳಿಸುತ್ತದೆಂಬ ಸಂಪಾದಕೀಯವನ್ನವನು ಓದುತ್ತಿದ್ದನು. 
ಅದಕ್ಕೆ ಪ್ರತಿಯಾಗಿ, "ನಮ್ಮ ಅಭಿಪ್ರಾಯದ ಪ್ರಕಾರ, ಅಪಾಯ ಕ್ರಾಂತಿಯ: 
ರಕ್ತಜೀಜಾಸುರನಲ್ಲಿಲ್ಲ, ಪ್ರಗತಿಯನ್ನು ತಡೆಗಟ್ಟುವ ಜಡ್ಡುಗಟ್ಟಿದ ಸಂಪ್ರದಾಯ: 
ಗಳಲ್ಲಿದೆ... > ಎಂಬ ಹತ್ತು ಹಳದ ವಿವರೆಗಳನ್ನ ಇನು” ಓದಿ ಸವಿಯುತ್ತ, ದ್ದನು. ಅವನು 
ಓದಿದ ಮತ್ತೊಂದು ಲೇಖನ ಅರ್ಥಶಾಸ್ತ್ರಕ್ಕೆ ಸಂಬಂಧಿಸಿದ್ದು. ಬೆಂಧಾಮ್‌ ಮತ್ತು 
ಮಿಲ್‌ರ ಹೆಸರು ಸಹ ಆ ಸಂಬಂಧವಾಗಿ ಉಕ್ತಗೊಂಡಿದ್ದುವು. ಯಾವುದೋ ಸಚಿವ 
ಖಾತೆಯ ಬಗೆಗಿನ ಟೀಕೆಗಳು ಸಹ ಅಚ್ಚಾಗಿದ್ದುವು. ಸ್ಥಾ ಒಭಾವಿಕವಾದ ಗ್ರಹಣಶಕ್ತಿ 
ಯಿಂದವನು.ಆ ಟೀಕೆಗಳ ಅರ್ಥವನ್ನು ಗ್ರಹಿಸಿಕೊಳ್ಳು ತ್ರಿ ದ್ದನು. ಆ ಟೀಕಾಸ ಸ್ವಗಳನ್ನು 
ಯಾರು ಯಾರ ಕಡೆಗೆ ಎಸೆದಿದ್ದರೆಂಬುದೂ ಅವನಿಗೆ" ತಿಳಿದಿತ್ತು. ಟೀಕೆಗಳ ನಂದಿನ 
ಪ್ರಜೋದನೆಯೂ ಅವನಿಗರ್ಥವಾಗಿತ್ತು. ಎಂದಿನಂತೆ, ಇದು ಅವನಿಗೆ ತುಂಬ ತೃಪ್ತಿ 
ಯುಂಟುಮಾಡುತ್ತಿತ್ತು. ಆದರೆ ಈ ದಿನ ಮೆತ್ರೋನಳ ಸಲಹೆಯ ಹಾಗೂ ಸಂಸಾಠದ 
ಶಾಪತ್ರಯದ ನೆನನಿಸಿಂದಾಗಿ ಅನನ ತೃಪ್ತಿಗೆ ಭಂಗವುಂಬಾಗಿತ್ತು. ಕೌಂಟ್‌ ಬೀಸ್ಟ್‌ 
ವೀಸ್‌ ಬೇಡನ'ಗೆ ಹೊರಟಿದ್ದ ನೆಂಬ ಗಾಳಿಸುದ್ದಿ ಯನ್ನೂ ಬೂದಿ ಬಣ್ಣದ ಕೂದಲು 
ಅನಾವಶ್ಯಕನೆಂಬ, ಚಿಕ್ಕದೊಂದು ಗಾಡಿ ಮಾರಾಟ ಸಿದ್ಧ ವಾಗ, ಂಬ ಮತ್ತು 
ತರುಣಿಯೊಬ್ಬಳು ಕೆಅಸ ಹುಡುಕುತ್ತಿದ್ದ ಳಂಬ ವಾರ್ಕೆಗಳನ ಅಪನು ಓದಿದನು. 
ಆದರೆ ಈ ವಾರ್ತೆಗಳಿಂದ ಅವರಿಗೆ ಎಂದಿನ ವಿನೋದಾತ್ಮಕ ತೆ | ಪ್ರಿಯುಂಟಾಗಗಲಿಲ್ಲ. 
ಪಶ್ರಿಕೆಯನ್ನೋದಿ, ಚಿನ್ನೆ ಹಚ್ಚಿದ ಕೊಚ್ಚಿಯನ್ನೂ ಎರಡನೆಯ ಬಟ್ಟಿಲು 
ಕಾಫಿಯನ್ನೂ ಮುಶಿಸಿದರಂತರ, ಅನಕು ಖೆಲೆಕ್ಸಸು; ಸೊಂಟಕೊಳುತ ಹೋಲೆ 


೪೬ ಪುಸ್ತಕ ಪ್ರಪಂಚ 


ಬಿದ್ದಿದ್ದ ಚೂರುಗಳನ್ನೊ ದರಿದನು ; ವಿಶಾಲ ಭುಜಗಳನ್ನು ಸಮಕೋನಗೊಳಿಸಿದನು; 
ಅವನ "ಮುಖದ ಮೇಲೆ ಸುಖದ ಮಂದಹಾಸೆ ಸೂಸಿತು. ಅನನ ಆ ಮಂದಹಾಸಕ್ಕೆ 
ಕಾರಣ ಆಹ್ಲಾದಕರವಾದ ಆಲೋ! ಚನೆಯಾಗಿರದೆ; ಒಳ್ಳೆಯ ಜೀರ್ಣಶಕ್ತಿ ಯಾಗಿತ್ತು. 

ಆದರೆ ಸಂತೋಷಕರವಾದ ಮಂದಹಾಸ ಒಡನೆಯೆ ಹಲವು ಸಂಗತಿಗಳನ್ನು 
ಅವನ ಜ್ಞಾಪಕಕ್ಕೆ ತಂದುಕೊಟ್ಟಿತು ; ಅದರಿಂದಾಗಿ ಅವನು ಚಿಂಶಾಮಗ್ನೆನಾದನು. 

ಬಾಗಿಲಿನ ಮತ್ತೊಂದು 'ಇಡೆಯಿಂದೆ ಮಕ್ಕಳ ಧ್ವನಿ ಕೇಳಿಸಿದುವು. ಚಿಕ್ಕ ಮಗೆ 
ಗ್ರಿಷ ಮತ್ತು ದೊಡ್ಡ ಮಗಳು ಶನ್ಯರ ಧ್ವ ನಿಗಳಿರಬೇಕೆಂದು ಅವನು ಗುರುತಿಸಿದನು. 
ಅವರೇನೋ. ಕೆಳಗೆ ಕೆಡವಿದ್ದ ಕಿಬುಡು ಸ್ಪಷ್ಟವಾಗಿತ್ತು. 

"ಪ್ರಯಾಣಿಕರನ್ನು “ಚಾವಣಿಯ ಮೇಲೆ ಕೂರಿಸಬಾರದೆಂದು ನಾನು ನಿನಗೆ 
ಹೇಳಿದ್ದೆ ನವೆ" ?' ಎಂದು ಬಸರ ಇಂಗ್ಲಿ ಸಿನಲ್ಲಿ ಕೂಗಿಕೊಂಡಳು. "ಅವರೆನ್ಸಿ (ಗ ಮೆಲ್ಲಗೆ" 
ಇಳಿಸು. ಚ | 

"ಎಲ್ಲವೂ ಅಸ ಸ್ವವ್ಯಸ್ತ, ವಾಗಿಜೆ' ಎಂದು ಆಬ್ಲಾನ್‌ಸ್ಕಿ ತನ್ನೊಳಗೆ ತಾನಂದಾ 
ಕೊಂಡನು. "ಮಕ್ಕಳು ಮನಸ್ಸಿ ಗೆ ಬಂದಂತೆ ಓಡಾಡುತ್ತಿದ್ದಾ ಕ್ಕೆ ಅವರನ್ನು ನೋಡಿ 
ಕೊಳ್ಳು ವವರಿಲ್ಲ.' ಅವನು ಬಾಗಿಲ ಬಳಿ ಹೋಗಿ, ಅವರನ್ನು ಕಕಿದನು.' ರೈಲಾ ಲಾಗಿ 
ಪರಿವರ್ತಿಸಿಕೊಂಡಿದ್ದ ಪೆಟ್ಟಿ ಗೆಯನ್ನವರು ಬಿಸಾಡಿ, ತಮ್ಮ ತಂಜಿಯ ಬಳಿಗೆ ಓಡಿ 
ಹೋದರು. 

ಅವನ ಅಚ್ಚುಮೆಚ್ಚಿನ ಸಣ್ಣ ಹುಡುಗಿ ಧೈರ್ಯವಾಗಿ ಅನನ ಬಳಿಗೋಡಿದಳು ; 
ತನ್ನ ಶೋಳ್ಗಳೊಳಗೆ ಅವನ ಕೊರಳನ್ನು ಸೆರೆಹಿಡಿದಳು; ಕಿಲಕಿಲನೆ ನಗುತ್ತ ತುಸು 
ಹೊತ್ತು ಅಲ್ಲಿಯೇ ಅವಳು ನೇತುಹಾಕಿಕೊಂಡಿದ್ದಳು. ಅವನ ಕೆನ್ನೆಗೂದಲಿಂದ ಹೊರೆ 
ಹೊಮ್ಮುತ್ತಿದ್ದ ಸುಪರಿಚಿತ ಸುಗಂಧ ಸುಖವನ್ನವಳು ಅನುಭವಿಸಿದಳು. ಅನನ ಮುಖ 
ವನ್ನು ಚುಂಬಿಸುವ ಸಲುವಾಗಿ ಬಾಗಿದಾಗ ಅವನ ಮುಖ ಕೆಂಪೇರಿತು; ಕೋಮಲ 
ಕಾಂತಿ ಅವಳ ಮುಖದ ಮೇಲೆ ರೆಗರಗಿಸುತ್ತಿತ್ತು. ಅವನವಳನ್ನು ಹಿಡಿದು ನಿಲ್ಲಿಸದಿದ್ದ ರೈ 
ಅನಳವನಿಂದ ಬಿಡಿಸಿಕೊಂಡು ಓಡಿಹೋಗುವುದರಲ್ಲಿದ್ದಳು. 

"ಅನ್ಮು ಏನು ಮಾಡುತ್ತಿದ್ದಾರೆ?' ಎಂದವನು ಅವಳ ಕೋಮಲ ಸೂಕ್ಷ್ಮಗ್ರೀವಡೆ 
ಮೇಲೆ ಕೈಯಾಡಿಸುತ್ತ ಪ್ರಶ್ನಿಸಿದನು. "ಸುಪ್ರಭಾತ' ಎಂದವನು ತನ್ನೆ ದುರಾಗಿ ಬಂದೆ 
ಚಿಕ್ಕ ಹುಡುಗನ ಕಡೆಗೆ ನಿದಾನ ಬೀರಿದನು. 

ಆಬ್ಲಾನ್‌ಸ್ಫಿ ಯಾವಾಗಲೂ ಹುಡುಗರಿಗಿಂತ ಹೆಚ್ಚಾಗಿ ಹುಡುಗಿಯನ್ನು ಪ್ರಿ ಪ್ರೀತಿಸು 
ಕ್ರಿದ್ದನು. ಆದರೆ ತನ್ನ ಪಕ್ಷ ಪಾತನನ್ನು ಮುಚಿ ಸ್ಥಿ ಕೊಳ್ಳಲು ಅವನು ಯಾವಾಗಿ6 
ಪ್ರಯತ್ನಿ ಸುತ್ತಿದ್ದನು. ಹುಡುಗನಿಗದು ಗೊತ್ತಾ ಗುತ್ತಿತ್ತು; ತನ್ನ ತಂಜಿಯ ಉದಾಸೀನ 
ನುಂದಹಾಸಕ್ಕೆ ಪ್ರ ತಿಕ್ರಿಯೆಯನ್ನನನು ವ್ಯಕ್ತಪಡಿಸಲಿಲ್ಲ. 

"ಅಮ್ಮನೆ? 'ಅವರು ಇದೆ ತಾನೆ ಹಾಸುಗೆಯಿಂಜೆದ್ದ ರು' ಎಂದು ಚೆಕ್ಟಹುಡುಗಿ 
ನುಡಿದಳು. 

ಆಬ್ಲಾನ್‌ಸ್ಕಿ ನಿಡುಸುಯ್ದನು. ಮತ್ತೊಂದು ನಿದ್ರಾಹೀನೆ ರಾತಿ ತ್ರಿಯನ್ನ ವಳು 
ಕಳೆದಿದ್ದಾ ಳೆಂಬೀ ಅರ್ಥಗಳ ಡೆ ಎಂದವನಂದುಕೊಂಡನು” 


ಅನಾ ಕರೆನಿನೆ ೭ 


"ಅವಳು ಲವಲವಿಕೆಯಿಂದಿದ್ದಾಳೆಯೆ?' 

ತನ್ನ ತಂದೆತಾಯಿಯರು ಜಗಳವಾಡಿದ ರೆಂಬ, ಆ ಕಾರಣದಿಂದಾಗಿ ತನ್ನ ತಾಯಿ 
ಲವಲವಿಕೆಯಿಂದಿರಲಿಲ್ಲವೆಂಬ, ತನ್ನ ತಂಜಿಗದು. ಗೊತ್ತಿದ್ದ ರೂ ಥಟ್ಟನೆ ಆ ಪ್ರಶ್ನೆಯನ್ನು 
ಕೇಳುವಲ್ಲಿ ಅವನು ನಟನೆಮಾಡುತ್ತಿರಜೇಕೆಂಬ ಸಂಗತಿ ಆ ಚಿಕ್ಕ ಹುಡುಗಿಗೆ ನೂತ ತ್ರಿತ್ತು. 
ತನ್ನ ತಂಜಿಯ ವರ್ತನೆಯಿಂದ ಅವಳಿಗೆ ಬೇಕು. ತೆನಗದು ಅರ್ಥವಾಗಿರ 
ಲಾಗಿ ಅನನು ಸಹ ನಾಚಿಕೊಂಡನು. 

"ನನಗದು ತಿಳಿಯದು. ಈ ದಿನ ಪಾಠ ಬೇಡ. ಕುಮಾರಿ ಹಲ್‌ಒಡಕೆ ಅಜ್ಜಿಯ 
ಮನೆಗೆ ನಡೆದುಕೊಂಡು ಹೋಗಿ ಬರೋಣವೆಂದು ಅವರು ಹೇಳಿದರು? ಎಂದು ಮಗಳು 
ನುಡಿದಳು. 

"ಹಾಗಾದರೆ, ಓಡಿ ಹೋಗು, ನನ್ನ ಮುದ್ದೆ. ಅಃ ಸ್ವಲ್ಪ ಶಡಿ' ಎಂದವನು 
ನುಡಿದು, ಅವಳ ಪುಟ್ಟ ಮೃದು ಕೈ ಕೆಯನ್ನು ನೇವರಿಸಿ, ಅವಳನ್ನು ಮುಕ್ತಿ ತಡೆದು ನಿಲ್ಲಿಸಿ 
ದನು. ಹಿಂದಿನ ರಾತ್ರಿ "ಮಲಂಗಿಯೊಳಿಗಿರಿಸಿದ್ದ. ಸಿಹಿತಿಂಡಿಗಳ 'ಸೆಟ್ಟಗೆಯನ್ನು ಹೊರ 
ತೆಗೆದು, ಅವಳ ಮೆಚ್ಚುಗೆಯ ಚಾಕೊಲೆಟ್‌ ಮತ್ತು ಮಿಠಾಯಿಗಳನ್ನಾರಿಸಿ, ಅವಳಿಗೆ 
ಕೊಟ ನಿನು. 

ಗ್ರಿಷನಿಗೊ?' ಎಂದವಳು ಚಾಕೊಲೆಟ್‌ ಹಿಡಿದುಕೊಂಡೆ ಕೇಳಿದಳು. 

ಕ್ರ ಹೌದು? ಎಂದೆವನು ಅವಳ ಭುಜವನ್ನು ಮತ್ತೆ ನೇವರಿಸಿ, ಕೊರಳನ್ನೂ 
ಕೂದಲನ್ನೂ ಚುಂಬಿಸಿ, ಅವಳನ್ನು ಬಿಡುಗಡೆ ಮಾಡಿದನು. 

"ವಾಹನ ಸಿದ್ದವಾಗಿದೆ? ಎಂಡು ಮಾತ್ರೆ ನುಡಿದನು. "ಮಹಿಳೆಯೊಬ್ಬಳು ನಿನನ | 
ಕೇಳಲು ಬಂದಿದ್ದಾಳೆ” ಎಂದನನು ಮಾತು ಸೇರಸಿದನು. 

ಅವಳು ಬಹಳ ಹೊತ್ತಿನಿಂದ ಕಾದಿದ್ದಾಳೇನು?' ಎಂದು ಆಬ್ಲಾ ನ್‌ಸ್ಟಿ ಪ್ರಶ್ನಿಸಿ 
ದನು. 

"ಅರ್ಧಗಂಬೆಯಾಗಿರಬಹುದು.' 

"ಜನ ಬಂದ ಕೂಡಲೇ ತಿಳಿಸಬೇಕೆಂದು ನಾನೆಷ್ಟು ಸಲ ನಿನಗೆ ಹೇಳಿಲ್ಲ! 

"ನೀವು ಶಾಂತಿಯಿಂದ ಕಾಫಿ ತೆಗೆದುಕೊಳ್ಳ ಬಾರದೇನು ? ಎಂದು ಮಾತ್ರೆ 

ಸ್ನೇಹ ಪೂರ್ವಕವಾದ ಒರೆಟು ದನಿಯಲ್ಲಿ ನುಡಿದನು. ಆ ಮಾತಿನಿಂದಾಗಿ ದಣಿ ಕೋಪಿಸಿ 
ಕೊಳು 'ವುಡಸಾಧ್ಯ ವಾಯಿತು. 
"ಸರಿಸೆರಿ. ಅವಳನ್ನು ಬೇಗ ಒಳಗೆ ಕರೆ. ತನ್ನ ಕೆಲಸವನ್ನ ವಳು ಬೇಗ ಮುಗಿಸಲಿ' 

ಎಂದು ಆಬ್ಲಾರ್ನಸ್ಥಿ ಕೋಪದಿಂದ ಹುಬ್ಬುಗಂಟಿಕ್ಕಿಕೊಂಡನು.. 

ಒಳಗೆ ಬಂದವಳು ದ್ವಿತೀಯ ಕಫ್ತಾನ ಕಲಿನಿನ್‌ನ ವಿಧವೆ. ಅವಳ ಬೇಡಿಕೆ 
ಕಟ ಇನ್ನ ಗಿದ್ದು, ಅದನ್ನು ತೃಪ್ತಿಸಡಿಸುವಂತಿರಲಿಲ್ಲ. ಆದರೆ ಆಬ್ಲಾನ್‌ಸ್ಕಿ ತನ್ನ 

ಭ್ಯಾಸಕ್ಕನುಗುಣವಾಗಿ ಅವಳಿಗೆ ಕುರ್ಚಿಯನ್ನು ತೋರಿಸಿ, ಮಧ್ಯೆ ಬಾಯಿಹಾಕಡೆ 
ಅಸ 3ನಿಟ್ಟು ಅವಳ ಮಾತೆನ್ನು ಲಾಲಿಸಿದೆನು. ಅವಳು ಯಾರನ್ನು ನೋಡಬಜೀಕೆಂಬುದರೆ 
ಬಗ್ಗೆ ಸನಿನರವಾಗಿ ಸಲಹೆ “ನೀಡಿದಳು. ಅವಳಿಗೆ ನೆರವಾಗಬಹುದಾದ ಅಧಿಕಾರಿಗೆ 
ನಿರರ್ಗಳವಾಗಿ ಓಡುತ್ತಿದ್ದ ಕ್ಸ ಯಲ್ಲಿ ಅವಸರವಸರವಾಗಿ ಟಸ್ಪಣಿಯೊಂದನ್ನು ಗೀಚಿದನು.; 


೪೪ ಪುಸ್ತಕ ಪ್ರಸಂಚ 


ಅನಳು ಹೊರಗೆ ಹೋದನಂಶರ, ಆಬ್ಲಾನ್‌ಸ್ಕಿ ತಪ್ಪ ಟೋಹಿಯನ್ನೆ ತ್ತ ತ್ರಿ ಕೊಂಡು, 
ಏನಾದರೂ ಮರಿತಿದ್ದರೆ ಜ್ಞಾ ಏಸಿಕೊಳ್ಳುವ ಸಲುವಾಗಿ ತುಸು ತಡೆದನು. ಏನನ್ನು 
ಮರೆಯಬೇಕಾಗಿತೊ.. ಅದನ ಲ್ಲದೆ ಅನನು ಬೇರೇನನ್ನೂ ಮರೆತಿರಲಿಲ್ಲ. ಅವನು 
ಮರೆತದ್ದು ಮಡದಿ ಮಾತ್ರ. 

"ಹಾ, ಹೌದು.' ಹಾಸನ ತನ್ನ ತಲೆಯೆನ್ನು ಬಗ್ಗಿ ಸಿದನು. ವ್ಯಾಕುಲದ್ಭ ಸ್ಟ್ರಿ 
ಅವನ ಸುಂದರ ಮುಖವನ್ನು ಸಂ "ಅವಳ ಬಳಿಗೆ ಹೋಗುವುದೋ ಬೇಡವೋ?' 
ಎಂದವನು ತನಗೆ ತಾನೇ” ಪ್ರಶ್ನಿಸಿಕೊಂಡನು. ಅವಳ ಬಳಿಗೆ ಹೋಗುವುದರಿಂದೆ 
ಪ್ರಯೋಜನವಿಲ್ಲವೆಂದೂ, ಭೋಜ ಅನಪೇಕ್ರಿತವಾದೆದ್ದೆ ಸಂಭವಿಸ ಸಬಹುದೆಂದೂ, 
ಅವನ ಒಳದನಿ ನುಡಿಯಿತು. ಅವಳನ್ನು ಮತ್ತೆ ಲಾವಣ್ಯವತಿಯನ್ನಾ ಗಿ, ಆಕರ್ಷಣೀಯ 
ವ್ಯಕ್ತಿ ಯನ್ನಾಗಿ ಪರಿವರ್ತಿಸುವುದು ಸಾಧ್ಯ ವಿಲ್ಲದ್ದರಿಂದ ಅಥವಾ ತನಗೆ ವಾರ್ಧಕ್ಕ 

ಪ್ತಿ ಯಾಗಲಿ ಪ್ರೇಮಸಿರಸನವಾಗಲಿ ಸಾಧ್ಯ ವಾದೆದ್ದರಿಂದ ತಮ್ಮ ಠೇ. 
ಎ ಸುಧಾರತಿ ಸಾಧ್ಯ ವಿಲ್ಲವೆಂದವನು odiron Sac. ತಮ್ಮ ಟಿಯಿಂದ 
ಮಿಥ್ಯಾರೋಸಕಾಪಟ್ಯಗಳು ಸೂತ್ರ ಪ್ರಕಟಗೊಳ್ಳು ವುದರಿಂದ, ಅವು ತನ್ನ ಸ್ವಭಾವಕ್ಕೆ 
ವಿರುದ್ಧವಾಗಿದ್ದು ದಕೌದ ಅವನು ಆ ಯೋಚನೆಯನ್ನು ಕ್ಷಣಕಾಲ ತೊರೆದನು. 

(ಅದಕೆ ಯಾವಾಗಲಾದರೂ ನಾನು ಭೇಟ ಮಾಡಲೇಬೇಕು. ಸಂಗತಿಗಳು ಇದೇ . 
ರೀತಿ ಮುಂದುವರಿಯಲಾಗದು.' ಎಂದವನು ತನಗೆ ತಾನೇ ಥೆ ರ್ಯತುಂಬಿಕೊಳ್ಳಲು 
ಪ್ರಯತ್ನಿಸಿದನು. ಅವನು ಭುಜಗಳನ್ನು ನಿಗುರಿಸಿ, ಸಿಗರೇಟನ್ನು ಹಚ್ಚಿ, ಎರಡು ದಮ್ಮು 
ಎಳೆದು, ಮುತ್ತಿನ ಚಿನ್ಸಿನ ತಟ್ಟೈಯಲ್ಲಿ ಬೂದಿಯನ್ನು ಚಿಮ್ಮಿ, ಮಂಕುಕವಿದ ದಿವಾನ 
ಖಾನೆಯ ಮೂಲಕ ಬೇಗ ಬೇಗ ಹೆಜ್ಜೆ ಹಾಕಿ, ತನ್ನ ಮಡದಿಯ ಶಯನ ಮಂದಿರದ 
ಬಾಗಿಲು ತೆಕೆದನು. 


ಲ 


ದರ್ಯ ಅಲೆಕ್ಸಾ ಂಡ್ರೋನ್ನ್ನ ಮೇಲಂಗಿ ಧರಿಸಿದ್ದ ಳು. ಹಿಂದೊಮ್ಮೆ ದಟ್ಟವಾಗಿ 
ಬೆಳೆದಿದ್ದ ಅವಳ ೆಂಗೂದರೀಗ. ತೆಳ್ಳ ಗಾಗಿದ್ದು, ಕೂದಲು ಸೂಜಿಗಳಿಂದ ಒಟ್ಟಾಗಿ 
ಸೇರಿಸಿ, “ ಹೆಕ್ಕತ್ತಿನ ಮೇಲೆ ಕಟ್ಟ ಉತ್ತು. “ಅವಳ ಜೋಲು ಮೋರಿಯ ಕ್ಷೀಣತೆ 
ಯಿಂದಾಗಿ ನಳ ಚಕಿತ ನೇತ್ರ ಗಳು ಎದ್ದು ಕಾಣುತ್ತಿದ್ದು ವು. ಕೋಣೆಯಲ್ಲೆಲ್ಲ 
ಹರಡಿದ್ದ ವಸ್ತು ಗಳ ರಾಶಿಯ ನಡುವೆ, ತೆರೆದ “ನೇಜಿನ ಮುಂದಿ ಏನನ್ನೊ ತೆಗೆದು 
ಕೊಳ್ಳುವ ಸಲುವಾಗಿ ಅವಳು ನಿಂತಿದ್ದಳು. ತನ್ನ ಸತಿಯ ಹೆಜ್ಜೆ ಸದ್ದು ಕೇಳಿಸಿಕೊಂಡ 
ಅವಳು ಕೆಲಸ ನಿಲ್ಲಿಸಿ, ಬಾಗಿಲ ಕಡೆಗೆ" ದುರುಗುಟ್ಟಿ ಕೊಂಡು ನೋಡುತ್ತ ದಳು; ತನ್ನ 
ಚಹರೆಯಲ್ಲಿ ತಿರಸ್ಥಾರಯುಕ್ತ ವೂ ಕ್ರೂರವೂ ಅದೆ ಭಾವವನ್ನು ಪ್ರ ದರ್ಶಿಸಲು ಅವಳು 
ಪ್ರಯತ್ನಿ ಸುತ್ತಿದ್ದಳು. ಅವನ ಬಗ್ಗೆ ಹಾಗೂ ಅವನ ಸಂವರ್ಶನಡೆ ಬಗ್ಗೆ ತಾನು 
ಹೆದರಿದ್ದು ದಾಗಿ 'ಅವಳಿಗರಿವಾಗಿತ್ತು. "ಕಳೆದ ಮೂರು ದಿನಗಳಲ್ಲಿ ಹಲವು ಸಲ 'ಅವಳೇನು 
ಮಾಡಲು ಪ್ರಯತ್ನಿಸಿದ್ದ ಳೋ ಅದನ್ನೇ ಮತ್ತೆ ಮಾಡಲು ಅವಳು ಪ ಪ್ರಯತ್ನಿಸು 


ಹ್ರಿದ್ಧ ಳು. ತನ್ನ ಮತ್ತು ಮಕ್ಕಳ ಸಾಹಾರುಗಳೇ್ತ ಬರಿಸಿಕೊಂಡು, ತನ್ನೆ ತವರೂರಿಗೆ 


4 


ಅನ್ನಾ ಕರೆನಿನ ೮೯ 


ಹೋಗುವುದೇ ಅವಳ ಇರಾಜಿಯಾಗಿತ್ತು. ಆದರೆ ಆ ಬಗ್ಗೆ ನಿರ್ಣಯ ತೆಗೆದುಕೊಳ್ಳುವ 
ಶಕ್ತಿ ಅವಳಿಗಿರಲಿಲ್ಲ. ಪರಿಸ್ಥಿತಿ ಹಾಗೆಯೇ ಇರಲಾರದೆಂದೂ, ಅನನ ಮೇಲೆ ಕ್ರಮ 
ಕೆ.ಗೊಂಡು ಶಿಕ್ಷಿಸಬೇಕೆಂದೂ, ಅವನನ್ನು ಅನಮಾನಗೊಳಿಸಬೇಕೆಂದೂ, ಅನನಿಂಡ 
ಉಂಟಾಗಿದ್ದ ಹಾತನೆಗೆ ಪ್ರಕಿಯಾಗಿ ೪೮ ರಿ ಸ್ವಲ್ಪಪಾದರೂ ಸೇಡು ತೀರಿಸಿಕೊಳ್ಳ 
ಜೀಕೆಂದೂ. ಅವಳು ಪ್ರ Khe ಸಲವೂ ಶನ್ನಸ್ಟ ಕ್ಕೆ ಶಾನಂದುಕೊಳ್ಳು ತ್ತಿದ್ದಳು. 
ಅವನನ್ನು ತೊರೆದು 'ಹೋಗತಕ್ಕಕ್ತೆ ಂದು ಅವಳನ್ನ ಮನದಲ್ಲಿಣೆಸಿಕೊಂಡಿದ್ದ ಳು; 
ಆದರೆ ಅದು ಸಾಧ್ಯವಿಲ್ಲವೆಂದು ಅವಳೆ ಅಂತರೆಂಗ ಹೇಳುತ್ತಿತ್ತು. ಅವನನ್ನು ತನ್ನ 
ಗಂಡನೆಂದು ಗೌರವಿಸುವ ಮತ್ತು ಪ್ರೀತಿಸುವ ಅಭ್ಯಾಸದಿಂದ ERNE 716. 
ಅವಳಿಗೆ ಸಾಧ ವಿರಲಿಲ್ಲ. ಎಲ್ಲಕ್ಕಿಂತ ಮಿಗಿಲಾಗಿ, ಶನ್ನ ಮನೆಯಲ್ಲಿಯೇ ಐದು ಮಕ್ಕಳ 
ಯೋಗಕ್ಷೇಷುವನ್ನು ನೋಡಿಕೊಳ್ಳುವುದು ಕಷ್ಟ ವಾಗಿದ್ದ ಕ್ರಿ ತನ್ನ ಶೆವರೂರಿನಲ್ಲಿ 
ಮತ್ತ ಷ್ಟು ಕಷ್ಟವಾಗುತ್ತ ದೆಂದು ಅವಳು ಜೋಜಿಸಿಡಳು. 3 ಹಕ ದಿನೆಗಳಲ್ಲಿ 
ಎಲ್ಲರಿಗಿಂತ ಕಿರಿಯವನು ತಂಗಳು ಮಾಂಸದ ಸಾರನ್ನು ಸೇವಿಸಲಾಗಿ ಕಾಯಿಲೆ 
ಬಿದ್ದಿದ್ದನು ; ಹಿಂದಿನ ರಾತ್ರಿ ಉಳಿದವರೆ ಹೊಟ್ಟಿಗೆ ಒಂದು ತುಣುಕು ಸಹ ಹೋಗಿರಲಿಲ್ಲ. 
ಆದ್ದರಿಂಡೆ ಹೊರೆಗೆ ಹೊರಡುವುದೇ ಅಸಾಧ್ಯ ವೆಂದವಳು ಬಗೆದಿದ್ದಳು ; ಆದರೊ ಅಲ್ಲಿಂದ 
ಹೊರಟುಹೋಗುವವಳಂತೆ ನಟಿಸುತ್ತ ) ಸಾಮಾನುಗಳನ್ನು ಆರಿಸಿಕೊಳ್ಳು ತ್ತ ತನ್ನನ್ನು 
ಶಾನೇ ವಂಚನೆಗೆ ಗುರಿಪಡಿಸಿಕೊಳ್ಳು ತ್ತಿದ್ದ ದಳು. 

ಗಂಡ ಕಣ್ಣಿಗೆ ಬಿದ್ದಕೂಡಲೇ ಅವಳು ಮತ್ತೆ ಖಾನೆಯಲ್ಲಿ ಹುಡುಕಾಡ 
ತೊಡಗಿದಳು. ಅವನು ಪಕ್ಕೆ ಕೆ ಬಂದಾಗ ಮಾತ್ರೆ ತೆನ್ನ ಕಣ್ಣು ಹೊರಳಿಸಿದಳು. ಧ್ಸೈ ರ್ಯ 
ದೃಢತೆಗಳನ್ನು ಪ್ರರ್ಚಿಸಜು ಸ ದಿಂದ ಪ್ರಯತ್ನ ನಡೆಸಿದ್ದ. ಅವಳ ಮುಖದ ಫಂ 
ಯಾತನೆ ವಿಶ್ವ ಲತೆಗಳು ಮಾತ್ರ ಹಂಡರ NPS ದು ವು, 

॥ ಡಾಲ್‌ ಎಂದವನು ಮೃದು ದೀನ ಸ್ವರದಲ್ಲಿ ಕರೆದನು. ಅವನ ಮಂಡೆ ವಕ್ಷದ 
ಕಡೆಗೆ ವಾಲಿಕೊಂಡಿತ್ತು. ಅವನು ತುಂಬ ತಗ್ಗಿ ದೆವನಂತೆ, ವಿನೀತೆಗೊಂಡವನಂತೆ 
ಕಾಣಿಸಿಕೊಳ್ಳಲು ಪ್ರಯತ್ನಿಸಿದನು; ಆದರೂ ಅವನ ಮುಖದಲ್ಲಿ ಹುರುಪು ಹುಮ್ಮಸು 
ಗಳು ಅಭಿವ್ಯಕ್ತಗೊಂಡಿದ್ದು ವು. 

ಉತ್ಸಾಹ ತೇಜಸ್ಸುಗಳು ತುಂಬಿ ತುಳುಕುತ್ತಿದ್ದ ಅವನ ವ್ಯಕ್ತಿತೈವನ್ನು ಬಿರುಬಿನ 
ಕುಡಿಕೋಟದಲ್ಲಿ ಅಪಾದಮಸ್ತಕವಾಗಿ ಅವಳೊಮ್ಮೆ ತೂಗಿ ನೋಡಿದಳು. "ಹೌದು, 
ಅವರು ಸುಖವಾಗಿದ್ದಾರೆ, ತೃಸ್ತರಾಗಿದ್ದಾರೆ ನಿಜ. ಆದರೆ ನಾನ್ನೊ..?' ಎಂದವಳು 
ಆಲೋಚಿಸಿದಳು. "ಪ್ರ '3ಿಯೊಬ್ಬ ರೂಪಿ ್ರೀತಿಸುವ ಪ್ರಶಂಸಿಸುವ ಅಸಹ್ಯಕರವಾದ ಅವರೆ 
ಸತ್‌ಸ್ಕಭಾವವೊ? ಅದನ ಸ್ನ ಕೌಡರಂತು ನನಗಾಗದು' ಎಂದವಳು ಬಗೆದಳು. ಅವಳ 
ಬಾಯಿ ಸೆಡೆತುಕೊಂಡಿತು.: ; ಅವಳೆ ಕಳಾಹೀನ ಅಂಜುಮೋರೆಯ ಬಲಪಕ್ಕಕ್ಕೆ 
ಕೆನ್ನೆಯ ಮಾಂಸೆಖಂಡೆಗಳು ಕಿರುಚಿಕೊಂಡುವು. 

"ನಿಮಗೇನುಬೇಕು?' ಎಂದವಳು ತನ್ನದಲ್ಲದ ಗಂಭೀರ ಧ್ವನಿಯಲ್ಲಿ ಬೇಗ ಬೇಗ. 


ಕೇಳಿದೆಳು. 
"ಡಾಲಿ? ಎಂದು ಪುನರಾವರ್ಶಿಸುವಾಗ ಅವನ ದನಿಯಲ್ಲಿ ನಡುಕನಿತ್ತು. "ಈ ದಿನೆ 


ಅನ್ನಾ ಚರುತ್ತಿದ್ದಾಳೆ.' 


೯೦ ಪುಸ್ತಕ ಪ್ರಷಂಚ 


"ಅದರಿಂದ ನನಗೇನಾಗಜೇ ಉಗಿದೆ? ನಾನವಳನ್ನು ಬರೆಮಾಡಿಕೊಳ್ಳಲಾರೆ' 
ಎಂದವಳು ಗಟ್ಟಿ ಯಾಗಿ ನುಡಿದಳು. 

"ಬರಮಾಡಿಕೊಳ್ಳ ಬೇಕು, ಡಾಲಿ' 

"ಹೊರಡಿ, ಇಲ್ಲಿಡ ಹೊರಡಿ. ಇಲ್ಲಿ ನಿಲ್ಲಬೇಡಿ” ಎಂದವಳು ಅವನ ಕಡೆಗೆ 
ನೋಡದೆಯೆ ಚೀತೃರಿಸಿದಳು. ಆ ಚೇತ್ವಾರದಲ್ಲಿ ದೈಹಿಕಯಾತನೆ ಸಂಕಟವಿದ್ದಂತೆ 
ತೋರುತ್ತಿತ್ತು. 

ತನ್ನ ಹೆಂಡತಿಯ ವಿಷಯ ಆಲೋಚಿಸಿದಾಗ ಅವನು ಉದ್ರೇಕಗೊಳ್ಳುತ್ತಿರಲಿಲ್ಲ ; 
ಮಾತ್ರೆ ಹೇಳಿದಂತೆ ಅವಳು ದಾರಿಗೆ ಬರುತ್ತಾಳೆಂದು ಅವನು ಭರವಸೆಯಿಟ್ಟುಕೊಂಡಿ 
ದ್ದನು. ಆದ್ದರಿಂದನನು ಶಾಂತಿಯಿಂದ ಪತ್ರಿಕೆ ಓದುತ್ತಿದ್ದನು, ಕಾಫಿ ಗುಟುಕರಿಸಂ 
ತ್ತಿದ್ದನು. ಆದರವನು ಅವಳೆ ಯಾತನೆಯ ಹಾಗೂ ಸಂಕಟದ ಮುಖದ ಕಡೆಗೆ 
ನೋಡಿ ಬಾಗ, ಅದೃಷ್ಟಕ್ಕೆ ಶರಣಾದೆ, ನಿರಾಶೆಗೆ ಸೆರೆಯಾದ ಅವಳ ಧ್ವನಿಯ 
ನಾದನನ್ನಾಲಿಸಿದಾಗ್ಯ ಅವನ ಉಸಿರು ಹಿಡಿಯುತ್ತಿತ್ತು, ಅವನ ಗಂಟಲಲ್ಲಿ ಏನೊ 
ಸಿಕ್ಕಿಕೊಂಡಂತಾಗುತ್ತಿ ತ್ತಿತ್ತು; ಅವನ ಕಣ್ಣು ನೀರಿನಿಂದ ಹೊಳೆಯುತ್ತಿ ದ್ಹುವು. 

"ಅಯ್ಯೋ ದೇವರೆ, ನಾನೇನು ಮಾಡಿಕೆ ನೆ! ದೇವರ ಮೇಲೆ ಆಣೆಯಿಟ್ಟು 
ಹೇಳುತ್ತಿ "ನೆ. "ತಗ ಗೊತ್ತಿದೆ... ಅವನು “ಮಾತು ಮುಂದುವರಿಸಲಾಗಲಿಲ್ಲ; 
ಗದ್ದೆ ದದಿಂದ ಅವನ ಉಸಿರುಕಟ್ಟಿತು. 

ಅವಳು ಖಾನೆಯ ಕದವನ್ನು ದೆಡಾರನೆ ಮುಚ್ಚಿದಳು ; ಅವನ ಕಡೆಗೆ 
ಬಿರುನೋಟ ಬೀರಿದಳು. 

"ನಾನೇನು ಹೇಳಬಲ್ಲೆ, ಡಾಲಿ? ಒಂಜೇ ಒಂದು ವಿಷಯ : ನನ್ನನ್ನು ಕ್ಷಮಿಸು, 
ನನ್ನನ್ನು ಕ್ಷಮಿಸು. ನಮ್ಮ ಒಂಬತ್ತು ಡ್ಯ ಬದುಕು ಈ ಕೆಲವು ನಿಮಿಷಗಳ 
ಬದುಕಿಗಿಂತೆ ಹೆಚ್ಚು ಬೆಲೆಯುಳ್ಳ ದ್ಹಾಗದೆ?... 

ಆವಳು ಅಫೋನೇತ್ರಿಯಾಗಿ” ಅವನ ಮಾತ ಕಡೆಗೆ ಲಕ ಕ್ಷ್ಯಹೆರಿಸಿದಳು. 
ಅವನಲ್ಲಿ ತನಗೆ ನಂಬುಗೆಯುಂಟಾಗುವಂಥ ಮಾತುಗಳನ್ನು ಅವನಿಂದ ಯಾಚಿಸುವ 
ರತಿಯ ಅವಳು ಅವನ ಮಾತೆಗಳಿಗಾಗಿ ಕಾದುಕೊಂಡಿದ್ದಳು. 

ಕ್ಷಣಿಕ ಮೋಹ' ಎಂಬ ಮಾತು ಅನನ ಬಾಯಿಂದ ಹೊರಬೀಳುತ್ತಿರುವಾಗೆ 
ಅವಳು ಮತ್ತಿ ದ್ಲೆ ಹಿಕಯಾತೆನೆಯಿಂದಲೆಂಬಂತೆ ಅವಳು ತನ್ನ ತುಟಿಗಳನ್ನು ಬಿಗಿಯಾಗಿ 
ಅದುಮಿಕೊಂಡಳು; ಅನಳ ಬಲಗೆನ್ನೆಯ ಮಾಂಸಖಂಡಗಳು ಮತ್ತೆ ತಿರುಚಿಕೊಂಡುವು. 

"ಹೊರಡಿ, ಇಲ್ಲಿಂದ ಹೊರೆಡಿ? ಎಂದವಳು ಎಂದಿಗಿಂತ ಗಟ್ಟಿ ಯಾಗಿ ಚೀತ್ಸರಿ 
ಸಿದಳು. "ನಿಮ್ಮ ರಾಗೋಡ್ರೀಕಗಳ ಬಗ್ಗೆ, ನಿಮ್ಮ ಮ ) ಗೀಯತ್ತ್‌ದ ಬಗ್ಗೆ ಮತ್ತೆ 
ಮಾತೆತ್ತಬೀಡಿ.' 

ಹೊರೆಗೆ ಹೋಗುವ ಸಲುವಾಗಿ ಅವಳು ಮತ್ತೊಂದು ಕಡೆಗೆ ತಿರುಗಿಕೊಂಡಳು : 
ಆದರೆ ಡೋಲಾಯೆಮಾನಳಾಗಿ ಆಸರೆಗಾಗಿ ಕುರ್ಚಿಯ ಬೆನ್ನನ್ನು ಹಿಡಿದುಕೊಂಡಳು. 
ಅವನ ಮುಖ ಊದಿಕೊಂಡಿತು, ತುಟಿ ಬಾತೆಕೊಂಡುವು, ಕಣ್ಣಲ್ಲಿ ನೀರು 
ತುಳುಕಾಡಿದುವು. 


ಅನ್ನಾ ಕರೆನಿನ ೯೧ 


“ಡಾಲಿ,' ಎಂದವನು ಗದ ದ್ವನಿಯಲ್ಲಿ "ಗೊಣಗಿದನು. ದೇವರ ಹೆಸರಿನಲ್ಲಾ ದರೂ 
ಈ ಮಕ್ಕಳ ಬಗ್ಗೆ ಯೋಚಿಸು. ಅವರು ತಪ್ಪಿತಸ್ಥರಲ್ಲ. ನಾನು ತಪ್ಪಿತಸ್ಥ. ನನ್ನನ್ನು 
ಶಿಕ್ಷಿಸು. ನನ್ನ ಪಾಪಕ್ಕೆ ತಕ್ಕ ಪ್ರಾಯಶ್ಚಿತ್ತವನ್ನು ಮಾಡಿಕೊಳ್ಳುವಂತೆ ನನಗೆ ಆಜ್ಞೆ 
ಮಾಡು. ನನ್ನ ಶಕ್ತಿಮೀರಿ ಪ್ರಾ ಯಕ್ಷಿ ಜಃ ಮಾಡಿಕೊಳ್ಳ ಲು ನಾನು ಸಿದ್ಧನಾಗಿದ್ದ ನೆ. 
ನಾನು ಅಪರಾಧವೆಸಗಿದೆ ಸೇನೆ. ನನ್ನ "ಅಸೆರಾಢವನ್ನು 'ವರ್ಣಿಸುವಷ್ಟು ಪದೆಸಾಮಗ್ರಿ 
ನನ್ನಲ್ಲಿಲ್ಲ. ಆದರೂ ನನ್ನ ನ್ನ್ನ ಕ್ಷಮಿಸಲಾರೆಯಾ, ಡಾಲಿ?' 

ಅವಳು ಕುಳಿತಳು. ಅವಳ ಉಸಿರಾಟ ಅವನಿಗೆ ಕೇಳಿಸುತ್ತಿತ್ತು. ಅವಳಿಗಾಗಿ 
ಅವನನುಭವಿಸಿದ ಸಂಕಟ ಅವರ್ಣನೀಯವಾಗಿತ್ತು. ಅವಳು ಮಾತಾಡಲು ಹಲವು 
ಸಲ ಪ್ರ ಯತಿ ಸಿದಳು ; ಆದರೆ ಸಾಧ್ಯ ವಾಗಲಿಲ್ಲ. ಅವನು ಕಾದನು. 

"ಮಕ್ಕಳೊಡನೆ ಆಟಿ ವಾಡಬಿಡ್ನ್ನ Asan ಮಾತ್ರ ನೀವವರನ್ನು ಕೆನೆಸಿಕೊಳ್ಳು 
ತ್ರೀರಿ. ಆದರೆ ನನಗೆ ಯಾವಾಗಲೂ 'ಅವರಜೀ ಚಿಂತಿ. ಈಗವರು ಸಂಪೂರ್ಣವಾಗಿ 
ಕೆಟ್ಟುಹೋಗಿದ್ದಾರೆ' ಎಂದವಳು ನುಡಿದಳು. ಈ ಮೂರು ದಿನಗಳಲ್ಲವಳು ಪುನರಾ 
ವರ್ಶನೆ ಮಾಡುತ್ತಿದ್ದ ವಾಕ್ಯಗಳಲ್ಲಿ ಇದೂ ಒಂದು. 

ಅನನೊಡನೆ ಮಾಶಾಡುತ್ತಿದ್ದಂತೆ ಅನಳೆ ದನಿ ಮೃದುವಾಯಿತು. ಅವನವಳೆ 
ಕಡೆಗೆ ಕೃತಜ್ಞ ತೆಯ ದೃಷ್ಟಿ ಬೀರಿದನು. ಅವಳ ಕೈ ಹಿಡಿಮುಕೊಳ್ಳ ಲು ಅವನನು 
ಪ್ರಯತ್ನಿಸಿದನು : ಆದರೆ ಒಂ ಜುಗುಪ್ಸೆ ಯಿಂದ ಹಿಂದಕ್ಕೆ ಕಳೆದುಕೊಂಡಳು. 

“ನನಗಿರುವುದು ಮಕ್ಕ ಳದೇ ಚಿಂತೆ. "a ಸಂರಕ್ಷಣೆಗಾಗಿ ಎಂಥ ತಾ ಗಕ್ಳ್ಯಾದರೂ 
ನಾನು ಸಿದ. ಆದರೆ ಅವರನ್ನು ರಕ್ಷಿಸುವ ಉಪಾಯವೇ ನನಗೆ ತಿಳಿದಿಲ್ಲ. ಅವರನ್ನು 
ತಂದೆಯಿಂದ ಅಗಚುವುದೆ, ಅಥವಾ ಕೆಟ್ಟ ಚಾಳಿಯ ತಂದೆಯ ಬಳಿ ಬಿಡುವುದೆ? 
ಹೌದು; ಕೆಟ್ಟಚಾಳಿಯವರೆಂಬುದರಲ್ಲಿ ಸಂಶಯವಿಲ್ಲ. ನೀವೇ ಹೇಳಿ....ಇಸ್ಟೆಲ್ಲ ಆದೆ 
ಮೇಲೆ ನಾವಿಬ್ಬರೂ ಒಟ್ಟಿಗಿರುವುದು ಸಾಧ್ಯವೆ? ಸಾಧ್ಯವೆ, ಹೇಳಿ” ಎಂದವಳು ದನಿ 
ಯೇರಿಸಿ ಪುನರುಚ್ಛರಿಸಿದಳು. "ನನ್ನ ಗಂಡ, ನನ್ನ ಮಕ್ಕಳೆ ತಂದೆ ಆ ಮಕ್ಕಳ 
ಉಪಾಧ್ಯಾಯಿನಿಯೊಡನೆ ಪ್ರಣಯಚೇಸ್ಟೆಯಲ್ಲಿ ತೊಡಗಿರುವಾಗ ಸಾಧ್ಯವೆ? 

"ಆದರೆ ಏನುಮಾಡುವುದಿಜೆ? ಏನುಮಾಡುವುದಿದೆ?' ಎಂದವನು ಕರುಣಾಜನಕ 
ಧ್ವನಿಯಲ್ಲಿ ಪ್ರ ಶ್ನಿಸುವಾಗ ಶನ್ನ್ನ ಮಾತೇ ಅವನಿಗರ್ಥವಾಗುತ್ತಿರಲಿಲ್ಲ; ಅವನ ಶಿರಸ್ಸು 
ಮಾತ್ರ ಮೆತ್ತ ತ್ರಸ್ಟು ಕೆಳೆಗೆ ಬಾಗುತ್ತಿತ್ತು. 

| ಸ್‌ ಸನ್ನು ನೋಡಿದರೆ ಅಸಶ್ಯವಾಗುತ್ತೆದೆ, ವಾಕರಿಕೆ ಬರುತ್ತದೆ' ಎಂದವಳು 
ಕೋಪಾವಿಸ್ಟ್ರ€ ಳಾ ಇ ಕೂಗಿಕೊಂಡಳು. "ಮೊಸಳೆ ಕಣ್ಣೀರೇಕೆ ಸುರಿಸುತ್ತೀರಿ? 
ನೀಪೆಂದೂ ನನ್ನನ್ನು ಪ್ರೀತಿಸಿದ್ದಿ ಲ್ಲ. ನಿಮಗೆ ಹೃದಯಎಲ್ಲ; ಆತ್ಮದ ಉದಾತ್ತ ತೆಯೂ 
ಇಲ್ಲ! ನನ್ನ ಪಾಲಿಗೆ” ನೀವೊಂದು ಕೀಳು ಪ್ರಾಣಿ, ಅಪಂಟಿಫ ವ್ಯಕ್ತಿ ಹೌದು, 
ತೀರ ಅಪರಿಚಿತ ವ್ಯಕ್ತಿ [' ದ್ವೇಷ ಯಾತನೆಗಳಿಂದವಳು "ಪರಕೀಯ? ಎಂಬ 
ಪದವನ್ನುಚ್ಚರಿಸಿದಳು. ಆ ಪದ ಬಿವಳಿಗ ಬಹು ಭಯಂಕರವಾಗಿ ತೋರಿತು. 

ಅವನು ಅವಳ ಕಡೆಗೆ ನೋಡಿದನು. ಅವಳ ಮುಖದೆ ಮೇಲೆ ಅಚ್ಚೊ 
ದಂತಿದ್ದ ದ್ವೇಷ ಅನನನ್ನು ಕಂಪನಕ್ಕೀಡುಮಾಡಿ, ಅಚ್ಛರಿಗೊಳಿಸಿತು. ಅವಳ ಜ.1 


೯೨ ಪುಸ್ತಕ ಪ್ರಪಂಚ 


ಮರುಕನೆ ಅವಳ ಸಿಟ್ಟಿಗೆ ಕಾರಣವಾಗಿತ್ತೆನ್ನುವುದನ್ನವನು ಅರಿಯಲಿಲ್ಲ. ಅವೆನು 
ತನಗಾಗಿ ವ್ಯಾಕುಲಗೊಂಡಿದ್ದರೂ, ತನ್ನನ್ನವನು ಪ್ರೀತಿಸುತ್ತಿರಲಿಲ್ಲವೆಂದನಳು ಪುನ" 
ದಟ್ಟು ಮಾಡಿಕೊಂಡಿದ್ದ ಳು. "ಇಲ್ಲ, ಅವಳೆಂದೂ ನನ್ನನ್ನು ಕ್ಷಮಿಸಳು; ಅವಳು: 
ನನ್ನನ್ನು ಡ್ವೀಷಿಸುತ್ತಾಳೆ' ಎಂದವನು ಮನಸ್ಸಿನಲ್ಲಂದುಕೊಂಡನು. 

"ಇದು ಭಯಂಕರವಾಗಿದೆ, ಭಯಂಕರವಾಗಿದೆ' ಎಂದವನು ನುಡಿದೆನು. 

ಅದೇ ಸಮಯದಲ್ಲಿ ಪಕ್ಕದ ಕೋಣೆಯಲ್ಲಿದ್ದ ಮಗುವೊಂದು ರೋದಿಸಲಾರಂಭಿ 
ಸಿತು. ಪ್ರಾಯಶಃ ಅದು ಮಂಚದಿಂದ ಕೆಳಗುರುಳಿಕೊಂಡಿತ್ತೆ. ಆ ರೋದನನನ್ನು 
ಆಲಿಸಿದ ಡಾಲಿಯ ಮುಖ ಕೂಡಲೇ ಮೃದುವಾಯಿತು. ತಾನೆಲ್ಲಿದ್ದೆ ನೆಂಬುಹನ್ನೊ, 
ಏನು ಮಾಡಬೇಕೆಂಬುದನ್ನೂ ಅರ್ಥಮಾಡಿಕೊಳ್ಳಲು ಅವಳಿಗೆ ಕೆಲವು ಕ್ಷಣ ಹಿಡಿ 
ದುವು. ಅನಂಶರೆ ಅವಳು ಸರಸರನೆ ಮೇಲೆದ್ದು ಬಾಗಿಲ ಬಳಿಗೆ ಸಡೆದಳು. 

"ವನೇ ಆಗಲಿ, ಅವಳು ನನ್ನ ಮಗುವನ್ನು ಪ್ರೀತಿಸುತ್ತಾಕೆ' ಎಂದವನು ಕೋಡದೆನ 
ಕೇಳಿದ ಕೂಡಲೆ ಅವಳೆ ಮುಖದ ಮೇಲಾದ ಬದಲಾವಣೆಯನ್ನು ಗನುಫಿಸುತ್ತೆ 
ಆಲೋಚಿಸಿದನು. "ನನ್ನ ಮಗು: ಹೀಗಿರುವಾಗ ಅವಳು ನನ್ನನ್ನು ದ್ವೇಷಿಸುವು 
ದಾದರೂ ಹೇಗೆ?' 

"ಡಾಲಿ, ಒಂದೇ ಒಂದು ಮಾತು' ಎಂದವನು ಅಪಳನ್ನು ಹಿಂಬಾಲಿಸಿದನು. 

"ನೀವೇನಾದರೂ ನನ್ನ್ನ ಹಿಂದೆ ಬಂದೆದ್ದಾದೆರಕ್ಕೆ ಅಳುಗಳನ್ನೂ ಮಕ್ಕಳನ್ನೂ ' 
ಕರೆಯುತ್ತೇನೆ. ನೀವು ನೀಚಕೆಂಬುದು ಅವರಿಗೊ ತಿಳಿಯಲಿ ! ಈ ದಿನ ನಾನು ಮನೆ 
ತೊರೆಯುತ್ತೀನೆ. ನೀವಿಲ್ಲಿ ನಿಮ್ಮ ನಲ್ಲೆ ಯೊಡನೆ ವಾಸಿಸಬಹುದು.' 

ಅವಳು ಹೊರೆಗೆ ಹೋಗಿ, ಹಿಂದೆಯೇ ಕದವನ್ನು ದಡಾರೆನೆ ಮುಚ್ಚೆ ದಳು. 

ಆಬ್ಲಾನ್‌ಸ್ಸಿ ನಿಡುಸುಯ್ದನು; ಮುಖವೊರಸಿಕೊಂಡನು, ಮಂದೆ ಮಂದೆ 
ಹೆಜ್ಜೆಯಲ್ಲಿ ಬಾಗಿಲ ಕಡೆಗೆ ನಡೆದನು. "ಎಲ್ಲವೂ ಸರಿಹೋಗುತ್ತದೆಂದು ಮಾತ್ರೆ 
ಹೇಳುತ್ತಾನೆ. ಅದು ಹೇಗೆ ಸಾಧ್ಯ? ಅದರ ಸಾಧ್ಯಕೆಯ ಸೂಚನೆ ನನೆಗೆ ಕಾಣುವುದಿಲ್ಲ. 
ಓಿ, ಅಯ್ಯೋ ! ಅದೆಷ್ಟು ಭೀಕರವಾಗಿದೆ ! ಅದೆಷ್ಟು ಅಸಹ್ಯವಾಗಿ ಅವಳು ಚೀಶೈರಿ 
ಸಿದಳು' ಎಂಡವನು ಅವನಳ ಚೀತ್ಪಾರೆಗಳನ್ನೊ, ಅವಳು ಬಳಸಿದ ನೀಚ, ನಲ್ಲೆ 
ಎಂಬ ಸದೆಗಳನ್ನೂ ಜ್ಞಾ ನಿಸಿಕೊಂಡನು. "ಅಯ್ಯೋ ದೇವರೆ! ಸೇವಕಿಯರು ಕೇಳಿಸಿ : 
ಕೊಂಡಿರಬೇಕು. ಅಸಹ್ಯ ರೀತಿಯ ಒರಟುತನ! ಅಸಭ್ಯತೆನ!' ಅವನಲ್ಲಿ ತುಸು: 
ಹೊತ್ತು ನಿಂತನು, ಕಣ್ಣೊರಸಿಕೊಂಡನ್ಕು ನಿಟ್ಟುಸಿರೆಳೆದನು ; ಭುಜಗಳನ್ನೆ ಗರಿಸಿದನು ; 
ಹೊರಗೆ ಹೊರೆಬಿನು. 

ಅಂದು ಶುಕ್ರವಾರೆ. ಜರ್ಮನಿಯ ಗೆಡಿಯಾರಕಾರೆ ಭೋಜನಾಲಯಲ್ಲಿದ್ದೆ ಗಡಿ 
ಯಾರದ ಕೀಲು ತಿರುಗಿಸುತ್ತಿದ್ದೆ ನು. ಬೋಳುದಲೆಯ, ಕಾಲನಿಸ್ಕೆಯ ಗಡಿಯಾರಕಾರ 
ಗಡಿಯಾರಗಳ ಕೀಲು ತಿರುಗಿಸಲು ಸಾಧ್ಯವಾಗುವಂತೆ ಆಯುಸ್ಸಿರುವ ಶನಕ ಅವನ 
ಜೀನನದ ಗಡಿಯಾರಕ್ಕೆ ಕೀಲು ಕೊಚ್ಚಿ ರಜೀಕೆಂದು ಅವನನ್ನು ಕುರಿತು ಹಾರಿಸಿದ್ದ 
ಹಾಸ್ಯದ ಚಟಾಕಿ ನೆನಪಾಗಿ ಆಬ್ಲಾನ್‌ ಸ್ಥಿ ಮುಗುಳುನಗೆ ಸೂಸಿದನು. ಹಾಸ್ಯವೆಂದರೆ 
ಆಬ್ಲಾನ್‌ಸ್ಕಿಗೆ ಖುಸಿ. "ಪ್ರಾಯಶಃ ಅಂತಿಮವಾಗಿ ಎಲ್ಲವೂ ಸರಿಹೋಗುತ್ತದೆ. ಸರಿ 


ಅನ್ನಾ ಕರೆನಿನ ೯4 


ಹೋಗುತ್ತದೆ? ಎನ್ನುವುದೇ ಸರಿಯಾದ ಮಾತು. ನಾನದನ್ನು ಹುಡುಗರ ಮುಂಜಿ 
ಪುನರುಚ್ಚರಿಸಬೇಕು.' 

ಮಾತ್ಚೆಯನ್ನವನು ಕರೆದನು. ಮಾಕ್ಮೈ ಪ್ರತ್ಯಕ್ಷನಾದಾಗ "ನನ್ನ ತಂಗಿ ಕೂರು 
ಕೋಣೆಯಲ್ಲಿ ವ:ಲಗಲು ವ್ಯವಸ್ಥೆ ಮಾಡುವಂತೆ ಮೆತ್ರೋನಳಿಗೆ ತಿಳಿಸು' ಎಂದು 
ಹೇಳಿದನು. ಚ 

"ಅಪ್ಪಣೆ, ಒಡೆಯ. 

ಆಬ್ಲಾನ್‌ಸ್ಥಿ ಕೋಟು ಧರಿಸಿಕೊಂಡು ಮುಖಮಂಟಪದ ಕಡೆಗೆ ಹೋದನು. 

“ನೀವು ಮನೆಯಲ್ಲಿ ಊಟಮಾಡುವುದಿಲ್ಲವೆಂದು ತೋರುತ್ತದೆ?' ಎಂದು ಮಾತ್ರೆ 
ಅವನನ್ನು ಬೀಳ್ಳೊಟ್ಟನು. 

"ನೋಡೋಣ. ಇಗೋ ಇದು ಖರ್ಚಿಗಾಗಿ' ಎಂದವನು ತನ್ನ ಕಿಸೆಪುಸ್ತಕದಿಂದ 
ಹತ್ತು ರೂಬಲ್‌ ತೆಗೆಯುತ್ತ ನುಡಿದನು. "ಇದು ಸಾಕುತಾನೆ?' 

"ಸಾಕೊ ಬೇಕೊ, ಅಷ್ಟರಿಂದಲೇ ಮುಗಿಸಬೇಕು” ಎಂದು ಮಾತ್ರೆ ವಾಹನದೆ 
ಬಾಗಿಲನ್ನು ಮುಚ್ಚೆ, ಮುಖಮಂಟಪದ ಕಡೆಗೆ ಹೊರಳಿದನು. 

ಅಷ್ಟರಲ್ಲಿ ಡಾಲಿ ಮಗುವನ್ನು ಮೌನಗೊಳಿಸಿ, ವಾಹನ ಚಕ್ರಗಳ ಧ್ವನಿಯಿಂದ 
ತನ್ನ ಗಂಡ ಹೊರಟುಹೋದನೆಂದೂಹಿಸಿ, ತನ್ನ ಶಯನಮಂದಿರಕ್ಕೆ ಹಂದಿರುಗಿದಳು. 
ಶಯನಮಂದಿರವನ್ನು ಬಿಟ್ಟಿ ಕ್ಷಣವೇ ತನ್ನನ್ನು ಮುತ್ತಿ ಕೊಂಡ ಗೃಹಕೃತ್ಯದ ಚಿಂತೆಗಳಿಗೆ 
ಅದೊಂದೇ ಆಸರೆಯಾಗಿತ್ತು. ಈಗ ಸಹ, ಮಕ್ಕಳ ಕೋಣೆಯಲ್ಲಿದ್ದ ಸ್ವಲ್ಪ ಹೊತ್ತಿನಲ್ಲಿ 
ಇಂಗ್ಲಿಷ್‌ ಉಪಾಧ್ಯಾಯಿನಿ ಮತ್ತು ಮೆತ್ರೋನ ಜರೂರು ಪ್ರಶ್ನೆಗಳ ಮಳೆಗರೆದರು. 
ತಿರುಗಾಟಕ್ಕೆ ಮಕ್ಕಳಿಗೆಂಥ ಬಟ್ಟಿ ತೊಡಿಸಬೇಕು? ಅವರಿಗೆ ಹಾಲು ಕೊಡಬೇಕೆ? 
ಹೊಸ ಅಡುಗೆಯವನಿಗೆ ಹೇಳಿಕಳಿಸಬೇಕೆ? ಇತ್ಯಾದಿ ಪ್ರಶ್ನೆಗಳಿಗೆ ಅವಳು ಮಾತ್ರವೇ 
ಉತ್ತರ ನೀಡಬೇಕಾಗಿತ್ತು. 

 *ನೆನ್ನೆಬಳಿ ಯಾರೂ ಬರಬೇಡಿ. ನನ್ನಷ್ಟಕ್ಕೆ ನನ್ನನ್ನು ಬಿಟ್ಟುಬಿಡಿ? ಎಂದವಳು 
ಹಲುಬಿದಳು. ತನ್ನ ಕೋಣೆಗವಳು ಮರಳಿ, ತನ್ನ ಗಂಡನೊಡನೆ ಮಾತಾಡುವಾಗ 
ಕುಳಿತಿದ್ದ ಕುರ್ಚಿಯಲ್ಲಿಯೇ ಕುಳಿತುಕೊಂಡಳು ; ಉಂಗುರಗಳು ಕಳಚಿಕೊಂಡು 
ಬೀಳುತ್ತಿದ್ದ ತೆಳನೆಯ ಬೆರಳುಗಳನ್ನು ಬಿಗಿಯಾಗಿ ಹಿಡಿದುಕೊಂಡಳು; ತಮ್ಮ 
ಸಂಭಾಷಣೆಗಳನ್ನು ನೆನೆದುಕೊಂಡಳು. "ಅವರು ಹೊರಬೇಹೋದರು. ತನ್ನ ಸಂಬಂಧ 
ವನ್ನವರು ಕಡಿದುಕೊಂಡರೆ?' ಎಂದವಳು ಆಲೋಚಿಸಿದಳು. "ಅವರು ನನ್ನನ್ನೀಗಲೂ 
ನೋಡುತ್ತಿರುವರೆ? ನಾನೇತಕ್ಕವರನ್ನು ಪ್ರಶ್ನಿಸಲಿಲ್ಲ? ಇಲ್ಲ, ಇಲ್ಲ. ನಾವು ಒಟ್ಟಿಗೆ 
ಬದುಕುವುದಸಾಧ್ಯ. ನಾವು ಒಂದೇ ಮಾಡದ ಕೆಳಗುಳಿದರೂ, ಅಪರಿಚಿತರೇ ಸರಿ. ಎಲ್ಲ 
ಕಾಲಕ್ಕೂ ಪರಕೀಯರು. "ಈ ಭಯಂಕರ ಪದಕ್ಕೆ ವಿಶೇಷ ಒತ್ತುಕೊಟ್ಟು ಅವಳು 
ಪುನರುಚ್ಚೆರಿಸಿದಳು.' ಅವರನ್ನು ನಾನೆಷ್ಟು ಪ್ರೀತಿಸಿದೆ! ಅಯ್ಯೋ ದೇವಕಿ, ಅವರನ್ನು 
ನಾನೆಷ್ಟು ಬ್ರೀತಿಸಿಡೆ?.... ಈಗ....ಅವರನ್ಲೀಗೆ ನಾನು ಪ್ರೀತಿಸುತ್ತಿಲ್ಲವೆ? ಹಿಂದಿಗಿಂತ 
ಮಿಗಿಲಾಗಿ ನಾನನರನ್ಲೀಗ ಪ್ರೀತಿಸುತ್ತಿಲ್ಲವೆ? ಅದೆಷ್ಟು ಭೀಕರವಾಗಿದೆ! ಮುಖ್ಯ 
ವಿಷಯ ಯಾವುದೆಂದರೆ?....' ಬಾಗಿಲಲ್ಲಿ ಮೆತ್ರೋನಳ ತಲೆಯಿಣುಕಿ ದುದರಿಂದ ಅವಳ 
ಆಲೋಚನಾ ಸೂತ್ರ ಅಷ್ಟಕ್ಕೇ ಅರೆಗಡಿಯಿತು. 
8 


₹೪ ಪುಸ್ತಕ ಪ್ರಪಂಚ 


"ನನ್ನ್ನ ಸೋದರನಿಗಾಗಿ ಹೇಳಿಕಳಿಸೋಣ, ಅನ್ಮ' ಎಂದವಳು ನುಡಿದಳು. 
"ಅವನು ಒಂದಿಷ್ಟು ಊಟ ತಯಾರಿಸಲಿ. ನಿನ್ನೆಯಂತಾಗಬಾರೆದು. ಮಕ್ಕಳು ಆರು 
ಗಂಟೆಯ ತನಕ ಹಸಿದಿರಬೇಕಾಯಿತು.' 

"ಆಗಲಿ, ನಾನೇ ಬರುತ್ತೇನೆ. ನಾನೇ ಎಲ್ಲ ನೋಡುತ್ತೇನೆ. ಹೊಸ ಹಾಲಿಗಾಗಿ 
ಹೇಳಿಕಳಿಸಿರುವೆಯಾ?' 

ಡಾಲಿ ದಿನನಿತ್ಯದ ವ್ಯವಹಾರಗಳಲ್ಲಿ ನಿರತಳಾದಳು; ತೆತ್ಕಾಲದಲ್ಲವಳು ತನ್ನ 
ವ್ಯಥೆಯನ್ನು ಮರೆತಳು. 


೫ 

ತನ್ನ ಉತ್ತ ಸ್ಟವಾದ ಸೈಸಾಮರ್ಥ್ಯ್ಯದಿಂದಾಗಿ ಅಬ್ಲಾ ಸ್‌ಸ್ವಿಯ ಶಾಲಾವ್ಯಾಸಂಗೆ 
ಸುಲಭವಾಗಿ ಸಾಗಿತ್ತು. ಆದರವನು ಸೋಮಾರಿ ಹಾಗೂ ಚೇಸ್ಟೆಗುಳಿ. ಆ ಕಾರಣ 
ಕ್ಳಾಗಿ ಅವನು ತನ್ನ ತರಗತಿಯಲ್ಲಿ ಅತ್ಯಂತ ಕೆಳದರ್ಜೆಯಲ್ಲಿದ್ದನು. ತಾರುಣ್ಯ ಸಹಜ 
ವಾದ ಮೊಂಡುಥೆ ರ್ಯದ ಅಭ್ಯಾಸಗಳಿಗೆ ವಶನಾಗಿದ್ದ ರೊ, ನಾಗರಿಕ ಸೇವೆಯಲ್ಲಿ 
ಅತ್ಯಂತೆ ಕೆಳೆದೆರ್ಜೆಯಲ್ಲಿದ್ದರೊ, ಮಾಸ್ಕೊ ಆಡಳಿತ ಕಚೇರಿಯೊಂದರ ಮುಖ್ಯಸ್ಥನಾಗಿ 
ಅನನು ಗೌರನಯುತೆವೂ ಲಾಭದಾಯಕವೂ ಆದ ಹುದ್ದೆಯಲ್ಲಿದ್ದನು. ತನ್ನ ತಂಗಿ 
ಅನ್ನಾಳ ಗಂಡ, ಅಲೆಕ್ಸಿ ಅಲೆಕ್ಸಾಂಡ್ರೊವಿಜ್‌ ಕರೆನಿನ್‌ನ ಮೂಲಕ ಅವನು ಆ ಹುದ್ದೆ 
ಯನ್ನು ಸಂಪಾದಿಸಿಕೊಂಡಿದ್ದನು. ಮಾಸ್ಕೊ ಕಜೇರಿಗೆ ಸಂಬಂಧಿಸಿದ ಸಚಿವಾಲಯದಲ್ಲಿ 
ಕರೆನಿನ ಪ್ರಮುಖ ಸ್ಥಾ ನವನ್ನು ಪಡೆದಿದ್ದ ನು. ತನ್ನ ಭಾವಮೈದುನನನ್ನು ಕರೆನಿನ್‌ 
ಈ ಹುದ್ದೆಗೆ ನೇಮಿಸಿಕೊಳ್ಳದಿದ್ದರೂ, ನೂರಾರು ಮಂದಿ ಸೋದರಸೋದರಿಯೆರು, 
ದಾಯಾದಿಗಳು, ಕಕ್ಸಕಕ್ಕಿಯರು, ಮಾವಂದಿರು ಹಾಗೂ ದೂರ ಸಂಬಂಧಿಗಳು 
ಆಬ್ಲಾನ್‌ಸ್ಕಿಗೆ ಆದೇ ಕೆಲಸನನ್ನೊ ಅಥವಾ ಅಂಥಡೀ ಮತ್ತೊಂದು ಕೆಲಸನನ್ನೊ 
ಖಂಡಿತವಾಗಿಯೂ ಕೊಡಿಸುತ್ತಿ ದ್ದರು. ಏಕೆಂದರೆ ಅವನ ಹೆಂಡತಿಗೆ ಸಾಕಷ್ಟು ಆಮದಾನಿ 
ಇದ್ದರೂ, ಅವನ ಸಾಂಸಾರಿಕ ವ್ಯವಹಾರಗಳು ತುಂಬ ಹೀನಸ್ಸಿ ತಿಯಲ್ಲಿದ್ದ ದ್ವರಿಂದ, 
ಕೊನೆಯ ಪಕ್ಷ ಆರು ಸಾವಿರ ವಾರ್ಷಿಕ ವರಮಾನವುಳ್ಳ ಹುದ್ದ ಯೊಂದು ಅವನಿಗೆ 
ಅತ್ಯಗತ್ಯವಾಗಿತ್ತು. 

ಮಾಸ್ಕೊ ಮತ್ತು ಪೀಟರ್ಸ್‌ ಬರ್ನ್‌ ನಗರಗಳ ಅರ್ಧಭಾಗವೆಲ್ಲ ಆಬ್ಲಾನ್‌ಸ್ಥಿಯ 
ಬಂಧುಮಿತ್ರರಿಂದ ತುಂಬಿ ಹೋಗಿತ್ತು. ಅವನು ಈ ಜಗತ್ತಿನ ಮಹಾಪುರುಷರ ಮ 
ಹುಟ್ಟಿ ಬೆಳೆದಿದ್ದನು. ರಾಷ್ಟ್ರದ ಪ್ರಮುಖ ಸ್ಥಾ ನಗಳಲ್ಲಿದ್ದ ಹಿರಿಯರಲ್ಲಿ ಮೂರನೆಯ 
ಒಂದು ಭಾಗ ಜನ ಅವನ ತಂಜಿಯ ಗೆಳೆಯರಾಗಿದ್ದ ರು. ಅವರು ತೊಟ್ಟ ಲಿನಿಂದ ಸ್ಕೀವ್‌ 
ಆಬಾ ನ್‌ಸಿಯನ್ನು ಬಲ್ಲವರಾಗಿದ್ದರು, ಮತೆ ಮ, - ಕ 

ಸನ್‌ ಸ್ಥಿಯನ್ನು ಬಲ್ಲವರಾಗಿದ್ದರು, ಮತ್ತೆ ಮೂರರಲ್ಲೊಂದು ಭಾಗ ಜನ ಅವನೆ 
ಆತ್ಮೀಯ ಮಿತ್ರರಾಗಿದ್ದರು, ಉಳಿದವರು ಒಳ್ಳೆಯ ಪರಿಚಯಸ್ತ ರಾಗಿದ್ದರು. ಹುದ್ದೆಗಳ 
ಎ 
ದತ್ತಿಗಳ, ಆಮುದಾಥಿಗಳ ಮತ್ತು ಇತರ ಭಾಗ್ಯಗಳ ರೂಪದಲ್ಲಿ ಲೌಕಿಕ ಪ ಸಾದಗಳನ್ನು 
೧೧ [ತ್‌ 

ಹಂಚುವ ಅನಕಾಶವಿದ್ದನರೆಲ್ಲ ಅವನ ಗೆಳೆಯರಾಗಿದ್ದರು. ಅವರು ತಮ್ಮನನೆ ಆದ 
ಬಂಧುವನ್ನು ನಿರ್ಲಕ್ಷಿಸುವಂತಿರಲಿಲ್ಲ. ಲಾಭದಾಯಕವಾದ ಹುದ್ದೆ ಯನ್ನು ಗಳಿಸುವ 


ಅನ್ನಾ ಕರೆನಿನ ೯೫ 


ಸಲುವಾಗಿ ಆಬಾ ್ಲನ್‌ಸ್ಕಿ ಹೆಚ್ಚು ಶ್ರ ಮಸಡಬೇಕಾಗಿರಲಿಲ್ಲ. ಅವನು ಲಭ್ಯವಾದ ಹುದ್ದೆ 
ಯನ್ನು ತಿರಸ್ಫರಿಸ ಸಜೆ, ಮಚ್ಚರಿಸ ಡಿ. ಕಲಹವಾಡದೆ, ಇತರರ ಮನಸ್ಸು ನೆೋಯಿಸದಿದ್ದ ಕೆ 
ಸಾಕಾಗಿತ್ತು. ಅವನು ಸಾ ಸ್ವಾಭಾವಿಕವಾಗಿಯೇ ಒಳ್ಳೆ ಯವನಾದ್ದ ಧಾ ಅವು ಅವನ 
ಜಾಯಮಾನಕ್ಕೊಗ್ಗುತ್ತಿ ತಿ ರಲಿಲ್ಲ. ತಾನು ಕೇಳಿದಷ್ಟು - ಹುದ್ದೆ ಲಭಿಸಲಾರದೆಂದು 
ಯಾರಾದರೂ ಸೂಚಿಸಿದ್ದರೆ, ಆ ಸೂಚನೆ ಅ ಜು ವಾದದ್ದೆ ಂದು "ಹೇಳಿಬಿಡುತ್ತಿ ದ್ದನು. 
ಏಕೆಂದರೆ ತನ್ನ ಸೆ ೇಹಿತರಿಗೇನು ಬರುತಿತ್ತೋ ಅದಕ್ಕಿಂತ ಅತಿಶಯವಾದ ಸಂಬಳಸಾರಿಗೆ 
ಗಳನ್ನ ಪನು 'ಅನೇಕ್ತಿಸಿರಲಿಲ್ಲ' ಅಷ್ಟೇ ಅಲ್ಲ, ಅವರಷ್ಟೇ ಸಮರ್ಥವಾಗಿ ತನ್ನ ಕರ್ತವ್ಯ 
ಗಳನ್ನು ನಿರ್ವಹಿ ಸುವ ಛಾತಿ ತನಗಿತ್ತೆ ಂಬುದರೆಲ್ಲಿ ಪಗ ಪೂರ್ಣ ಧೆ ರ್ಯನಿಕ್ತು. 

ಸಿ "ವ್‌ ಆಬಾ ನ್‌ ಸ್ಫಿಯನ್ನು ಬಲ್ಲ ಜನ ಅವನ ಸೆ ಸ್ನೇಹಶೀಲಕ್ಕಾಗಿ, ಉತ್ಸಾ ಹದ 
ಸ್ವೆಭಾವಕ್ಕಾಗಿ ಮತ್ತು ಸಂಶೇಹಕ್ಕೆ ಡೆಯಿಲ್ಲದ ಪ್ರಾಮಾಣಿಕಕೆಗಾಗಿ ಅವನನ್ನು ಬಿಸು 
ತ್ರಿದ್ದರು. ಅಸ್ಟೇ ಅಲ್ಲ, ಅವನನ್ನು ಸಂಧಿಸಿದ yA ಮೇಲೆ ಭೌತಿಕ ಪ್ರಭಾವವನ್ನು 
ಬೀರಿ, ಅವರಲ್ಲಿ ಸ್ನೇಹೋಲ್ಗಾ ಸಗಳನ್ನು ಕುದುರಿಸುತ್ತಿದ್ದ ಯಾವುದೋ ಶಕ್ತಿ ಪ್ರಕಾಶ 
ಮಾನವೂ ಸುಂದರವೂ ಆದ "ಅವನ ಮುಖಭಾನದಲ್ಲಿ, ಅವನ ಮಿರುಗುವ ಕಣ್ಣು ಗಳಲ್ಲಿ, 
ಕಪ್ಪು ಹುಬ್ಬು ಮತ್ತು ಕೂದಲುಗಳಲ್ಲಿ, ಅವನ ನಿಷ್ಟಳಂಕ ಗೌರನರ್ಣದಲ್ಲಿ ಪುಟಿಯು 
ತ್ತಿತ್ತು. "ಓ ಸ್ಟೀವ್‌! ಆಹೆ, ಅಬ್ಲಾಸ್‌ಸ್ವಿ! ನಿನ್ನನ್ನು ನೋಡಿ ಸಂತೋಷವಾಯಿತು? 
ಎಂದು ಸ್ನಿಗ್ಗ ಮಂದಹಾಸದೊಡಕೆ ಸಂಧಿಸುತ್ತಿದ್ದ ಗೆಳೆಯರು ಅವನನ್ನು ಬುಲ್ಲವಿಸು 
ತ್ತಿದ್ದರು. ಅವನೊಡನೆ ಮಾತಾಡಿದನೆಂತರ ಅನಂದದಾಯಕವಾದೆ ಸೆಂಗತಿಯ ಸುಳಿವು 
ಕೆಲವೊಮೆ ತಲೆದೋರದಿದ್ದರೂ ಮುಂದಿನ ಸಲ ಮತ್ತು ತದನಂತರ ಅವನನ್ನು 
ಸೇಸಡಿದಾಗಲೆಲ್ಲ ಅನರು ಏಕಪ್ರಕಾರವಾಗಿ ಹರ್ಷಗೊಳ್ಳುತ್ತಿದ್ದರು. 

ಮಾಸ್ಕೊ ಕಚೇರಿಯ ಮುಖ್ಯಸ್ಥ ನಾಗಿದ್ದ ಮೂರು “ವರ್ಷಗಳ ಅವಧಿಯಲ್ಲಿ 
ಆಬಾ ್ಲನ್‌'ಸ್ಪಿ ತನ್ನ ಗೆಳೆಯರೆ, ಕೆಳಗಿನವೆರ್ಲ ಮೇಲಣವರೆ ಮತ್ತು ತನ್ನೊಡನೆ ವ್ಯವಹಾರೆ 
ವಿರಿಸಿಕೊಂಡಿದ್ದ ವಕೆಲ್ಲರ ಗೌರವ ಪ್ರೀತಿಗಳಿಗೆ ಪಾತ್ರನಾಗಿದ್ದನು. ತನ್ನ ದಟಟ 
ಪ್ರಜ್ಞೆ ಯೇ ಕಾರಣವಾಗಿ ಇತರರ 'ಗೆಗೆ ಅವನು ತೋರುತ್ತ ದ್ದ ಸಹನೆ ಕಚೇರಿಯಲ್ಲಿ 
ಅವನಿಗೆ ಗೌರನವನ್ನು ತಂದುಕೊಟಿ ಸೈದ್ಧ ಗುಣಗೆಣಗಳೆಲ್ಲೊಂದಾಗಿತ್ತು. ಎರಡನೆಯ 
ದಾಗಿ, ಅವನ ಕೇವಲ ಭಾರದ ಮನೋಧರ್ಮ ಆ ಉದಾರವಾದ ವರ್ಶಮಾನೆ 
ಪತ್ರಿಕೆಗಳ ವಾಚನದಿಂದ ಪ್ರಾಪ್ತವಾದದ್ದಲ್ಲ; ಅದು ಅನನ ಧಮನಿಧಮನಿಗಳಲ್ಲಿ ನಿರಂತರೆ 
ವಾಗಿ ಪ್ರವಹಿಸುತ್ತಿತ್ತು ; ಅದೇ ಕಾರಣವಾಗಿ, ಅನನು ಸ್ಕಾ ನಮಾನ ಶ್ರೀಮಂತೆರೆಂಬ 
ಭೇದವಿಲ್ಲದೆ ಸರ್ವರನ್ನು ಏಕರೀತಿಯಾಗಿ ಆದರಿಸುತ್ತಿದ್ದನು. ಮೂರನೆಯದಾಗಿ, ಆದಕೆ 
ಮುಖ್ಯ ವಾಗಿ, ತನ್ನ ನ ವೃತ್ತಿ ಯೆ ಬಗೆಗಿದ್ದ ಅನನ ಸಂಪೂರ್ಣ ನಿರ್ಲಿಪ್ತತೆ; ಅದರೆ 
ಫಲತಾಗಿ ಅವನೆಂದೂ ಭಾವನಾಶೆ ಕವಾಗಿ ಅದರಲ್ಲಿ ತೊಡಗಿಕೊಳ್ಳು ತ್ರಿರಲಿಲ್ಲ; ಇಲ್ಲನೆ 
ತಪ್ಪುಗಳನ್ನೆ: ಸಗುತ್ತಿರೆಲಿಲ್ಲ. 

ಕಚೇರಿಯ ಮೆಟ್ಟಿಲನ್ನು ಹತ್ತುತ್ತಿದ್ದಂತೆ, ಗೌರವಭಾವದ ದ್ವಾರಪಾಲಕ 
ಆಬ್ಲಾನ್‌ ಸ್ವಿಯನ್ನು ಹಂಬಾಲಿಸೆ ಸತ್ತಿ ದ್ಹನು. ತನ್ನ ಖಾಸಗಿ ಕೋಣೆಯನ್ನು ಪ್ರವೇಶಿಸಿದೆ 
ಅವನು ಸಮವಸ್ತ್ರ ನನ್ನು ಧರಿಸಿ, ಸಮತಿಯ ಕೋಣೆಗೆ ಸರಿಯುತ್ತಿದೆ ನು. ಕರಣಿಕರು 


೯೬ ಪುಸ್ತಕ ಪ್ರಪಂಚ 


ಮತ್ತು ಪ್ರತಿಕಾರರು ಮೇಲೆದ್ದು, ಉಲ್ಲಾಸ 2 ಗೌರವಗಳಿಂದ ಅವನಿಗೆ ಮಣಿಯುತ್ತಿ ದ್ವರು. 
ದಾಪ್ರಜೆಕ್ಟೆ ಹಾಕುತ್ತ ಆಬ್ಲಾನ್‌ಸ್ಟಿ “ತನ್ನ ಜಾಗದ ಕಡೆಗೆ ನಡೆದು, ಸಮಿತಿಯ 
ಸದಸ್ಯರ ಕೈಕುಲುಕಿ, ನೆಗೆ "ಕುಳಿತುಕೊಳ್ಳುತ್ತಿದ್ದ ನ. ತನ್ನ ಕೆಲಸಕ್ಕೆ ತೊಡಗುವ 
ಮುನ್ನ, ಶಶಿ ಜಡೆಯನ್ನು ಮಾರಜಿ ಅವನು ರಟೋದ್ಯ. ಹರಟಿಗಳಲ್ಲಿ ತೊಡಗು 
ತ್ರಿದ್ದನು. ಬಳ ಪ್‌ ವ್ಯವಹಾರ ನಿರ್ವಹಣೆಗೆ ಅತ್ಯಗತ್ಯವಾದ ಸರಾಗ ಸ್ವಾತಂತ್ರ ತ್ರೆ 
ಮತ್ತು ಸಾಧಿಕಾರ ಬಿಗುಮಾನಗಳ ಗಡಿರೇಖೆಯನ್ನು ನಿಸ್ಫರ್ಸಿಸುಪಲ್ಲಿ ಅವನಿಗಿಂತೆ 
ಸಮರ್ಥರಾದವರು ಬೇಕೆ ಯಾರೂ ಇರಲಿಲ್ಲ. ಅಬ್ಲಾನ್‌ಸ್ಥಿಯ ಕಜೀರಿಯಲ್ಲಿ ರೂಢಿ 
ಯಾಗಿದ್ದ ಪ ಪದ್ಧತಿಯಂತೆ ಕಾರ್ಯದರ್ಶಿ ಸಹರ್ಷಗೌರೆವಗಳಿಂದ ಕೆಲವು ಕಡತಗಳನ್ನು 
ತಂದು, “ಅಬ್ಬಾ ಸ ಮಂಡಳ ತರಬೇತಿ ಹೊಂದಿದ್ದ ಉದಾರಭಾವದ ಸೆ ಜೂ 
ಕಡತಗಳ ಬಗ್ಗೆ ವ್ಯಾ ್ಯಫಿಸುತ್ತಿ ದ್ದನು. | 

"ಕೊನೆಗೂ ಹ ಸರ್ಕಾರದ ಖಾತೆಯಿಂದ ಜೇಕಾದೆ ಸಮಾಚಾರವನ್ನು 
ಪಡೆಯಲು ಸ ಇಧ್ಯ ವಾಗಿದೆ. ಇಗೋ ಅದಿಲ್ಲಿದೆ. ನೀವದನ್ನು ನೋಡುತ್ತಿ ೇರೇನು?' 

"ಅಂತೂ ನೀವಿದನ್ನು ಸಂಪಾದಿಸಿದಿರಲ್ಲವೆ ' ? ಎಂದು ಅಬ್ಲಾನ್‌ಸ್ಟಿ ಕಡತಗಳ 
ನಡುವೆ ತೆನ್ನ ಬೆರಳು ತೂರಿಸಿದರು. "ಸರಿ, ಮಿತ್ರರೆ...' ದಿನದೆ ಕೆಲಸ ಹೀಗೆ ಪ್ರಾರಂಭ 
ವಾಗುಕ್ತಿ ತು. 

ತಲೆ ಒಂದು ಕಡೆಗೆ ನಿಮಿರಿದೆವನಾಗಿ, ಗಂಭೀರ ಮುಖಭಾವದಿಂದ ವರದಿಯ 
ನ್ಹಾಲಿಸುತ್ತಿದ್ದಂತೆ "ಅರ್ಧ ಗಂಟಿಯೆ ಹಿಂಜಿ ತಮ್ಮ ಅಧ್ಯಕ್ಷ ಎಂಥ ತೆಪ್ಪಿತಸ್ತ ಹುಡುಗೆ 
ಎಂಬುದನ್ನ ವರು ಅರಿತಿದ್ದಕೆ ಮಾತ್ರೆ | ಎಂದವನು ಆರೋಟಸಿದರು. ಅವರೆ ಕಣ್ಣು 
ಜರುಗಿದವು. ಎರಡು ಎ ಟಿಯಕನಕ ಅವರೆ ವ್ಯವಹಾರ ಅವಿರತವಾಗಿ ಮುಂದು 
ವರಿಯುತ್ತಿತ್ತು. ಮಧ್ಯಾಹ್ನ ದ ಊಟಸ್ಸ್‌ಗಿ ಅಗರಿ] ವಿರಾಮ ದೊರಕುತ್ತಿತ್ತು. 

ಎರಡು ಗಂಟಿ ಹೊಡೆಯುವ ಮುನ್ನವೇ ಸಮಿತಿ ಕೋಣೆಯ ದೊಡ. ಗಾಜಿನ 
ಕದಗಳು, ತೆರೆದ್ಕು ಯಾರೋ ಒಳೆಗೆ ಬರುತ್ತಿದ್ದರು. ಇರ್ತಲೆಯ ಹದ್ದಿ ನೆ ಹಾಗೂ 
ತ್ಸುರನ ಭಾವ ಚಿತ್ರದ ಕೆಳಗೆ ಕುಳಿತಿದ್ದ ಸಮಿತಿಯ ಸದಸ್ಯರು ಹೊಸ ವಿನೋದ ಸಂಗತಿ 
ಕಣ್ಣಿಗೆ ರಿ ಹರ್ಷಗೊಂಡು ಬಾಗಿಲ ಕಡೆಗೆ ಕಣ್ಣು ಮಿಟುಕಿಸಿದರು. ಆದಕೆ 
ದ್ಯಾ "ರಪಾಲಕ ಕೂಡಲೇ ಆಗಂತುಕನನ್ನು ಹೊರಗೆ ನೂಕಿ, ಇಗಿಲುಗಳೆನ್ನು 
ಮುಚಿ ದೆನು. 

ವರದಿ ಮುಗಿದನಂತರ ಆಬ್ಲಾನ್‌ಸ್ಕಿ ಮೇಲೆದ್ದು, ಮೈ ಮುರಿದನು. ಆ ಕಾಲದ 
ಪ್ರಗತಿ ಸಂಪ್ರದಾಯಕ್ಕನುಗುಣವಾಗಿ ಅವನು ಸಮಿತಿ ಕೋಣೆಯಲ್ಲಿ ಸಿಗರೇಟ್‌ 
ತೆಗೆದುಕೊಂಡು ತನ್ನ ಕೋಣೆಗೆ ಹೊರಟನು. ಅವನ ಸಹೋಡ್ಯೊ (ಗಿಗಳಿಬ್ಬರ್ಕ 
ನೌಕರಿಯಲ್ಲಿಯೇ ಮುದುಕನಾಗಿದ್ದ ನಿಕಿತಿನ್‌ ಮತ್ತು ಗ್ರಿನ್‌ವಿಚ್‌ ಅವನನ್ನು 
ಹಿಂಬಾಲಿಸಿದರು. 

"ಊಟವಾದ ನಂತರ ಎಲ್ಲವನ್ನು ಮುಗಿಸಲು ಸಮಯವಿದೆ' ಎಂದು ಆಬ್ಲಾನ್‌ಸಿ 
ನುಡಿದನು. ಕ 

ಕ್ಟ ನಿಜಕ್ಕೂ ಇಢ್ಯ' ಎಂದು ನಿಕೆತಿನ” ಮರುನುಡಿದನು. . 


ಅನ್ನಾ ಕರೆನಿನ ೯೭ 


"ಆ ಫೊನಿನ” ಇದ್ದಾನಲ್ಲ, ಅನನು ಭಾರಿ ಠಕ್ಕನೆಂದು ತೋರುತ್ತದೆ' ಎಂದು 
ಗ್ರಿನವಿಚ್‌' ಚರ್ಚೆಗೆ ಸಂಬಂಧಿಸಿದ ವ್ಯವಹಾರದಲ್ಲಿ ತೊಡರಿಕೊಂಡಿದ್ದ ವ್ಯಕ್ತಿಗಳಲ್ಲೊಬ್ಬ 
ನನ್ನು ಕುರಿತು ಪ್ರಸ್ತಾಪಪೆತ್ತಿದನು. 

ವ್ಯಾಖ್ಯಾನಿಸದೆಯೆ ಗ್ರಿನ್‌ನಿಚ್‌ನ ಮಾತುಗಳನ್ನು ಕೇಳಿ ಆಬ್ಲಾ ನ್‌ಸ್ಟಿ ಹುಬ್ಬು 
ಗಂಟಿಕ್ಸಿಕೊಂಡನು. ಆತುರದ ತೀರ್ಪುಗಳನ್ನು ಸಹಿಸಲಾಗದೆಂಬ ಭಾವನೆ ಅವನ 
ಮೌನದಲ್ಲಿ ಅಡಕಗೊಂಡಂತಿತ್ತು. 


"ಕೋಣೆಯೊಳಗೆ ಬಂದವರು. ಯಾರು?” ಎಂದವನು ದ್ವಾರಪಾಲಕನನ್ನು 


"ಗೊತ್ತಿಲ್ಲ, ಪ್ರಭು. ಅನುಮತಿಗೆ ಕಾಯದೆ, ನನ್ನ ಬೆನ್ನನ್ನು ಹಿಡಿದು ತಿರುಗಿಸಿ, 
ಒಳಗೆ ನುಗ್ಗು ವುದೆ? ನಿಮ್ಮನ್ನು ಕೇಳಿದರು. ಸಭೆ ಮುಗಿಯಲಿ ನಾನವರಿಗೆ ತಿಳಿಸುತ್ತೇನೆ. 
ಅದೇ ಸರಿಯಾದ ಸಮಯ” ಎಂದವರಿಗೆ ಹೇಳಿದೆ. 

"ಈಗ ಅವರೆಲ್ಲಿದ್ದಾರೆ?' 

"ಅವರೀಗ ಕೆಳಗೆ ವರಾಂಡದಲ್ಲಿರಬಹುದು. ಅವರಲ್ಲಿ ಅತ್ತಿಂದಿತ್ತ, ಇತ್ತಿಂದತ್ತ 
ತಿರುಗಾಡುತ್ತಿದ್ದ ರು. ಅಗೋ, ಅವರೇ? ಎಂದು ದಾ ಿರಪಾಲಕ ವಿಶಾಲ ವಕ್ಷದ, 
ಒಳೆಯ ಮೆ ಕಟ್ಟಿನ, ಗುಂಗುರು ಗಡ್ಡ ದ ವ್ಯಕ್ತಿಯ ಕಡೆಗೆ ಬೆರಳುಮಾಡಿ ತೋರಿಸಿದನು. 
ಆ ವ್ಯಕ್ತಿ ಕುರಿಯ ತೊಗಲಿನ ಟೋಪಿಯನ್ನು ತೆಗೆಯದೆಯೆ, ಸಮೆದುಹೋಗಿದ್ದ ಶಿಲಾ 
ಸೋಪಾನ ಪಂಕ್ತಿಯ ಮೇಲೆ ಹಗುರವಾಗಿ ವೇಗ ವೇಗವಾಗಿ ಓಡುತ್ತಿದ್ದನು. ತೋಳ್ಸಂದಿ 
ಯಲ್ಲಿ ಕಡತವೊಂದನ್ನು ಇರುಕಿಸಿಕೊಂಡು ಮೆಟ್ಟಿಲಿಳಿಯುತ್ತಿದ್ದ ತೆಳ್ಳನೆಯ ನೌಕರನೊಬ್ಬ 
ವೇಗವಾಗಿ ಚಲಿಸುತ್ತಿದ್ದ ಕಾಲುಗಳನ್ನು ಅಸಮ್ಮತಿ ಸೂಚಕವಾಗಿ ನೋಡುತ್ತ ನಿಂತನು. 
ಅನಂತರ ಅವನು ಆಬ್ಲಾನ್‌ಸ್ಪಿಯ ಕಡೆಗೆ ಕಾತರ ದೃಸ್ಟಿ ಬೀರಿದನು. 

ಆಬ್ಲಾನ್‌ಸ್ತಿ ಸೋಪಾನ ಪಂಕ್ತಿಯ ಅಗ್ರಭಾಗದಲ್ಲಿ ನಿಂತಿದ್ದನು. ಸಮವಸ್ತ್ರದ 
ಅಂಚುಕಟ್ಟಿದ ಕತ್ತುಸಟ್ಟಯ ಮೇಲೆ ಸಹಜವಾಗಿ ಮಿರುಗುತ್ತಿದ್ದ ಅವನ ಮುಖ 
ಓಟಗಾರನನ್ನು ಗುರುತಿಸಿದಾಗ ಮತ್ತಷ್ಟು ಪ್ರಕಾಶಮಾನವಾಯಿತು. 

"ಕೊನೆಗೂ ನೀನೇ ಬಂದು ಬಿಟ್ಟೆಯಾ, ಲೆನಿನ್‌!” ಎಂದವನು ತನ್ನ ಕಡೆಗೆ 
ಬರುತ್ತಿದ್ದ ಅಕ್ಸ ತಿಯನ್ಸ್ನ ನಲೋಕಿಸುತ್ತ, ಸ್ನೇಹಯುಕ್ತ ವಿನೋದದ ಮಂದಹಾಸದೊಡನೆ 
ಕಕಿದನು. "ನನ್ನ ಗುಹೆಯಲ್ಲಿಯೇ ನನ್ನನ್ನು ನೋಡಲು ನೀನು ಬಂದದ್ದಾದರೂ ಹೇಗೆ?' 
ಎಂದವನು ಪ್ರಶ್ನಿಸಿದನು. ಕೈ ಕುಲುಕಿನಿಂದ ತೃಪ್ತ ಇಗದೆ, ಅವನು ತನ್ನ ಗೆಳೆಯನನ್ನು 
ಚುಂಬಿಸಿದನು. "ಇಲ್ಲಿಗೆ ಬಂದು ತುಂಬ ಹೊತ್ತಾಯಿತೇನು?' 

"ಇದೆಶಾನೆ ಬಂದಿ. ನಿನ್ನನ್ನು ಜರೂರಾಗಿ ನೋಡಬೇಕಾಗಿತ್ತು' ಎಂದು ಲೆನಿನ್‌ 
ಸುತ್ತಮುತ್ತ ಸಂಕೋಚದಿಂದ, ಆದರೆ ಅಸಮಾಧಾನ ಕೋಪಗಳಿಂದ ಕಣ್ಣಾ ಡಿಸುತ್ತ 
ಉತ್ತರಿಸಿದನು. 

ತನ್ನ ಗೆಳೆಯನ ಸ್ವಾಭಿಮಾನನನ್ನೂ ಮುಂಗೋಪದಿಂದ ಕೂಡಿದೆ ಸಂಕೋಚ 
ವನ್ನೂ ಬಲ್ಲ ಆಬ್ಲಾನ್‌ಸ್ಟಿ "ನನ್ನ ಕಜೀರಿಗೆ ಹೋಗೋಣ ಬಾ? ಎಂದನನನ್ನು ಕರೆದನು. 
ಅವನು ಗೆಳೆಯನ ತೋಳು ಹಿಡಿದುಕೊಂಡು, ಅಪಾಯಗಳ ನಡುವೆ ಅವನಿಗೆ 
ಮಾರ್ಗದರ್ಶನ ಮಾಡುತ್ತಿರುವನನಂತೆ ಕರೆಯೊಯ್ದನು. 


೯೮ ಪುಸ್ತಕ ಪ್ರಸಂಚ 


ಅರುವತ್ತು ವರ್ಷದ ಮುದುಕರನ್ನು, ಇಪ್ಪತ್ತು ವರ್ಷದ ತರುಣರನ್ನು, ನಟರನ್ನು 
ಮಂತ್ರಿಗಳನ್ನು, ವರ್ತಕರನ್ನು, ಮತ್ತು ಸೇನಾನಿಗಳನ್ನು, ಎಲ್ಲ ಪರಿಚಯಸ್ತರನ್ನು 
ಯಾವ ಭೇದಭಾನವೂ ಇಲ್ಲದೆ ಸತ್ಸ್ವಭಾವದ ಸಲುಗೆಯಿಂದೆ ಆಬ್ಲಾನ್‌ಸ್ಕಿ 
ಮಾತಾಡಿಸಿದನು. ಅವರಲ್ಲಿ ಹಲವರು ಸಾಮಾಜಿಕ ಶ್ರೇಣಿಯಲ್ಲಿ ಪರಸ್ಪರ ವಿರುದ್ಧ 
ವಾಗಿದ ರು. ಸೀವ್‌ ಆಬಾ ನ್‌ಸಿ ಅವರೆಲ್ಲರನ್ನು ಒಂದುಗೂಡಿಸುವ ಸೇತುವೆಯಾಗಿದ್ದು 
ಎ ಬ ನ 3 ಹತ್ನೆ ಈ 
ದಕ್ಕಾಗಿ ಅವರು ತುಂಬ ಸೋಜಿಗಗೊಂಡಿದ್ದರು. ಯಾರ ಯಾರೆ ಜತೆಯಲ್ಲವನು 
ಶಾಂಪೇನ್‌ ಕುಡಿಯುತ್ತಿದ್ದ ನೋ, ಅವಕೊಡನೆ ಅನನು ಸಲುಗೆಯಿಂದಿರುತ್ತಿದ್ದನೆಂದೂ, 
ಪ್ರತಿಯೊಬ್ಬರೊಡನೆಯೂ ಅವನು ಶಾಂಪೇನ್‌ ಕುಡಿಯುತ್ತಿದ್ದನೆಂದೂ ಪ್ರತ್ಯೇಕವಾಗಿ 
ಹೇಳಬೇಕಾಗಿಲ್ಲ. ತನ್ನ ಕೈಕೆಳಗಣ ಅಧಿಕಾರಿಗಳ ಸಮ್ಮುಖದಲ್ಲೇನಾದರೂ ಸಲುಗೆಯ 
ಗೆಳೆಯರನ್ನು ಭೇಔಮಾಡಿದ್ದಾದೆರೆ "ಅಸಕೀರ್ತಿಗೊಳಗಾದ ಆತ್ಮೀಯ'ರೆಂದು ಅವರನ್ನು 
ತಮಾಷೆಗಾಗಿ ಪರಿಚಯಿಸಿಕೊಡುತ್ತಿದ್ದನು ; ತನ್ನ ಸಹಜ ಜಾಣತನದಿಂದಾಗಿ ಅವರಿಗಂಟಿ 
ಕೊಂಡಿದ್ದ ಕಪ್ಪು ಭಾವನೆಯನ್ನು ಕಡಮೆಗೊಳಿಸಲು ಪ್ರಯತ್ನಿಸುತ್ತಿದ್ದನು. ಲೆವಿನ್‌ 
ನಿಜಕ್ಕೂ "ಅಸಕೀರ್ತಿಗೊಳೆಗಾಗಿದ್ದ' ಆತ್ಮೀಯನಾಗಿರಲಿಲ್ಲ. ತನ್ನ ಕೆಳಗಣ ಅಧಿಕಾರಿಗಳಿಗೆ 
ತಮ್ಮ ಆತ್ಮೀಯತೆ ಗೊತ್ತಾಗಬಾರದೆಂಬ ತಿಳಿವಳಿಕೆ ತನಗಿದ್ದು ದಾಗಿ ಲೆವಿನ್‌ನ ಮನಸ್ಸಿ 
ನಲ್ಲಿರಬೇಕೆಂದು ಜಾಣತನದಿಂದ ಊಹಿಸಿಕೊಂಡೆ ಅಬ್ಲಾನ್‌ಸ್ಕಿ ಅವನನ್ನು ತನ್ನ ಖಾಸಗಿ 
ಕೋಣೆಗೆ ಕಕಿದೊಯ್ದನು. | 
ಲೆನಿನ್‌ ಮತ್ತು ಅಬ್ಲಾನ್‌ಸ್ಟಿ ಸಮಾನ ವಯಸ್ವರು ; ಅವರ ಸಲುಗೆ ಶಾಂಪೇನ್‌ 
ಕುಡಿತವನ್ನ ಲಂಬಿಸಿರಲಿಲ್ಲ. ಬಾಲ್ಯದಿಂದ ಅವರು ಗೆಳೆಯರಾಗಿದ್ದರು. ಅವರೆ ಸ್ವಭಾವಾಭಿ 
ರುಚಿಗಳಲ್ಲಿ ವ್ಯತ್ಯಾಸವಿತ್ತು. ಆದರೂ ಚಿಕ್ಕಂದಿನಿಂದ ಪರಸ್ಪರವಾಗಿ ಬಲ್ಲ ಆತ್ಮೀಯರಂತೆ 
ಅವರು ಪರಸ್ಪರ ನಿಷ್ಕರಾಗಿದ್ದರು. ಆದರೂ ಬೇರೆ ಬೇಕಿ ಬಗೆಯ ವೃತ್ತಿಗಳನ್ನಾರಿಸಿಕೊಂಡ 
ಜನರಲ್ಲಿ ಕಾಣುವ ಮನೋಧರ್ಮ ಅವರಲ್ಲಿಯೂ ಸ್ಪಷ್ಟವಾಗಿ ಮೈಜೋರುತ್ತಿತ್ತು. 
ಚರ್ಚೆಗಾಗಿ ಒಬ್ಬರ ವೃತ್ತಿಯನ್ನು ಮತ್ತೊಬ್ಬರು ಸಮರ್ಥಿಸಿಕೊಂಡರೂ, ಆಂತೆರಿಕವಾಗಿ 
ಅವರದನ್ನು ಜ್ವೀಷಿಸುತ್ತಿದ್ದರು. ತಾನಾರಿಸಿಕೊಂಡ ಜೀವನ ವಿಧಾನ ವಾಸ್ತವವಾದ 
ದ್ಹೆಂದೂ, ತನ್ನ ಗೆಳೆಯನ ಜೀವನ ವಿಧಾನ ಅವಾಸ್ತ್ರವವಾದಡ್ಡಿಂದೂ ಇಬ್ಬರೂ 
ತಿಳಿದುಕೊಂಡಿದ್ದರು. ಲೆವಿನ್‌ ನನ್ನು ಕಂಡಾಗ ಆಬ್ಲಾನ್‌ಸ್ಸಿ ವಿನೋದಾತ್ಮಕ ಮಂದೆ 
ಹಾಸವನ್ನು ನಿಯಂತ್ರಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ. ಹಳಿ ಕೈಯಿಂದ ಮಾಸ್ಟೋಗೆ ಅವನು 
ಬಂದಾಗ ಹಲವೊಮ್ಮೆ ಆಬ್ಲಾನ್‌ಸ್ಟಿ ಅವನನ್ನು ಕೋಡಿದ್ದನು. ಲೆನಿನ್‌ ಹಳ್ಳಿಯಲ್ಲಿ 
ಒಂದಲ್ಲ ಒಂದು ಕೆಲಸದಲ್ಲಿ ತೊಡಗಿರುತ್ತಿದ್ದನು. ಅದೇನೆಂಬುದನ್ನು ಆಬ್ಲಾನ್‌ಸ್ಕಿ 
ತಿಳಿದುಕೊಂಡಿರಲಿಲ್ಲ; ಅದನ್ನು ತಿಳಿಯುವ ಆಸಕ್ತಿಯೂ ಅವನಿಗಿರಲಿಲ್ಲ. ಲೆವಿನ್‌ 
ಮಾಸ್ಕೋಗೆ ಬಂದಾಗಲೆಲ್ಲ ಭಾವೋದ್ವೇಗದ ಸ್ಥಿತಿಯಲ್ಲಿರುತ್ತಿ ದ್ದನು ; ಅವಸೆರೆದಲ್ಲಿರು 
ತ್ತಿದ್ದನು; ಸ್ವಾಭಿಮಾನಿಯಾದ ಅವನ ಮೂಗಿನ ತುದಿಯಲ್ಲಿ ಸದಾ ಸಿಟ್ಟು ಕುಮುಟು 
ತ್ರಿತ್ತು. ನೂತನವೂ ಅನಿರೀಕ್ಷಿತತೂ ಆದ ಸತ್ಯವನ್ನವನು ಜೀವನದಲ್ಲಿ ಅಳವಡಿಸಿ 
ಕೊಂಡಂತೆ ಅವನು ಸಾಮಾನ್ಯವಾಗಿ ಕಾಣುತ್ತಿದ್ದನು. ಆಬ್ಲಾನ್‌ಸ್ಕಿ ಅದನ್ನೆಲ್ಲ ನೋಡಿ 
ನಗೆಯಾಡಿದರೂ, ಅವನನ್ನು ಮಾತ್ರ ಪ್ರೀತಿಸುತ್ತಿದ್ದರು. ಆಜೇ ರೀತಿಯಲ್ಲಿ ಲೆವಿನ್‌ 


ಅನ್ನಾ ಕರೆನಿನ ೯೯ 


ಸಹತನ್ನ ಗೆಳೆಯನ ನಾಗರಿಕ ಜಿ?ನನನನ್ನೂ ಅನನ ವೃತ್ತಿ ಯನ್ನೂ ಗುಟ್ಟಾಗಿ ಡ್ವೀಷಿಸು 
ತ್ರಿದ್ದನು. ಕಾಲಹರಣವೊಂದೆ ಅದೆಲ್ಲದರ ಪರಿಣಾನುಸೆು ಅನನು ಭಾವಿಸಿದನು; 
ಅವುಗಳ ಬಗ್ಗೆ ಕೊರಚಾಡುತ್ತಿದ್ದನು. ಆದರೆ ಅವರಿಬ್ಬರ ಕೊರಚಾ!ದಲ್ಲಿ ವ್ಯತ್ಯಾಸ 
ವಿಕುತ್ತಿತ್ತು ;. ಇತರರ ಹಾಗೆ ಆಬ್ಲಾನ್‌ಸ್ಕಿಯ ನಗುವಿನಲ್ಲಿ sm "ಸತ ಭಾವ 
ಗಳಿರುತ್ತಿದ್ದುವು. ಲೆವಿನ್‌ನ ನಗೆಯಲ್ಲಿ ಪ್ರಸನ್ನೆತೆಯೂ ಅಸಮಾಧಾನವೂ. ಇರುತ್ತಿ 
ದ್ದವು. 

"ಬಹುಕಾಲದಿಂದ ನಾವು ನಿನ್ನ ನಿರೀಕ್ಷೆಯಲ್ಲಿದ್ದೆ "ವೆ' ಎಂದು ಆಬ್ಲಾ ನ್‌ಸ್ಕಿ 
ಕಚೇರಿಯನ್ನು ಪ್ರವೇಶಿಸುತ್ತಿದ್ದಂತೆ, ಅನನ ತೋಳಿಂದ ತನ್ನ ಕ್ಸ ಎಳೆದುಕೊಂಡನು. 
ಅಸಾಯ ಮುಕ್ತಾಯಗೊಂಡಿತೆಂಬ ಸೂಚನೆ ಆ ಕ್ರಿಯೆಯಲ್ಲಿತ್ತು. 

"ನಿನ್ನನ್ನು ನೋಡಿ ನನಗೆ ಹಟಿಕಾಯಿತು್‌ ನಿಜಕ್ಕೂ ಸಂತೋಷವಾಯಿತು' 
ಎಂದವನು ಮಾತು ಮುಂದುವರಿಸಿದನು. ಸರಿ, ಹೇಗಿದ್ದಿ (ಯಾ? ಇಲ್ಲಿಗೆ ನೀನು 
ಯಾವಾಗೆ ಬಂದಡೆ? 

ಮಾರುತ್ತರಕ್ಕೆ ಬದಲಾಗಿ ಲೆನಿನ್‌ ಆಬ್ಲಾನ್‌ಸ್ವಿಯ ಇಬ್ಬರು ಸಂಗಡಿಗರ ಕಡೆಗೆ, 
ವಿಶೇಷವಾಗಿ ಸುಂದರ ಗಿ ನ್ರಿನ್‌ನಿಚ್‌ನ ಕ್ಫೈ ಕಡೆಗೆ ದುರುದುರನೆ ನೋಡಿದನು. ದೀರ್ಫೆ 
ಶ್ವೇತಾಂಗುಲಿಗಳ, ತುದಿಯಲ್ಲಿ ಬಾಗಿದ ಹ ನೆಯ ಹಳದಿ ಬಣ್ಣದ ಉಗುರುಗಳ ಮತ್ತು 
ಅಂಗಿದೋಳಿನ ಮಣಿಕಟ್ಟು ಗಳ ಮಿರುಗುವ "ನಪ ರೃನೆಯ ಟಸಿಟುಗಳೆ ಅವನ ಕ್ಸ ಗಳು 
ಲೆವಿನ್‌ನ ಸರ್ವ ಗೆಮನನನ್ನಾ ಕರ್ಸಿಸಿತ್ತು ; “ಅನ್ಯ ವಿಚಾರವೇ ಅವನ ತಲೆಯಲ್ಲಿ 
ಹೊಳೆಯಲಿಲ್ಲ. ಅದನ್ನು ಗಮನಿಸಿದೆ ಅಬ್ಲಾನ್‌ಸ್ಕಿ ಗಿ ಸೂಸಿದನು. 

"ಓಹೊ, ಮರೆತಿದ್ದೆ. ಫಿಲಿಪ್‌ ಇನಾನೊನಿಚ್‌ ನಿಕೆತಿನ್‌ ಮತ್ತು ಮಿಖೇಲ್‌ 
ಸ್ಟೆ ಸೈನಿಸ್ಸ ವಿಚ್‌ ಗ್ರಿನ್‌ನಿಚ್‌ ಗೆಳೆಯರೆ ಇವರನ್ನು ನಿಮಗೆ ಪರಿಚಯಿಸಿಕೊಡಲು 
ಸಂತೋಷವಾಗುತ್ತ ದೆ' ಎಂದವನು ನುಡಿದನು. ೧ ಅವನು ಲೆನಿನ್‌ ಕಡೆಗೆ 
ತಿರುಗಿಕೊಂಡು "ಇವರೇ ಕಾರ್ನ್‌ ಬರ್ನ ದಿಮಿತ್ರಿಚ್‌ ಲೆನಿನ್‌. ಜಿಲ್ಲೆಯ ಆಡಳಿತ 
ದಲ್ಲಿ ತುಂಬ ಆಸಕ್ತಿ ವಹಿಸುವ “ಕ್ರಿಯಾಶೀಲ ವ್ಯಕ್ತಿ ಇವರು; ಹೊಸೆ ರೀತಿಯ 
ಗ್ರಾಮಾಣ ಸಭ್ಯರು ; ಒಂದೇ ಕೈಯಿಂದ ೧೮೨ ಸೌಡುಗಳಕ್ಕೆ ತ್ತಬಲ್ಲ ಜಟ್ಟಿ ; ಕ್ರೀಡಾ 
ಹು; ದನಗಾರ, ನನ್ನ್ನ ಸನ್ಮಿತ್ರ ಹಾಗೂ ಸರೆ A ಜಿವಾತೆನೆವಿಟ್‌ ಕೊಡಿ ಶೇನ್‌ 
ಸೋದರೆ.? 

"ನಿಮ್ಮನ್ನು ನೋಡಿ ಸಂತೋಷವಾಯಿತು? ಎಂದು ಮುದುಕ ನುಡಿದನು. 
“ನಿಮ್ಮ ಸೋದರ ಸೆರೆಯ ಇವಾನೊನಿರ್‌ರ ಪರಿಚಯ ನನಗಿದೆಯೆಂದು 
ಹೇಳಲು ಸಂತೋಷವಾಗುತ್ತದೆ' ಎಂದು ಗ್ರಿನ್‌ವಿಜ್‌ ಉದ್ದನೆಯ ಉಗುರುಗಳ ಶೆಳ್ಳ 
ನೆಯ ಕೆ ಕೈಗಳನ್ನು ಮುಂದೆ ಚಾಚಿದನು. 

ರ್ಜ "ಸುಬ್ಬು ಗಂಟಿಕ್ಕಿಕೊಂಡನು, ಔದಾಸೀನ್ಯ ದಿಂದ ಅನನ ಕೆಯದುಮಿ 
ದನು, ಒಡನೆಯೆ ಆಬ್ಲಾನ್‌ಸ್ಥಿಯ ಕಡೆಗೆ ತಿರುಗಿದನು. 'ಖಕಕೆದು ಇಡೀ ದೇಶದ 
ಲ್ಲಲ ಪ ್ರಸಿದ್ಧಿಯಾಗಿದ್ದ ತನ್ನ ಮಲ ಸೋದರನ ಬಗ್ಗೆ ಅಪಾರ ಗೌರವನಿದ್ದರೂ, 
ಸುಪ್ರ ಸಿದ್ಧ ಕೊಜೆ ್ಲಶೇರ್ವನ “ಸೋಡರನೆಂದೊಪ್ಬಿ ಕೊಳ್ಳು ವ ಸಹನೆ ಅನಫಿಗಿರಲಿಲ್ಲ. 


೧೦೪ ಪುಸ್ತಕ ಪ್ರಸಂಚ 
ಯಾರ ಹಂಗೂ ಇಲ್ಲಜಿ, ತನ್ನ ವ್ಯಕ್ತಿತ್ವದ ಊರೆಯ ಮೇಲೆ, ಕಾನ್‌ಸ್ಟೆಂಟನ್‌ ಲೆವಿನ್‌ 
ಆಗಿಯೇ ಮೆರೆಯಬೇಕೆಂಬುದು ಅವನ ಅಪೇಕ್ಷೆ. 

"ನಾನೀಗ ಜಿಲ್ಲೆಯ ಆಡಳಿತದಲ್ಲಿ ಸಕ್ರಿಯ ಪಾತ್ರೆವನ್ನು ವಹಿಸುತ್ತಿಲ್ಲ. ಎಲ್ಲ 
ಕೊಡನೆಯೂ ನಾನು ಕಲಹವಾಡಿದ್ದೇನೆ. ಸಭೆಗಳಿಗೆ ಸಹ ನಾನು ಹೋಗುತ್ತಿಲ್ಲ 
ಎಂದವನು ಆಬ್ಲಾನ್‌ಸ್ಥಿಗೆ ಮಾತ್ರ ಕೇಳಿಸುವಂತೆ ನುಡಿದನು. 

"ನೀನು ಕುಂಬ ಆತುರ ಮಾಡಿದಂತೆ ತೋರುತ್ತದೆ' ಎಂದು ಆಬ್ಲಾ ನ್‌ಸ್ವಿ 
ಸಸ್ಮಿತನಾಗಿ ಉತ್ತರಿಸಿದನು. "ಅದು ಹೇಗೆ ನಡೆಯಿತು? ಕಾರಣವೇನು?” 

"ಅಡೊಂದು ದೊಡ್ಡೆ ಪುರಾಣ. ಹಿಂದಿನಿಂದ ಹೇಳುತ್ತೇನೆ' ಎಂದು ಲೆವಿನ್‌ 
ನುಡಿದರೂ, ಕೂಡಲೇ ಕತೆ ಶುರುಮಾಡಿದನು. "ಸಂಕ್ಷೇಪವಾಗಿ ಹೇಳುವುದಾದರೆ, 
ಜಿಲ್ಲಾ ಆಡಳಿತದಿಂದ ಏನೇನೂ ಸಾಧಿಸಲಾರೆನೆಂದು ನನಗೆ ಮನವರಿಕೆಯಾಯಿತು.” 
ಅದೆಶಾನೆ ಮುಖಭಂಗವಾದವನ ಧಾಟಿಯಲ್ಲಿ ಅವನು ಮಾತು ತೆಗೆದನು. "ಒಂದು 
ಕಡೆಯಿಂದ ನೋಡಿದರೆ ಅದೊಂದು ಮಕ್ಕಳಾಟ. ಸಂಸತ್ತಿನಲ್ಲಿ ನಡೆಯುವ ಆಟ. 
ನಾನು ಮಕ್ಕಳ ಆಿಗಳಿಂದ ನಿನೋದಗೊಳ್ಳು ನಂಥ ಎಳೆಯನೂ ಅಲ್ಲ, ಮುದುಕನೂ 
ಅಲ್ಲ. ಬೇರೊಂದು ಕಡೆಯಿಂದ ನೋಡಿದರೆ” (ಅವನು ಮಾತುಗಳಿಗಾಗಿ ತೆಡಕಾಡಿ 
ದನು) "ಹಳಿ ಯೆ ಮಧ್ಯಮ ವರ್ಗದ ಜನ ಹಣ ಮಾಡಿಕೊಳ್ಳಲು ಅದೊಂದು ಸಾಧನ 
ವಾಗಿಜಿ. ಮೊದಲು ಆ ಹಣ ವಿಶೇಷಾಧಿಕಾರ ಮತ್ತು ತೀರ್ಪುಗಾರಿಕೆಯ ಹುದ್ದೆ ಗಳಿಂದ 
ಬರುತ್ತಿತ್ತು. ಈಗದು ಜಿಲ್ಲಾಸರಿಸತ್ತುಗಳಿಂದ ದೊರಕುತ್ತಜಿ; ಲಂಚದ ರೂಸದಲ್ಲಲ್ಲ, 
ಶ್ರಮವಿಲ್ಲದೆ ಸಂಬಳೆಗಳೆ ಮೂಲಕ” ಹಾಜರಿದ್ದ ವರಲ್ಲೊಬ್ಬ ತನ್ನ ಅಭಿಪ್ರಾಯವನ್ನು 
ಪ್ರತಿಭಟಸುತ್ತಿರುನನೇನೊ ಎಂಬಂತೆ ಆವೇಶದಿಂದ ಅವನು ಮಾತಾಡುತ್ತಿದ್ದೆನು. 

"ಪ್ರಿಯ ಮಿತ್ರ, ನೀನೀಗ ನೂತನ ಮಾರ್ಗವನ್ನು, ಸಂಪ್ರದಾಯ ಪಕ್ಷವನ್ನು 
ಹಿಡಿದಿದ್ದೀಯೆ. ಆ ಬಗ್ಗೆ ಹಿಂದಿನಿಂದ ಚರ್ಚಿಸೋಣ' ಎಂದು ಅಬ್ಲಾ ನ್‌ಸ್ಕಿ ನುಡಿ 
೪ ತತ್ತ - 

"ಆನೇಲಾಗಲಿ. ನಾನೀಗ ನಿನ್ನೊಡನೆ ಮಾತಾಡಬೇಕಾಗಿದೆ' ಎಂದು ಲೆವಿನ್‌ 
ದ್ರಿನ್‌ವಿಚ್‌ನ ಕೈಯನ್ನು ಜುಗುಪ್ಸೆಯಿಂದ ನೋಡುತ್ತ ಉದ್ಗರಿಸಿದನು. 

ಆಬ್ಲಾನ್‌ಸ್ವಿಯ ಮುಖದಲ್ಲಿ ಮಂದಹಾಸ ಗೋಚರಿಸಿತು. 

"ಎಂದೆಂದಿಗೂ ಯೂರೋಪೀಯ ಶೈಲಿಯ ವಸ್ತ್ರಗಳನ್ನು ಕೊಡುವುದಿಲ್ಲವೆಂದು 
ಹೇಳಿದ್ದವನು ನೀನೇ ಅಲ್ಲವೆ?' ಎಂದವನು ಫ್ರೆಂಚ್‌ ದರ್ಜಿ ಹೊಲಿದಿದ್ದ ತನ್ನ ಗೆಳೆ 
ಯನ ಹೊಸ ದಿರಿಸಿನ ಮೇಲೆ ಕಣ್ಣಾಡಿಸುತ್ತ ಸೊಲ್ಲಿಸಿದನು. "ಹೌದು, ಇದೀಗ 
ಹೊಸೆ ಮಜಲು. ಅದು ನನಗೆ ಸ್ಪಷ್ಟವಾಗಿ ಮೈಜೋರಿಜಿ.' 

ಒಡನೆಯೇ ಲೆನಿನ್‌ನ ಮುಖ ಕೆಂಸೇರಿತು. ಅಂಥ ಸಂದರ್ಭದಲ್ಲಿ ವಯಸ್ಸು 
ದವರ ಮುಖ ತುಸು ಕೆಂಪೇರಿದರೊ, ಅದು ಅವರ ಗಮನಕ್ಕೆ ಬರುವುದಿಲ್ಲ; ತಮ್ಮ 
ಸಂಕೋಚ ಅಣಕಕ್ಕೆ ಗುರಿಯಾಗುತ್ತ ಜಿಂಬ ತಿಳಿವಳಿಕೆಯಿಂದ ಚಿಕ್ಕ ಹುಡುಗರ ಮುಖ 
ಕೆಂಪೇರುತ್ತದೆ; ಅವರು ಕಣ್ಣಿ "ರು ಕರೆಯ:ವಸ್ಟೈರ ಮಟ್ಟಿಗೆ ಯಾತನೆಗೆ ಗುರಿಯಾಗು 
ತ್ತಾರೆ. ಆ ಮನುಷ್ಯನ ಬುದ್ಧಿವಂತ ಗಂಡುಮ:ಖದ ಮೇಲೆ ಪ್ರಕಿಬಿಂಬಗೊಂಡ ಬಾಲಿಶ 


ನಾ ಕರೆನಿನ ೧೦೧ 


ಪ್ರವೃತ್ತಿ ಅಸಂಬದ್ಧವಾಗಿ ತೋರುತ್ತಿತ್ತು. ಅದನ್ನು ಗಮನಿಸಿದ ಆಬ್ಲಾನಸ್ಫಿ 
ಬೇಕಿಡೆಗೆ ದೃಷ್ಟಿ ತಿರುಗಿಸಿದರು. 

"ಎಲ್ಲಿ ಭೆಟ್ಟಿ ಯಾಗೋಣ? ನಿನ್ನೊಡನೆ ಮಾತಾಡಬೇಕಾದ್ದು ಬಹಳವಿದೆ' ಎಂದು 
ಲೆವಿನ್‌ ನುಡಿದನು. | 

ಆ ವಿಷಯದಲ್ಲಿಯೇ ತಲ್ಲೀನನಾದವನಂತೆ ಆಬ್ಲಾ ್ಲನ್‌ಸ್ಟಿ ತೋರಿದನು. "ಗುರಿಸ್‌ 
ಹೋಟಲಿನಲ್ಲಿ ಮಧ್ಯಾಹ್ನ ಊಟಕ್ಕೆ ಸೇರೋಣ. ನಾನಲ್ಲಿ ಮಾತಾಡಬಹುದು. ನನಗೆ - 
ಮೂರು ಗಂಟಿಯೆ ತಕ ಬಿಡುವಿಜೆ.? 

"ಸಾಧ್ಯವಿಲ್ಲ. ನನಗೆ ಬೇಕೆ ಕೆಲಸವಿಜಿ' ಎಂದು ಲೆವಿನ್‌ ತುಸು ತಡೆದು 
Ne, 

"ಸರಿ, ಹಾಗಾದಕೆ, ಇಬ್ಬರೂ ರಾತ್ರಿ ಜತೆಯಲ್ಲಿ ಊಟ ಮಾಡೋಣ. 

"ರಾತ್ರಿ ಒಟ್ಟಿಗೆ ಊಟ ಮಾಡುವುದೆ? ವಿಶೇಷ ವಿಷಯವೇನೂ ಇಲ್ಲ. 
ನಿನ್ನೊಂದಿಗೆ ಒಂಜೇ ಒಂದು ಮಾತು ಆಡುವುದಿದೆ. ಏನೋ ಒಂದು ಪ್ರಶ್ನೆ ಕೇಳುವುದೇ 
ನನ್ನ ಮಾತಿನ ಉದ್ದೇಶ. ನಾವು ಹಿಂದಿನಿಂದ ಮಾತಾಡಬಹುದು. 

"ನೀನೀಗ ಏನು ಕೇಳಬೇಕೆಂದಿರುವೆಯೋ ಕೇಳಿಬಿಡು. ರಾತ್ರಿ ಊಟಕ್ಕೆ ಸೇರಿ 
ದಾಗ ಹರಟಿ ಹೊಡೆಯೋಣ. 

"ನಾನು ಹೇಳುವುದಿಸ್ಸೆ....ಓ. ಯಾವೊಂದು ವಿಷಯವೂ ನನ್ನ ಮನಸ್ಸಿನಲ್ಲಿಲ್ಲ.' 
ತೆನ್ನ ಲಜ್ಜೆಯನ್ನು ನಿಯಂತ್ರಿಸಲು ಅವನು ಮಾಡುತ್ತಿದ್ದ ಪ್ರಯತ್ನದಿಂದಾಗಿ ಅವನು 
ಕೋ ಸೋಗ್ರ ನಾಗಿ ಕಂತರಾ "ಶರ”ಬರ್ತಸ್ಥೀಯರೆ ಬಗ್ಗೆ ನನ್ನ ಅಭಿಪ್ರಾ ಯವೇನು? 
ಅವರ ರೀತಿನೀತಿಗಳು ಏಕಸ್ರಕಾರವಾಗಿವೆಯೇನು?' ಎಂದವನು ಆತುರಾತುರವಾಗಿ 
ಪ್ರಶ್ನಿಸಿದನು. 

ತನ್ನ ನಾದಿನಿ ಕಟ ಸಿಯನ್ನು ಲೆವಿನ್‌ ಪ್ರೀತಿಸುತ್ತಿದ್ದುದಾಗಿ ಬಹುದಿನಗಳಿಂದ ಬಲ್ಲವ 
ನಾದ್ದ ರಿಂದ ಆಬಾ ನ್‌ ಕಂಡೂ ಕಾಣದ ಹಾಗೆ ಮುಗುಳುನಗೆ ಸೂಸಿದನು. ಅವನ 
ಕಣ್ಣು ಮಿಂಚುತ್ತಿದ್ದುವು. 

"ಒಂದೇ ಮಾತಿನಲ್ಲಿ ಮುಗಿಸುವಂತೆ ನೀನು ಹೇಳಿದ್ದೀಯೆ. ಒಂದು ಮಾತಿನಲ್ಲಿ 
ಉತ್ತರಿಸಲಾಕೆ.... ಏಕೆಂದರೆ.... ಕ್ಷಮಿಸಿ, ಒಂದು ಕ್ಷಣ ತೆಡೆಯಿರಿ.' 

ಆತ್ಮೀಯತೆಯ ಸಲುಗೆಯಿಂದ ಕಾರ್ಯದರ್ಶಿಯೊಬ್ಬ ಒಳಗೆ ಬಂದನು. ತಮ್ಮ 
ವ್ಯವಹಾರಕ್ಕೆ ಸಂಬಂಧಿಸಿದೆ ಜ್ಲಾನದ ವಿಷಯದಲ್ಲಿ ತಮ್ಮ ಮೇಲಣಧಿಕಾರಿಗಿಂತ ತಾವೇ 
ಮೇಲು ಎಂಬ ಪ್ರತಿಸ್ಕೆ ಎಲ್ಲ ಕೌರ್ಯದರ್ಶಿಗಳಲ್ಲಿಯೂ 'ಇರುವುದುಂಟ ಷ್ಟ. ಅಂಥದೇ 
ವಿನಯ ಬಿಕಿತ ನಾಬಿಕೆಯಿಂದ ಕೆಲವು ಕಡತಗಳೊಡಕನೆ ಅವನು ಆಬಾ ಸಿಯ ಬಳಿಗೆ 
ಬಂದನು. ಪ್ರಶ್ನೆಗಳ ನೆಸದಲ್ಲಿ ಅವನು ಕೆಲವು ಸಮಸ್ಯೆಗಳನ್ನು ವಿವರಿಸತೊಡಗಿದನು. 
ಅವನ ಮಾತನ್ನು ಕೇಳಿಸಿಕೊಳ್ಳಜಿಯೆ ಆಬ್ಲಾನ್‌ಸ್ಪಿ ತನ್ನ ಮೃದುಹಸ್ತೈವನ್ನು ಕಾರ್ಯ 
ದರ್ಶಿಯ ಭುಜದ ಮೇಲಿರಿಸಿದನು. 

"ಅದು ಹಾಗಲ್ಲ. ನಾನು ಹೇಳಿದಂತೆ ಮಾಡುವುದೊಳ್ಳೆಯದು' ಎಂದವನು 
ಮಂದೆಹಾಸದಿಂದ ನಿಂದೆಯನ್ನು ಮೆಲ್ಬುಗೊಳಿಸುತ್ತ ನುಡಿದನು. ಆ ವಿಷಯದ ಬಗೆ 


೧೦೨ ಪುಸ್ತಕ ಪ್ರಪಂಚ 


ಗಿನ ತನ್ನ ದೃಷ್ಟಿಯನ್ನು ಸಂಕ್ಷೇಪವಾಗಿ ವಿನರಿಸಿ, ಕಾಗದಪತ್ರಗಳನ್ನು ಅನ ವನ ಕಡೆಗೆ 
ನೂಕಿ, “ಜೊ; ಟ್ಟು ನಾ ಜಃ ಹೇಳಿದಂತೆ ಮಾಡಿ ಜಖಂ ನಿಕಿತಿಚ್‌ರೆ; ನಾನು 
ಹೇಳಿದ್ದನ್ನು ಚಾಚೂ ತಪ್ಪದಂತೆ ನಡೆಸಿ' ಎಂದು ಹೇಳಿದನು. 
ಕಾರ್ಯದರ್ಶಿ ಗಾಬರಿಯಿಂದ ಹೊರೆಗೆ ಹೋದನು. ಕಾರ್ಯೆದರ್ಶಿಯೊಡನೆ 
ಆಬ್ಲಾನ್‌ಸಿ ಚರ್ಚಿಸುತ್ತಿದ್ದಾಗ, ಲೆನಿನ್‌ ಆವೇಶಮುಕ್ತನಾಗಿ ಶಾಂಶನಾದನು. 
ಕುರ್ಚಿಯ ಬೆನ್ನಿನ ಮೇಲೆ ಗ್ಗೆ ಗಳನ್ನೂ ರಿಕೊಂಡು, ಅದರ ಮೇಲೆ ಒರೆಗಿಕೊಂಡಿದ್ದನು. 
ಅವನ ಮುಖದ "ಹೀರೆ ವ ಗಾತ ಕವಾಡ ಲಕ್ಷ್ಯವಿತ್ತು. "ನನಗದು ಅರ್ಥವಾಗದು, 
ನಿಜಕ್ಟೂ ನನಗದು ಅರ್ಥವಾಗದು' ಎಂದವನು ಉದ್ದೆ ನು 
"ನಿನಗೆ ಅರ್ಥವಾಗದ್ದೇನಿದೆ?' ಎಂದು ಆಬ್ಲಾ ನ್‌ಸಿ ) ಪ್ರಶ್ನಿಸಿದರು. ಎಂದಿನಂತೆ 
ಪ್ರಸನ್ನನಾಗಿ ಮುಗುಳುನಗೆ ಸೂಸುತ್ತ, ಸಿಗರೇಟ್‌ ಒಂದನ್ನು ಕೈಯಲ್ಲಿ ಹಿಡಿದು 
ಕೊಂಡನು. ಲೆವಿನ್‌ನಿಂದನನು ವಿಚಿತ್ರವಾದ ಭಾವನೆ ಸ್ಫೋಟವನ್ನು ನಿರೀಕ್ರಿಸಿದನು. 
"ನೀನಿಲ್ಲಿ ಏನು ಮಾಡುತ್ತಿ ಯೋ ನನಗರ್ಥವಾಗದು' ಎಂದು ಲೆವಿನ್‌ ತನ್ನ 
ಭುಜಗಳನ್ನು ಕುಣಿಸಿದನು. "ನೀನದನ್ನು ಶ ಶ್ರದ್ಧೆ ಯಿ:ಂದ ನಿರ್ವಹಿಸಬಲ್ಲೆಯೇನು?' 
ಏಕುಗದು ; VCs 


"ಏಕೆಂದರೆ, ಮಾಡಲು ನಿನಗೆ ಕೆಲಸವೇನಸಿದೆ?' 
"ಅದು ನಿನ್ನ ಅಭಿಪ್ರಾಯ, ವಾಸ್ತವವಾಗಿ ಕೆಲಸದ ಹೊರೆ ಅತಿಯಾಗಿದೆ.' 


"ಕಡತಗಳಿಗೆ ಸಂಬಂಧಸಿದಂತೆ ತಾನೆ. ಆ ಸಾಮರ್ಥ್ಯ ನಿನಗಿಜೆ' ಎಂದು ಲೆವಿನ್‌ 
ಮಾತು ಜೋಡಿಸಿದನು. 
"ನನ್ನಲ್ಲೇನೊ ಕೊರತೆಯಿದೆ ಎಂಬುದು ನಿನ್ನ ಭಾವನೆಯೆ? 


"ಪ್ರಾಯಶಃ ನಿಜ' ಎಂದು ಲೆವಿನ್‌ pis "ಅಷ್ಟ್ರಾ ದರೂ ನಾನು ನಿನ್ನ 
ಪೆಂಸನ್ನು ಮೆಚ್ಚಿ ಕೊಂಡಿದೆ ಸೇನೆ. ನಿನ್ನಂಥ ದೊಡ ಮ್ಯಕ್ತಿಂ ಯ ಗೆರತನವನ್ನು ಪ ನಣೆದಷ್ಟೇ 
ನನ್ನ ಪಾಲಿಗೆ ವು ಯಾಗಿದೆ. ಆದಕೆ ನೀನು ಚನ್ನ: ಪ್ರ ಕ್ಮೆಗೆ ಉತ್ತರ ನೀಡಲಿಲ್ಲ' 
ಎಂದವು ಆಬ್ಲಾನ ನ್‌ಸ್ಕಿಯ ಕಣ್ಣು ಗಳನ್ನು ನೇರವಾಗಿ ಟೆ. ಹತಾಕೆಯಿಂದ 
ಪ್ರ ಯತಿ ಸಿದನು, 

"ನ, ಸರಿ. ತುಸು ತಡೆ. ನೀನೇ ಅದನ್ನರಿಯುವೆಯಂತೆ. ನೀನೊಬ್ಬ ಅದೃ ಷ್ಟ 
ಶಾಲಿ. ಕರೆಜಿನ್‌ ಉಯೆಜ್ಜ್‌ ನಲ್ಲಿ ನಿನಗೆ ಎಂಟುಸಾವಿರ ಎಕರೆ ಜಮಿಾನಿದೆ ; ನಿನ್ನ ಶೇಕ 
ಮಾಂಸಲವನಾಗಿದ್ದು ಸುಪುಷ್ಯ ವಾಗಿದೆ. ಹನ್ನೆ ರಡರ ಹರೆಯದ ಹುಡುಗಿಯ 'ಹೊಚ್ಚ 
ಹೊಸತನ ನಿನ್ನ ಜಿ. ಕಕರಣ ಒಂದಲ್ಲ ಒಂದು ದಿನ ನೀನು ನಮ್ಮನ್ನು  ಸೇರಿಕೊಳ್ಳು 
ಕ್ರೀಯೆ. ಹೌದು. ನಿನ್ನ ಪ್ರಶ್ನೆಗುತ್ತರ ಹೇಳುವುದಾದಕೆ, ಬದಲಾವಣೆಗಳೇ ಇಲ್ಲ. ಇಷ್ಟು 
ದಿನ ನೀನು ದೂರ ಉಳಿದದ್ದರಿಂದ ನನಗೆ ಮರುಕವಾಗಿದೆ.' 

"ನಿಕೆ?' ಎಂದು ಲೆವಿನ್‌ ಬೆದರು ದನಿಯಲ್ಲಿ ಪ್ರಶ್ನಿ ಸಿದನು 

"ಓ, ನಿರ್ದಿಷ್ಟವಾಜ್ಚೀನೂ ಇಲ್ಲ' ಎಂದು ಅಬ್ಬಾ ಸ್ಥಿ ಉತ್ತರಿಸಿದನು. 
ವಿಸಯವಾಗಿ ಹಂದಿನಿಂದೆ ಚರ್ಚಿಸೋಣ. ನೀನು ನಗರಕ್ಕೆ ಬಂದ ಉದ್ದೇಶ 

ದ್ದೆ end 

"ಓ ಆ ಬಗ್ಗೆಯೂ ಹಿಂದಿನಿಂದ ಚರ್ಚೆ ನಡಸೋಣ' ಎಂದು ಲೆವಿನ್‌ ಹೇಳುವಾಗ 
ಮತ್ತೆ ಅನನ ; ಮುಖ ಕೆವಿ ತನಕ ಕೇನೇರಿತು. 


ಅನ್ನಾ ಕರೆನಿನ ೧೦೩ 


"ಸರಿ, ಸರಿ' ಎಂದು ಆಬಾ ಿನ್‌ಸ್ಪಿ ಉದ್ಗಾರ ತೆಗೆದನು. "ನೋಡು....ನಾನು 
ನ್ನನ್ನು ಮನೆಗೆ ಕರೆದುಕೊಂಡು ಈೋಗಬೇಕೆಂದಿಜ್ದೆ. ಆದರೆ ನನ್ನ ಮಡದಿಗೆ ಸ್ವಸ್ಥ 
| 'ನೀನವರನ್ನು ನೋಡಬೇಕೆಂದಿದ್ದರೆ, ನಾ ಇಲ್ಫರಿಂದ ಐದು ಗಂಟೆಯವರೆಗೆ ಅವರು 
ಪ್ರಾಣಿಗಳ ಉದ್ಯಾನದಲ್ಲಿರುತ್ತಾ ಕೆಂದು “ತೋರುತ್ತ ದೆ. ಹಿಮಗಲ್ಲಿನ ಜಾ :ರಾಟಿಕ್ಳಾಗಿ ಕಿಟ್ಟಿ 
ಅಭಿಗೆ ಹೋಗುತ್ತಾಳೆ. ನೀನು ಅವರೊಂದಿಗಿರು. ನಾನಲ್ಲಿಗೆ ಬಂದು ನಿನ್ನನ್ನು ಕರೆದೊಯ್ಯು 
ತೆ ತನೆ. ಇಬ್ಬರೂ ಒಟ್ಟಿಗೆ ಊಟ ಮಾಡೋಣ. 

ಬೇರ, ಇನಿ ಸರಿ. ಶುಭವಾಗಲಿ' 

“ನಿನಗೆ: ನೆನಪಿರಲಿ! ಫಿನ್ನ ವಿಷಯ ನನಗೆ ಚೆನ್ನಾಗಿ ಗೊತ್ತಿದೆ. ಈಗ ಹೇಳಿದ್ದನ್ನು 
ಮರೆತು, ಒಡನೆಯೇ ಹಳ್ಳಿಗೆ ಓಡಿ ಹೋದೀಯೆ, ಜೋಕೆ!' ಎಂದು ಆಬ್ಲಾನ್‌ಸ್ಕಿ 
ನಗುನಗುತ್ತ ಕೂಗಿ ಹೇಳಿದನು. 

"ಆ ಬಗ್ಗೆ ಹೆದರಬೇಕಾಗಿಲ್ಲ' ಎಂದು ಲೆವಿನ” ಕಚೇರಿಯ ಹೊರಗೆ ಹೋದನು. 
ಆಬ್ಲಾನ್‌ಸ್ಕಿಯ ಸಂಗಡಿಗರಿಗೆ ಹೇಳಿಬರಲಿಲ್ಲವೆಂದು ಬಾಗಿಲನ್ನು ತಲುಪಿದಾಗ ಅವನಿಗೆ 
ನೆನಪಾಯಿತು. 

"ಅವರು ತುಂಬ ಸಮರ್ಥವ್ಯಕ್ತಿಯೆಂದು ಶೋರುತ್ತದೆ' ಎಂದು ಲೆವಿನ್‌ ಹೊರಗೆ 
ಹೋದನಂತರ ಗ್ರಿನ್‌ವಿಜ್‌ ವ್ಯಾಖ್ಯಾನಿಸಿದನು. 

"ಹೌದೌದು? ಎಂದು ಆಬ್ಲಾನ್‌ಸ್ಟಿ ತಲೆಯಲುಗಾಟದಿಂದಲೇ ಸೂಚಿಸಿದನು. 
"ಅವನು ಭಾರಿ ಅದೃಷ್ಟಶಾಲಿ! ಕರಜಿನ್‌ ಉಯೆಜ್‌ನಲ್ಲವನಿಗೆ ಎಂಟು ಸಾವಿರ ಎಕಕಿ 
ಜಮಿಾನಿದೆ. ಭವ್ಯ ಭವಿಷ್ಯ ಅವನಿಗಾಗಿ ಕಾದಿದೆ. ಯೌವನದ ಹುರುಪು ಸ್ಫೋಓಗೊಳ್ಳು 
ತ್ರಿಡೆ. ನಮ ಪರ ಪ ಪರಿಸ್ಥಿತಿ ಅವನಿಗಿಲ್ಲ. 

' *ಆಬ್ಲಾನ್‌ಸ್ವಿಯವರೆ, ನಿಮ್ಮ ಅಸಮಾಧಾನಕ್ಕೆ ಕಾರಣವೇನು?” 

"ನಾನೀಗ ಕಷ ್ವೈಸ್ಸಿತಿಯಲ್ಲಿದ್ದೆ pe ಎಲ್ಲವೂ ಕತೆ ತಪ್ಪಿಜಿ' ಎಂದು ಅಬ್ಲಾನ್‌ಸ್ಕಿ 

ನಿಟ್ಟುಸಿರುಗರೆದನು. 


ಹ 


ಮಾಸ್ಟೋಗೆ ಬಂದ ಉದ್ದೇಶದ ಬಗ್ಗೆ ಆಬ್ಲಾನ್‌ಸಿ ಸ್ಕಿ ಲೆನಿನ್‌ನನ್ನು ವಿಚಾರಿಸಿದಾಗ, 
ಟೆವಿನ್‌ನ ಮುಖ ಕೆಂಪೇರಿತು. ನ್ನ ನಾದಿನಿಯನ್ನು ಮದುವೆಯಾಗಬೇಕೆಂದಿದ್ದೆ (ನೆ 
ಎಂದು ಹೇಳುವ ಧ್ಯ ರ್ಯವಿಲ್ಲದ್ದರಿಂದ ಅನನು ತನ್ನ ಬಗ್ಗೆಯೇ ಕೋಸ ಸಗೊಂಡಿದ್ದ ನು. 
ಅವನನು ಮಾಸ್ಕೋ! ಬಂದಕ್ಲೀ ಆ ಕಾರಣಕ್ಕಾಗಿ. 

ಲೆವಿನ್‌ ಮತ್ತು ಶಂ" ಬತ). ಸ್ಕಿ ಕುಟುಂಬಗಳು ಪೂರ್ವಕಾಲದ ಮಾಸ್ಟೋನಗರದ 
ಶ್ರೀಮಂತ ಕ:ಟುಂಬಗಳು. ಅವುಗಳ ನಡುವೆ ಯಾವಾಗಲೂ ನಿಕಟ ಸ್ನೇಹ ಸಂಬಂಧ 
ವಿರುತ್ತಿತ್ತು. ಲೆವಿನ್‌ನ ವಿದ್ಯಾರ್ಥಿ ದಿನಗಳಲ್ಲಿ ಅವರ ಸ್ನೇಹ ಆತ್ಮೀಯತೆಯಾಗಿ 
ವರ್ಧಿಸಿತ್ತು. ಡಾಲಿ ಮತ್ತು ಕಿಟ್ಟಿಯರ ಸೋದರ ಎಳೆಯ ರಾಜಕುಮಾರ ಶರ್‌ಬತ್‌ಸ್ಕಿ 
ಯೊಡನೆ ಅವನು ವಿಶ್ವನಿದ್ಯಾಲಯವನ್ನು ಪ್ರವೇಶಿಸಿ, ಅಲ್ಲಿಯ ಪದವಿಗೆ ಸಿದ್ದನಾಗು 
ತ್ತಿದ್ದ ನು. ಆ ದಿನಗಳಲ್ಲಿ ಲೆವಿನ” ಹಲವು ಸಲ ಶಂ"ಬತ್‌ಸ್ಥಿಯರನ್ನು ಭೇಟಿಮವಾಡು 


೧೦೪ ಪುಸ್ತಕ ಪ್ರಪಂಚೆ 


ತ್ರಿದ್ದನಲ್ಲಜಿ, ಅವರ. ಮನೆಯೊಡನೆ ಅನುರಾಗ ಬೆಳೆಸಿಕೊಂಡಿದ್ದನು. ಅವರ ಮಸೆ 
ಯೊಡನೆ, ಕುಟುಂಬದೊಡನೆ, ವಿಶೇಷವಾಗಿ ಕುಟುಂಬದ ಸ್ತ್ರಿ ೇಯರೊಡನೆ ಕಾನ್‌'ಸ್ಟೆಂಟನ್‌ ' 
ಲೆವಿನ್‌ ಅನುರಕ್ತನಾಗಿದ್ದ ಸಂಗತಿ ವಿಚಿತ್ರವಾಗಿ ತೋರುತ್ತ ತ್ತು. ಆವಿಸ್‌ನಿಗೆ ತಾಯಿಯ. 
ನೆನಪಿರಲಿಲ್ಲ. ಅವನ ಏಕಮಾತ್ರ ಸೋದಾ ವಯಸ್ಸಿ ನಲ್ಲಿ ಅವನಿಗಿಂತ ತುಂಬ ದೊಡ್ಡವ ' 
ಳಾಗಿದ್ದಳು. ಹೀಗಾಗಿ ಅವನು ಮೊತ್ತ ಮೊದಲ ಸಲ ಶಂ್‌”ಬತ್‌ಸ್ಕಿಯೆರ ಮನೆಯಲ್ಲಿ" 
ಪೂರ್ವಪದ್ಧತಿಯ, ಶ್ರಿ ಶ್ಕೀಮಂತೆವರ್ಗದ, ನೀತಿ ನಿಷ್ಕೆ ಯ, ಸುಸಂಸ್ಸ ತ ಕುಟುಂಬವನ್ನ ವನು 
ಕಂಡುಕೊಂಡಿದ್ದನು; ತನ್ನ ತೆಂದೆ ಶಾಯಿ ಯರ ಸಾವಿಶೀದ ಸಂಭವಿಸಿದ ಕೊರತೆಯನ್ನ 
ವನು ತುಂಬಿಕೊಂಡಿದ್ದ ನು. ಆ ಕುಟುಂಬದ ಎಲ್ಲ ಜನರನ್ನು, ವಿಶೇಷವಾಗಿ ಮಹಿಳೆಯರನ್ನ. 
ವನು ಗೂಢವೂ ಕಾವ್ಯಾತ್ಮಕವೂ ಆದ ಆಚ್ಛಾದನದ "ಬಾಲಕ ನೋಡುತ್ತಿದ್ದನು. 
ಅವರಲ್ಲವರಿಗೆ ಉಹು ದಾರ್ಬಲ್ಪ ವೂ ಕಾಣುತ್ತಿ ರಲಿಲ್ಲ. ಅಸ್ಟೆ ಸ್ಯ ಅಲ್ಲ, ಅವರೆನ್ನಾ; ವರಿಸಿ 
ಕೊಂಡಿದೆ ಥೈ ಕಾವ್ಯಾಚ್ಛಾದೆನದೆ ಸುಲ ಅವರೆಲ್ಲವನಿಗೆ ಅತ್ಯು ಸ್ಥ ತೆ ಭಾವನೆಗಳು kN | 
ಪರಿಪೂರ್ಣತೆ ಮಾತ್ರ ಗೊಚರಿಸುತ್ತಿದ್ದು ವು. ಪ್ರತಿನಿತ್ಯ ಆ ಮಟದ ಬಾಲಕಿಯರು ' 
ಫ್ರೆಂಚ್‌ ಅಥವಾ ಜಂಗ್ಲಿ ಸಿನ ಸಿನಲ್ಲಿಯೇ ಏಕೆ ಮಾತಾಡಬೇಕು, ವಿದ್ಯಾರ್ಥಿಗಳು ಓದಿಕೊಳ್ಳು 
ತ್ತಿದ್ದ ಮಹಡಿಯ ಮೇಲಣ ಅವರ ಸೋದರನ ಕೋಣೆಗೆ ಕೇಳಿಸುವಂತೆ ಕೆಲವು ಗಂಟಿ 
ಗಳಲ್ಲಿ ಮಾತ್ರೆ ಸರದಿಯ ಮೇಲೆ ಅವರೇಕೆ ಪಿಯಾನೊ ನುಡಿಸಜೇಕು; ಫ್ರೆಂಚ್‌ 
ಸಾಹಿತ್ಯದ, ಸಂಗೀತದ, ಚಿತ್ರಕಲೆಯ ಮತ್ತು ನೃತ್ಯದ ಅಧ್ಯಾಪಕರೇಕೆ ಅವರ ಬಳಿಗೆ 
ಹೋಗಬೇಕು; ಡಾಲಿ ಉದ್ದನೆಯ, ನತಾಲಿಯ ಅರೆಉದ್ದದ ಹಾಗೂ ಕಿಟ್ಟಿ ಬಿರಿಯು 
ತ್ತಿದ್ದ ಕೆಂಪು ಕಾ ಲ್ಟ್ರಿ ೇಲಗಳ ಮೂಲಕ ಮಾಟಿದೆ ಕಾಲುಗಳು ಗೋಚರಿಸ ವಂತೆ ಕಡತ 
ಕೇಕೆ ಸ ಕೋಟುಗಳೆನ್ನು ಧರಿಸಿ ಯಾವುಜೋ ವೇಳೆಯಲ್ಲಿ ಶ್ರೀಮತಿ ಲಿನನ್‌ಳ ಬೆಂಗಾವಲಿ 
ನಲ್ಲಿ ಅ ೇೀರ್‌ಸ ಸ್ಟಾಯ್‌ ಸಾಲುಮರೆಗಳೆ ರಸ್ತೆ ಯಲ್ಲಿ ಸವಾರಿಸುವುಜೀಕೆ ; ಗುಲಾಬಿ 
`ೂವನಾಕಾರದ ಹೇಮಲಿಪ್ತ ಲಾಂಛನದ ಟೋಪಿಯನ್ನು ಧರಿಸಿದ ಕಾಲಾಳಿನ ಬೆಂಗಾವ 
ಲಲ್ಲಿ ಅವರು ತ್ರೇರ್‌ಸ್ಕಾಯ್‌ ಸ ಸಾಲುಮರೆಗಳ ಬೀದಿಯಲ್ಲಿ ವಿಹಾರ ಹೋಗುವುದೀಕೆ-- 
ಆ ನಿಗೂಢ ಪ್ರಪಂಚೆದೆಲ್ಲಿ ನಡೆಯುತ್ತಿದ್ದ ಈ ಮತ್ತು ಇಂಥ ಹಲವು ಸಂಗತಿಗಳು ಅವನ 
ಗ್ರಹಣಶಕ್ತಿಗೆ ಎಟಕುವಂತಿರಲಿಲ್ಲ. ಶರ್‌ಬತ್‌ಸಿ ಸ್ಥಿಯರೊಡನೆ ಸಂಗತಗೊಂಡಿದ್ದ ಪ್ರತಿ 
ಹೊಂಜೂ ಅವನಿಗೆ ಅದ್ಭು ತವಾಗಿ ತೋರುತ್ತಿದೆ ವು. ಅವುಗಳ ನಿಗೂಢತ್ವ ದಲ್ಲಿ ಶಾ pA 
ಅನುರಕ್ತ ನಾಗಿದ್ದ ಸಂಗತಿಯು ಅರಿವೂ ಅವನಿಗಿತ್ತು. 

ಅವನಿನ್ನೂ ನಿದ್ಯಾರ್ಥಿಯಾಗಿದ್ದಾ ಗಲೇ ಮನೆಯ ಹಿರಿಯ ಮಗಳು ಡಾಲಿಯಲ್ಲಿ 
ಅವನ ಪ್ರೇಮ ಅಕುರಿಸಿತು ಆದರೆ ಬಹುಜೀಗ ಆಬಾ ನ್‌ಸ್ಥಿಯೊಡನೆ ಅವಳ ಮದುವೆ 
ನಡೆದುಹೋಯಿತು. ಅನಂತರ ಅವಳ ಎರಡನೆಯ ತಂಗಿಯಲ್ಲಿ ತನಗೆ ಪ್ರೇಮ ಕೊನರು 
ಕ್ರಿರಬಹುದೆಂದು ಅವನಿಗೆ ಭಾಸವಾಯಿಕು. ಇಬ್ಬರಲ್ಲೊ ಬ್ಬಳನ್ನಾ ದರೂ ಪ್ರೀತಿಸುವ 
ಅನಿವಾರ್ಯತೆ ಅನನ ಮನಸ್ಸನ್ನು ಕಾಡುತ್ತಿತ್ತು. ಆದರೆ ಯಾರನ್ಷೆಂಬ ನಿರ್ಧಾರ ಅವನಿಗೆ 
ಸಾಧ್ಯ ವಾಗಲಿಲ್ಲ. ಎರಡನೆಯ ಕಗ ನತಾಲಿಯಾ ವಯಸ್ಸಿ ಗೆ ಬರುತ್ತ ದ್ದ ತೆ ರಾಯಭಾರ 
ಸೇವೆಯಲ್ಲಿದ್ದ ಲೊ ಕ್ವೀನ್‌” ಎಂಬ ವ್ಯಕ್ತಿಯನ್ನು ಮದುವೆಯಾದಳು. ಲೆವಿನ್‌ 
ನಿದ್ಯಾಲಯದ ವ್ಯಾಸಂಗನ ರನ್ನು ಮುಗಿಸಿದಾಗ, ಕಿಟ್ಟಿ ಆದೆ ತಾನೆ ತೆ ಶವವನ್ನು ದಾಟ 


ನ್ಗ 


ಅನ್ನಾ ಕರೆನಿನ ೧೦೫ 


ಬಳು, ನೌಶಾ ಸೈನ್ಯವನ್ನು ಸೇರಿದೆ ಸೋದರ ಬಾಲ್ಟಿಕ್‌ ಸಮುದ್ರದಲ್ಲಿ ಮುಳುಗಿ 

(ದನು. ಡಾಲಿಯ ಗಂಡ ಅಬ್ಲಾನ್‌ಸ್ಟಿಯ ಗೆಳೆತನವಿದ್ದರೂ ಆ ತರುವಾಯ ಲೆನಿನ್‌ 
ಆ ಕುಟುಂಬದೊಡನೆ ಹೆಚ್ಚು ಬೆರೆಯುತ್ತಿರಲಿಲ್ಲ. ಹಳ್ಳಿಯಲ್ಲೊಂದು ವರ್ಷವಿದ್ದು, ಅದೇ 
ವರ್ಷದ ಚಳಿಗಾಲದಲ್ಲವನು ಮಾಸ್ಕೋಗೆ ಬಂದು, ಮತ್ತೆ ಶರ” ಬತ್‌'ಸ್ಕಿ ಕುಟುಂಬವನ್ನು 
ಸಂಧಿಸಿದಾಗ, ವಾಸ್ಕವವಾಗಿ ಆ ಸೋದರಿಯರ ಪೈಕಿ ಯಾರನ್ನು ಪ್ರೀತಿಸಬೇಕೆಂಬುದನ್ನ 
ವನು ಅರಿತನು. 

ಸದ್ವಂಶದವನಾಗಿ, ಬಡವನೆನ್ನುವುದಕ್ಕಿಂತಲೂ  ಶ್ರೀನುಂತನೆನ್ನಬಹುದಾದೆ, 
ಮೂವತ್ತೆರಡು ವರ್ಷದನನಾದ ತಾನು ರಾಜಕುಮಾರಿ ಕಿಟ್ಟಿ ಶರ್‌ಬತ್‌ಸ್ಪಾಯಳ 
ಮುಂದೆ ಮದುವೆಯ ಪ್ರಸ್ತಾಸನೆತ್ತುವುಜಿ ಸರಿಯೆಂದು ಅವನಿಗೆ ಕಂಡಿತು. ತಮ್ಮ 
ಜೋಡಿ ಸೆಮನಾದಜ್ಡಿಂಬ ಭಾವನೆ ನೋಡಿದವರಲ್ಲಿ ಮೂಡಬಹುದಾಡ್ದರಿಂದ ತನ್ನ 
ಬಯಕೆಯ ಸಂಭವನೀಯತೆಯ ಬಗ್ಗೆ ಅನನು ಆಶಾವಾದಿಯಾಗಿದ್ದನು. ಲೆವಿನ್‌ ಅವಳಲ್ಲಿ 
ಪ್ರಣಯಾಸಕ್ತನಾಗಿದ್ದು ದರಿಂದ ಎಲ್ಲ ದೃಸ್ಟಿಯಿ:ದ ಅವಳು ಪರಿಪೂರ್ಣತೆಯ ಆದರ್ಶ 
ವ್ಯ ಕ್ರೈಯಾಗಿದ್ದಳೆಂದು ಅವನು ಭಾವಿಸಿದ್ದನು. ಸ್ವರ್ಗಾಧಿದೇವತೆಯಂತಿದ್ದೆ ಅವಳ 
ಮುಂಜಿ ತಾನೊಬ್ಬ ಕೇಳು ಮೃಣ್ಮಯ ವ್ಯಕ್ತಿಯಾಗಿದ್ದು ದರಿಂದ, ತಾನವಳಿಗೆ ಯೋಗ್ಯ 
ನಾದ ವರನಲ್ಲವೆಂದು ಪ್ರಾಯಶಃ ಅವಳು ಮಾತ್ರವಲ್ಲ ಇತರರು ತಿಳಿಯಬಹುದೆಂದವನು 
ಶಂಕಿಸಿದನು. 

ಕಿಟ್ಟಿಯನ್ನು ನೋಡುವ ಸಲುವಾಗಿ ಅವನು ಪ್ರತಿನಿತ್ಯ ಸಮಾಜದಲ್ಲಿ ತೋರಿಸಿ 
ಕೊಳ್ಳುತ್ತ ಮಾಸ್ಕೋದಲ್ಲಿ ಎರಡು ಮೋಹಕ ಮಾಸ ಕಳೆದನಂತರ, ತನಗೆ ಭರವಸೆ 
ಯಿಲ್ಲವೆಂದು ಅವನು ಇದ್ದಕ್ಕಿದ್ದಂತೆ ನಿಶ್ಚಯಿಸಿಕೊಂಡು ಹಳ್ಳಿಗೆ ಹಿಂದಿರುಗಿದನು. 

: ಅವಳ ತಂದೆತಾಯಿಯರ ದೃಷ್ಟಿಯಲ್ಲಿ ತಾನು ಚೆಲುವೆ ಕಿಟ್ಟಿಗೆ ತೆಕ್ಟವನಲ್ಲವೆಂಬ, 
ತಮ್ಮಿಬ್ಬರ ಜೋಡಿ ಟನುಕೂಲಕವಾಗಿಳವೆಂಬ ಮತ್ತು ಕಿಟ್ಟಿ ಬಹ ತನ ಂಥವನನ್ನು 
ಪ್ರೀತಿಸಲಾರಳೆಂಬ ಊಹೆಯೇ il ನಿರ್ಧಾರಕ್ಕೆ ಆಧಾರವಾಗಿತ್ತು ಸ ಸೆಮಿವಯಸಿ ನ 
ನಿಮಕಾಲೀನರು ಕರ್ನಲ್ಲರಾಗಿ, ಪ ಶ್ರಧ್ಯಾಪಕರಾಗಿ, ಬ್ಯಾಂಕುಗಳ ಮತ್ತು ರೈಲುಗಳ 
ನಿರ್ದೇಶಕರಾಗಿ ಉದೊ ್ಯಗನಿರತರಾ ಗಿರುವಾಗ, ಆಬ್ಲಾನ್‌ಸಿ ಸ್ವಿಯಂತೆ ಅವರು ಸರ್ಕಾರದೆ 
ಕಚೇರಿಗಳ ಮುಖ್ಯಸ್ಥ ತಾಟು ತನಗೆ ಕ್ರವ ಮಬದ್ಧವಾದ ನಿರ್ದಿಷ್ಟ ಹುದ್ದಿಯಾಗಲಿ 
ಅಥವಾ ಸಮಾಜದಲ್ಲಿ ಸ್ಥಾನಮಾನಗಳಾಗಲಿ ಇಲ್ಲವೆಂಬ ವಿಷಯ ಅವಳ ತಂದೆತಾಯಿಯ 
ರಿಗೆ ತಿಳಿದಿತ್ತು. ತದಿ ್ವರುದ್ಧ ವಾಗಿ, (ಇತರರಿಗೆ ತಾನು ಹೇಗೆ ಕಾಣಬೇಕೆಂಬ ವಿಷಯ 
ಅವನಿಗೆ ಚೆನ್ನಾಗಿ ತಿಳಿದಿತ್ತು. (ಅವನು ದನಗಳ ತಳಿಯ ಅಭಿನ್ನ ದ್ಧಿಯಲ್ಲಿ ನಿರತನಾದ, 
ಸೋರಿಹಕ್ಸಿಗಳ ಮೇಲೆ ಈಡು ಹಾರಿಸುವುದರಲ್ಲಿ ಕುಶಲಿಯಾದ, ಕಣಜಗಳ ಕಟ್ಟ ಡದಲ್ಲಿ 
ಆಸಕ್ತನಾದ, ಬೇರೆ ಮಾತುಗಳಲ್ಲಿ ಹೇಳುವುದಾದರೆ ಪ್ರಯೋಜನಕ್ಕೆ ಬಾ ಪೆದ್ದ 
ನಾಗಿದ್ದನು; ಆಧುನಿಕ ಜಗತ್ತಿನ ದೃಷ್ಟ್ರಿಯಲ್ಲಿ ಉತ್ತಮವಾದುದನ್ನು ಸಾಧಿಸೆಲಾರದ 
ಶುದ್ಧ ಶುಂಠಕಾಯಿಯಾಗಿದ್ದ ನು. 

ಶಾನು ಅನಾಕರ್ನ್ಷಕನಾದ, ಅತ್ಯಂತ ಸರಳನೂ ಸಾಧಾರಣನೂ ಆದೆ ವ್ಯಕ್ತಿ 
ಯೆಂದು; ಲೆವಿನ್‌" ನಂಬಿಕೊಂಡಿದ್ದನು. ಸುಂದರಳೂ ನಿಗೂಢಳೂ ಆದ ಕಿಟ್ಟಿ ತನ್ನಂಥನ 


೧೦೬ ಪುಸ್ತಕ ಪ್ರಪಂಚ 


ನನ್ನು ಒಲಿಯಲಾರಳೆಂಬ ಶಂಕೆಯೂ ಅವನನ್ನು ಕಾಡುತ್ತಿತ್ತು. ಹಿಂದೆ ಅವಳಣ್ಣನ 
ಗಳೆ ಸಿಯನಾಗಿ ಅವನು ಅನಳೊಡನೆ ಮಗುವಿನ ಗಡೆ ದೊಡ್ಡ ವರು ವರ್ತಿಸುವ ರೀತಿ 
ಯಲ್ಲಿ ವರ್ತಿಸುತ್ತಿದ್ದುದೂ ಉಂಟು. ಅನಳ ಹೃದಯ ವನ್ನು ಗೆದ್ದುಕೊಳ್ಳುವಲ್ಲಿ 
Wee ಅವನ ಹಿಂದಿನ ಸಂಬಂಧ MA ತೋರುತಿತ್ತು. 

ಬಳ ಸಜ ಸ ನನೊ ಆದ ವ್ಯ ಕ್ರಿಯನ್ನು ಸನ್ಮಿಃ ತ್ರನೆಂದು ಪ್ರಿ ೇತಿಸಬಹುದು ; 
ಹ ತಾನು ಪ್ರಿ ಸುವಂತೆ ಕಟ ಯನ್ನು ಪ್ರೀತಿಸುವ ವ್ಯಕ್ತಿ ಸುಂದರನಾಗಿರಬೇಕು, 
ಅಂತೆಯೇ 2೫90. ಅಡಾ. ಸ ಭಾವನೆಯಾಗಿತ್ತು. 

ಸಾಮಾನ್ಯವಾಗಿ ಹೆಂಗಸರು ಸರಳರೂ ಅನಾಕರ್ಷಕರೂ ಆದ ಗಂಡಸರನ್ನು 
ಪ್ರೀತಿಸುವುದಾಗಿ ಅವನು ಕೇಳಿದ್ದ ನು. ಆದರವನು ಆ ಸಂಗೆಕಿಯನ್ನು ನಂಬಲಿಲ್ಲ. ತನ್ನ 
ಮನೋಧರ್ಮಕ ನು ಗುಣವಾಗಿ ಅವನು ಆ ತೀರ್ಮಾನಕ್ಕೆ ಬಂದಿದ್ದನು. ಲಾವಣ್ಯವತಿ 
ಯೆರೊ, A ಅಸಾಧಾರಣರೂ ಆದ ಸ್ತ್ರೀಯರನ್ನು ಮಾತ್ರ ಪ್ರೀತಿಸಲು 
ಅವನು ಸಿದ್ಧ ನಾಗಿದ್ದ ನು. 

ಎಳನೆಯ ಮೊದಲಲ್ಲಿ ಶಾನನುಭವಿಸಿದ ಮತ್ತೊಂದು ಭಾವಾಸಕ್ತಿ ಅದಾಗಿರಲಿಲ್ಲ 
ವೆಂದು ಹಳಿ ಯಲ್ಲಿ ಒಂಟಿಯಾಗಿ ಎರಡು ತಿಂಗಳು ಕಳೆದನಂತರ ಅವನಿಗೆ ಮನವರಿಕೆ 
ಯಾಯಿತು. ಈ ಭಾವಾಸಕ್ತಿಯಿಂದಾಗಿ ಅವನಿಗೆ ಒಂದು ಕ್ಷಣವಾದರೂ ಶಾಂತಿ 
ದೊರಕಲಿಲ್ಲ. ಅವಳು ತನ್ನ ಮಡದಿಯಾಗುವಳೋ ಇಲ್ಲವೋ ಎಂಬ ಪ್ರಶ್ನೆಗೆ ಉತ್ತರೆ 
ಸಿಗದೆ ಬದುಕು ಸಾಗಿಸುವುದು ಅವನಿಗೆ ಕಷ್ಟವಾಯಿತು. ತನ್ನ ನಿರಾಶೆಗೆ ತನ್ನ 
ಕಲ್ಪನೆಗಳು ಕಾರಣನಿರಬಹುದೆ ಎಂದವನು ಯೋಚಿಸಿದನು. ತನ್ನ ವಿವಾಹ ಪ್ರಸ್ತಾಪ 
ತಿರಸ್ಕ ತವಾಗಬಹುಜೆಂಬುದಕ್ಕೂ ಅವನಲ್ಲಿ ಸಾಕ್ಷ್ಯಾಧಾರಗಳಿರಲಿಲ್ಲ. ಆದ್ದರಿಂದವನು 
ಪ್ರಸ್ತಾಸವನ್ನೆತ್ತುವ, ಪ್ರಸ್ತಾಸ ಕಹು ಮದುವೆಯಾಗುವ ದೃಢ ಸಂಕಲ್ಪ 
ದಿಂದೆ ಮಾಸ್ಟೋಗೆ ಹೋಡಕು. ಅದು ತಿಕಸ್ನ ತವಾದರೆ....ಅದು ತಿರೆಸ್ನ ತವಾದರೆ ತನ್ನ 
ಭನಿಸ್ಯ ಏನಾಗಬಹುದೆಂಬುದನ್ನು ಕಲ್ಪಿ ಸಿಕೊಳ್ಳ ಲು ಸಹ ಅವನಿಗೆ ಸಾಧ್ಯವಾಗಲಿಲ್ಲ. 


ತ್ತಿ 


ಬೆಳಗಿನ ರ್ಫ ಲಿನಲ್ಲಿ ಲೆವಿನ್‌ ಮಾಸ್ಕೊ ತಲುಪಿದನು. ತನಗಿಂತಲೂ ದೊಡ ಸ ವನಾಗಿ 
ತಾಯಿಯ ela ಮಲಸೋದರನಾಗಿದ್ದ  ಸರ್‌ಜಯ್‌ ಇವಾನೂವಿಚ್‌ 
ಕೊಜ್ನಿಶೇವ್‌ನ ಮನೆಯಲ್ಲಿ ತಂಗುವ ಸಲುವಾಗಿ "ಅನನು ನಿಲ್ದಾಣದಿಂದ ನೇರವಾಗಿ 
ಹೋದನು. ಬಟ್ಟಿ ಸೈಗಳನ್ನು ಬದೆಲಾಯಿಸಿದೆ ಕೂಡಲೇ, ತನ್ನ ಆಗಮನೋಜ್ಹಿ (ಶವನ್ನ್ನು 
ತಿಳಿಸಿ, ಅವನ ಸಲಹೆಯನ್ನು ಪಡೆಯುವ ಸಲುವಾಗಿ ಲೆವಿನ್‌ ತನ್ನಣ್ಣನ ಅಧ್ಯ ಯನೆ 
ಮಂದಿರಕ್ಕೆ ಹೋದನು. ಪ್ರ ನಖ ತಾತ್ತ್ವಿಕ ಪ್ರಶ್ನೆಯೊಂದರ ಬಗೆ  ತಮ್ಮಬ್ಬ ರ ಕೆಡುವೆ 
| ಉಂಟಾಗಿದ್ದ ಭಿನ್ನಾಭಿಪ್ರಾ ಯನ್ನು ಕುತಃ ಚರ್ಚಿಸುವ ಉದ್ದೆ (ಶದಿಂದ ಖಾಕ್ಕೊ ವ್‌ 
ನಿಂದ ಬಂದಿದ್ದ ತತ್ತ ತ್ರ್ವಶಾಸ್ತ್ರದ ಸುಪ್ರ ಸಿದ್ಧ ಪ್ರಾಧ್ಯಾ ಸಕತೊಬ್ಬ ಅನನೊಂದಿಗಿದ್ದನು. 
ಆ ಪ್ರಾಧ್ಯಾ ಸಕ ಭೌತವಾದಿಗಳ ನಿರುದ್ಧವ್‌ಗ ಭಯಂತರ ಚಳುನಳಿಯನ್ನು ನಡಸಿದ್ದ ನು. 
ಕೊಬ್ಬಿ ಕನ ಆ ಚಳುಎಳಿಯ ಬಗ್ಗೆ ಆಸಕ್ತಿ ವಹಿಸಿದ್ದನು. ಪ್ರಾಧ್ಯಾಪಕನ ಕೊನೆಯ ` 


ಅನ್ನ ಕರೆನಿನ ೧೦೬ 


ಲೇಖನವನ್ನೋದಿದ ನಂತರ ಆಕ್ಷೇಸವೆತ್ತಿ ಅವನಿಗೊಂದು ಪತ್ರ ಬರೆದಿದ್ದನು; ಭೌತವಾದಿ 
ಗಳಿಗೆ ಅತಿಯಾದ ರಿಯಾಯಿತಿಗಳನ್ನು ತೋರಿಸುತ್ತಿದ್ದುದಾಗಿ ಅವನು ಪ್ರಾಧ್ಯಾಪಕನ 
ಮೇಲೆ ತಪ್ಪು ಹೊರಿಸಿದ್ದನು. ಆ ವಿಷಯವನ್ನು ಕುರಿತು ಚರ್ಚೆ ನಡಸಲೆಂದೇ 
ಪ್ರಾಧ್ಯಾಪಕ ಒಡನೆಯೇ ಅವನಲ್ಲಿಗೆ ಬಂದಿದ್ದನು. ಆ ಸಮಯದಲ್ಲಿ ಆ ವಿಷಯ ತುಂಬ 
ಜನಪ್ರಿಯವಾಗಿತ್ತು. ಮಾನವನ ವರ್ತನೆಗೆ ಸಂಬಂಧಿಸಿದಂತೆ "ಮಾನಸಿಕ ಮತ್ತು 
ಶಾರೀರಕ ಕ್ರಿಯೆಗಳ ನಡುವೆ ಗಡಿರೇಖೆ ಇದೆಯೆ? ಇದ್ದರೆ, ಆ ರೇಖೆ ಎಲ್ಲಿದೆ? 

ಕೊಡ್ಡಿ ಶೆವ್‌ ವಾಡಿಕೆಯಂತೆ ಔದಾಸೀನ್ಯ ಚಿಕಿತ "ದಾತ ಶೈಲ್ಯದ ಮ ಂದೆಹಾಸದಿಂಡೆ 
ತನ್ನ ತಮ್ಮನನ್ನು ಬರಮಾಡಿಕೊಂಡನು. ಭೇಟಕಾರನಿಗೆ ಅವನನ್ನು ಪರಿಚಯಿಸಿ 
ಕೊಟ ಸಿನಂತರ, ಚರ್ಚೆ ಮತ್ತೆ ಪ್ರಾರಂಭವಾಯಿತು. 

"ಕೃ ಶಗಾತ್ತ ತ್ರದ, ಕಿರುಹಣೆಯ್ಯ ಕನ್ನಡಕ ಧರಿಸಿದ, ನೀತಮುಖದೆ ಪ್ರಾಧ್ಯಾಪಕ 
ಕ್ಷಣ ೨ ಚರ್ಚಿಯನ್ನು ನಿಲ್ಲಿಸಬೇಕಾಯಿತು ; ಆದರೆ ಪರಿಚಯ ವಿಧಿ ಮುಗಿದನಂತರ, 
ಲೆವಿನ್‌ನ ಕಡೆಗೆ ತಿಲ ಮಾತ್ರವೂ ಆಸಕ್ತಿ ವಹಿಸದೆ ಅವನು ಚರ್ಚೆ ಪ್ರಾರಂಭಿಸಿದನು. : 
ಲೆನಿನ್‌ ಪ ತ್ರಧ್ಯಾ ಸಕನ ನಿರ್ಗಮನಕ್ಕಾಗಿ ಕಾದುಕುಳಿತನು ; ಅವರ ಚರ್ಚೆಯಲ್ಲಿ 
ಅವನಿಗೂ ಆಸಕ್ತಿ ಕಳಿತು. 

ಚರ್ಚಿಗೆ ಸಂಬಂಧಿಸಿದಂತೆ ಪತ್ರಿಕೆಗಳಲ್ಲಿ ಬಂದಿದ್ದ ಲೇಖನಗಳನ್ನು ಲೆನಿನ್‌ 
ನೋಡಿದ್ದನು ; ಅವುಗಳನ್ನೊ ಓದಿಕೊಂಡಿದ್ದ ಫು... ಏಶ್‌ ವಿದ್ಯಾಲಯದ ಜಿ:ವವಿಜ್ಞಾ ನ 
| ಶಾಖೆಯ ವಿದ್ಯಾರ್ಥಿಯಾಗಿ ತಾನು ಕಲಿತಿದ್ದ ಪಾ ್ರಿಕೃತಿಕ ವಿಜ್ಞಾನದ ಆಧಾರ ತತ್ತ TY 
ವ್ಯಾಖ್ಯಾನವನ್ನವನು ಆಸಕ್ತಿಯಿಂದ ಅಲಿಸುತ್ತಿದ್ದೆನು. ಜೀವನ್ಮರಣಗಳ ಸೂಡಾ 
ಇತ್ತೀಚಿಗೆ ಅವನ ಮನಸ್ಸನ್ನು ಸಂಪೂರ್ಣವಾಗಿ ಆವರಿಸಿಕೊಂಡಿತ್ತು; ಆ ಅರ್ಥಕ್ಕೆ 
ಸಂಬಂಧಿಸಿದ ಪ್ರಶ್ನೆಗಳೊಂದಿಗೆ ಅವನೆಂದೂ ಪ್ರತಿಫಲನ, ಜೀವವಿಜ್ಞಾನ, ಸಮಾಜಶಾಸ್ತ್ರ 
ಮತ್ತು ಮನುಷ್ಯ ಜೀವಿಯ ಉತ್ಪತ್ತಿಗೆ ಸಂಬಂಧಿಸಿದ ಈ ವೈಜ್ಞಾ ನಿಕ ಚರ್ಚೆಗಳನ್ನು 
ಅಳವಡಿಸಿಕೊಂಡಿರಲಿಲ್ಲ. 

ತನ್ನಣ್ಣ ನ ಮತ್ತು ಪಾ ್ರಿಧ್ಯಾಪಕನ ಚರ್ಚೆಯನ್ನಾಲಿಸುತ್ತಿದ್ದಾಗ, ಆಧ್ಯಾತಿ ಕ 
| ವಿಚಾರಗಳೊಂದಿಗೆ ವೈಜ್ಞಾ ನಿಕ ಸಂಗತಿಗಳ ಸಂಬಂಧವನ್ನವರು ಕಲ್ಪಿ ಸಿಕೊಳ್ಳು ಕ್ರಿ ಜೆ ಆ 
ಅವನಿಗರಿವಾಯಿ:ತು. ಹಲವು ಸಲ ಅವರು ಆಧ್ಯಾತ್ಮಿಕ ನಿಟಾಕೆಗೆಳ. ಎಲ್ಲೆ ಗಿ ನೊಳಗೆ 
ಪ್ರನೇಶಿಕುತ್ತಿದ್ದರೆ. ಆದಕಿ ತನ್ನ ದೃ ಸ್ವಿಯಲ್ಲಿ ಯಾವುದು ಅತ್ಯಂತ ಪ್ರ ಪ: ಮುಖವಾದ್ದ 
ಹೌದು ತೋರುತ್ತಿತೊ ತ್ತೊ ಅದರ ಸನಿಹಕ್ಕೆ ಬರುತ್ತ ದ್ದ ತೆ, ಅನರು ಓರಾ? ಒಂದಕ್ಕೆ 
 ಜಿಗಿಯುತ್ತಿದ್ದರು; ಮತ್ತೊ ಮ್ಮ್ಮೆ ಸ ಸೂಕ್ಷ್ಮಾತಿ ಸೊಳ ಕ್ಷ ೬ ಭೇದಗಳ ವಿಶ್ಲೆ ಸಣದಲ್ಲಿ 
ತೊಡಗುತ್ತಿ ದ್ದ ಂತೆ, ಪರಿಮಿತಿ 4ರ )) ನೆಗಳ ಕಡೆಗೆ ಕೊರಳುತ್ತಿ ದಂತೆ ಮತ್ತು "ಪ್ರ ಮಾಣ 
ಗ್ರಂಥಗಳ ಕಡೆಗೆ ಗಮನಹರಿಸುತ್ತಿ ದ್ದ ಂತೆ ಅವನಿಗೆ ಭಾಸವಾಗುತ್ತಿ ತ್ತು. ಕೊನೆ ಕೊನೆಗೆ 
ಅವರ ಚರ್ಚೆಯನ್ನು ಗ್ರಹಿಸಲು ಸಹ ಅವನಿಗೆ ಕಷ್ಟವಾಗುತ್ತಿತ್ತು. 

"ನಾನವಕಾಶ ಕೊಡಲಾರೆ....' ಎಂದು ಕೊಜ್ಜಿ ಶೇವ್‌ ಮಾತು ತೆಗೆದನು. ಅವನ 
ಮಾತಿನಲ್ಲಿ ಸ್ವಭಾವ ಸಿದ್ಧವಾದ ಸ್ಪಸ್ಟಕೆಯಿತ್ತು, ಅಭಿನ್ಯಕ್ತಿಯ ನಿಖರತೆಯಿತ್ತು, 
ಕೈಲಿಯ "ಾವಣ್ಯವಿತ್ತು. ಜಗತ್ತಿಗೆ ಸಂಬಧಿಸಿದ ನನ್ನ ಕಲ್ಪನೆಗಳೆಲ್ಲ ಇಂದ್ರೀಯಾನು 


೧೮೪ ಪುಸ್ತಕ ಪ್ರಪಂಚ 


ಭವದಿಂದ ಉದ್ಭವವಾಗುತ್ತ ವೆಂಬ ಕೀಸ್‌ನ ಪ್ರಮೇಯವನ್ನು ಯಾವ ಕಾರಣಕ್ಕೂ 
ನಾನು ಒಪ್ಪ 8 ಅಸ್ತಿ ಶ್ವಕ್ಕೆ ಸಂಬಂಧಿಸಿದ ಅತ್ಯಂತೆ ಮೂಲಭೂತವಾದ ಕಲ್ಪನೆಯನ್ನು 
ಕೇವಲ ಇಂದ್ರಿ ಹಗ ER ಗ್ರಹಿಸಲಾಗದು ; ಏಕೆಂದರೆ ಆ ಕಲ್ಲ ಸ ನೆಯನ್ನು 
ಅನುಭವಕ್ಕೆ ತಂದುಕೊಡುವ ವಿಶಿಷ್ಟ ಇಂದ್ರಿ ಿಯವೊಂದಿಲ್ಲ.' 

"ನಿಜ; ಆದರೆ ನಿಮ್ಮ ಸ ಸಕಲ ಸಂವೇದನೆಗಳ ಒಟ್ಟು ಮೊತ್ತದಿಂದ ನಿನ್ನ ಅಸ್ತಿತ್ವ 
ಪ್ರಜ್ಞೆ ಹೊರಹೊಮುತ್ತೆದೆಂದು ವುರ್‌ಸ್ಟ್‌, ನಾಸ್ಟ್‌ ಮತ್ತು ಬ್ರಿಸಸೊವ್‌ ವಶದಪಡಿಸು 
ಶ್ರಾರೆ. ಸಂವೇದನೆಗಳಿಲ್ಲದಾಗ ಅಸ್ತಿತ್ವ ಪ್ರಜ್ಞೆ ಸ ಗೈರುಹಾಜರೊದು ವುರ್‌ಸ್ಟ್‌ 
ಘೋಷಿಸುತ್ತಾರೆ.' 

"ನನ್ನದು ಅದಕ್ಕೆ ವೆ 
ಪ್ರಾರಂಭಿಸಿದನು. ತ್ಯ 

“ಆದರೆ ಅತ್ಯಂತ ಪ್ರಮುಖವಾದ ಘಟ್ಟವನ್ನು ತಲುಪಿದೆ ಅವರು ಮತ್ತೆ ಹಿಂದಕ್ಕೆ 
ಜಿಗಿಯುತ್ತಿ ದ್ವರೆಂದು ಆ ಸಮಯದಲ್ಲಿ ಲೆವಿನ್‌ನಿಗೆ ತೋರಿತು. ಆದ್ದರಿಂದ ಪ್ರಾಧ್ಯಾಸಕನಿ 
ಗೊಂದು ಪ್ರಶ್ನೆ ಹಾಕಲು ಅವನು ಧೈರ್ಯಮಾಡಿದನು. 

"ನನ್ನ ಭಾವನಾ ಸಾಮರ್ಥ್ಯ ನಾಶವಾದರೆ, ನನ್ನ ಶರೀರ ಸತ್ತುಹೋದರಿ, ನಾನು 
ಅಸ್ತಿ ತ್ವದಲ್ಲಿಲ್ಲವೆಂಬುದು ನಿಮ್ಮ ಅಭಿಪ್ರಾಯವೆ ? "£4 Are ಜ ಪ್ರಶ್ನಿಸಿದನು. 

ಸ ್ರಧ್ಯಾ ಸಕ ಅಸಮಾಧಾನದಿಂದ ಅವನ ಕಡೆಗೆ ಕಣ್ಣು ಮಿಟುಕಿಸಿದನು. 

ತತ್ತ್ವಜ್ಞಾ Rod: ಅಂಬಿಗನಂತೆ ಕಾಣುತ್ತಿದ್ದ ವ್ಯಕ್ತಿ ಯೊಬ್ಬ ಮಧ್ಯೆ ಬಾಯಿ 
ಹಾಕಿದುದರಿಂದ, ಅನನು ಮಾನಸಿಕ ಕ್ಲೆ (ಶದಿಂದ ಒದ್ದಾಡುತ್ತಿದ್ದಂತೆ ಕಂಡನು. ಅಂಥ 
ಪ್ರಶ್ನೆಗೆ ಏನು ಉತ್ತರ ಕೊಡಬಹುದಿಂದು ಕೇಳುವ ರೀತಿಯಲ್ಲಿ ಅವನು ಕೊಜ್ಜಿತೆವ್‌ನ 
ಇಡಿಗೆ ಕುತೂಹಲ ದೃಸ್ಟಿ ಹರಿಸಿದನು. ಪ್ರಾಧ್ಯಾಸಕನಂತೆ ಭಾವಾವೇಗಕ್ಕೊ ಳಗಾಗದೆ, 
ಏಕಪಕ್ಷೀಯವಾಗಿ ಮಾಕಾಜಸಿ ಅವನಿಗೆ ಉತ್ತ ಕಫ ಹೇಳುವಷ್ಟು ವಿಶಾಲ ಮನಸ್ಸನಾಗಿದ್ದೆ 
ಲೆವಿನ್‌ನ ಪ್ರಶ್ನೆಗೆ ಕಾರಣವಾಗಿದ್ದ ಸರಳ ಸಹಜವಾದ ದೈ ಸಿ ಹಿಕೋನವನ್ನು ಗ್ರಹಿಸಿದ 
ಕೊಜ್ಜಿತೆವ್‌ | ನಕ್ಕು ನುಡಿದನು: "ಇಷ್ಟ ಕ್ಸ ಆ ಪ್ರಶ್ನೆಯನ್ನು ತ್ತರಿಸುವ ಹಕ್ಕು. ನಮಗಿಲ್ಲ.” 

"ನಮಗೆ ಸಾಕಷ್ಟು ಆಧಾರಾಂಶಗಳು ಸಿಗುವುದಿಲ್ಲ' ಎಂದು ಪ್ರಾಧ್ಯಾಪಕ ಸ್ಥಿರೀ 
ಕರಿಸಿ, ತನ್ನ ಭಾವನೆಗಳನ್ನು ನಿರೂಪಿಸಲಾರೆಂಭಿಸಿದನು. “ಮೇಲಾಗಿ, ಪ್ರಿಸಸೊವ್‌ 
ವಾದಿಸುವಂತೆ, ಅರಿನಿಗೆ ಇಂದ್ರಿಯಾನುಭವಗಳು ಆಧಾರವಾಗಿರುವುದಾದರೆ, ನಾವು ಈ 
ಎರಡರ ನಡುನೆ ಸೂಕ್ಷ ೬ ನೃತ್ಯಾಸವನ್ನು ಗುರುತಿಸಜೀಕಾಗುತ್ತದೆಂದು ನಾನು ಸ್ಪ ಷ್ಟ 
ಪಡಿಸಬೇಕಾಗುತ್ತದೆ” « ಬಂದವನು ನುಡಿದನು. 

ಲೆವಿನ್‌ ಅವರ ಮಾತಿನ ಕಡೆಗೆ ಲಕ್ಷ 3 ಹರಿಸಲಿಲ್ಲ; ಪೂ ತ್ರಥ್ಯಾಪ ಪಕನ ನಿರ್ಗಮನ 
ಕ್ಕಾಗಿ ಕಾದು ಕುಳಿತನು. 


ತಿರಿಕ್ಷವಾದ ಅಭಿಪ್ರಾಯ ಎಂದು ಕೊಜ್ಜಿಶೆವ್‌ 


೮ 


ಪ್ರಾಧ್ಯಾಪಕ ಹೋದ ನಂತರ ಕೊಚ್ಜಿಕನ್‌ ತನ್ನ ತಮ್ಮನ ಕಣಿಗೆ ತಿರುಗಿದನು. 
"ನೀನು ಬಂದದ್ದರಿಂದ ನನಗೆ ತುಂಬ ಹರ್ಷವಾಗಿದೆ. ಎಷ್ಟು ದಿನ ಇರುತ್ತೀಯೆ? 
ನಿನ್ನ ಬೇಸಾಯ ಹೇಗೆ ನಡೆದಿಜಿ? 


(ಮುಂಪುವರಿಯುವುದ್ಳು 


ಕಟ್‌ ns 


ಈ. ಸಂಚಿಕೆಯ ಲೇಖಕರು 


ಸರ್ವಶ್ರೀಗಳಾದ 

1. ಡಾ| ಕೊಡೀರ ಅ ಕುಶಾಲಪ್ಪ, ಅರಣ್ಯ ಸಂರಕ್ಷಣಾಧಿಕಾರಿ 
ಅಶೋಕಪುರಂ, ಮೈೈಸೂರು-೫೭೦ ೦೦೮ 

2. ಎಚ್‌. ಕೆ. ರಾಮಚಂದ್ರ ಮೂರ್ತಿ 
108, 13ನೆಯ ಮೆಯಿನ್‌ ರಸ್ತೆ, ಜಯನಗರ 4ನೆಯ-ಬ್ಲಾ ಕು ಪೂರ್ವ 
ಬೆಂಗಳೂರು-೫೬೦ ೦೧೧ 

3. ಶ್ರೀಮತಿ ಎಂ. ಎನ್‌. ಸುಮಿತ್ರಾ 
1096, ಚಾಮರಾಜಪುರಂ, ಮೈ ಸೂರು-೫೦೦ ೦೦೧ 

4. ಡಿ. ಎನ್‌. ಶ್ರೀನಾಥ್‌, ಸಹ ಉಪಾಧ್ಯಾಯರು 
ಕಸ್ತೂರಬಾ ಗಲ್ಫ್‌ ಜೂನಿಯರ್‌ ಕಾಲೇಜ್‌ (ಹೆಚ್‌. ಎಸ್‌. ಎಸ್‌.) 
ಶಿವಮೊಗ್ಗ -೫೭೭ ೨೦೧ 

5. ಎಸ್‌. ಎನ್‌. ಲಕ್ಷ್ಮೀಪತಿ 
87, 4ನೇ ಅಡ್ಡರಸ್ತೆ, 5ನೇ "ಬಿ' ಮುಖ್ಯರಸ್ತೆ, ಆರ್‌. ನಿ. ಸಿ. ಬಡಾವಣೆ 
ವಿಜಯನಗರ, ಬೆಂಗಳೂರು-೫೬೦ ೦೪೦ 

6. ಪ್ರಧಾನ” ಗುರುದತ್ತ 
ಕನ್ನಡ ಅಧ್ಯಯನ ಸಂಸ್ಥೆ, ಮಾನಸಗಂಗೋತ್ರಿ, ಮೈ ಸೂರು-೫೭೦ ೦೦೬ 

7. ಪ್ರೊ| ಎ. ಎನ್‌. ಮೂರ್ತಿರಾವ್‌ 
185, ಎಚ್‌. ಎ. ಎಲ್‌. ಲೇ ಔಟ್‌, 2ನೇ ಹಂತ, ಸಂಜಯನಗರ 
ಬೆಂಗಳೂರು-೫೬೦ ೦೨೪ 

8. ಪ್ರೊ ದೇ. ಜನರೇಗೌಡ, ವಿಶ್ರಾಂತ ಉಪಕುಲಪತಿಗಳು 


ಜಯಲಕ್ಷ್ಮೀಪುರಂ, ಮೈಸೂರು-೫೭೦ ೦೧೨ 


ರ ್ಚಫ್ಪ್ಮಾಾಸ್ಮ ಖಬತಹಮಹ್ಮ್ಮುು 
ರಸ್ತೆ ಸುರಕ್ಷತೆ 
ಇದು ಶಾಲೆಯಲ್ಲಿ ಸಚ 10 


ಅವರು ಚಿಕ್ಕವರಿದ್ದಾ ಗೆಲೇ ಕಲಿಸಿರಿ. 
ರಸ್ತೆ ಸುರಕ್ಷತಾ ಸಪ್ತಾ, ಹದ ಅವಧಿಯಲ್ಲಿ 
ಪ್ರತಿದಿನ ಪಾ ಾರ್ಥನೆಯ ನಂತರ ಎಲ್ಲಾ 
ಎಳ್ಳು ಶಿಕ್ಷಕರು ಮಕ್ಕಳಿಂದ ರಸ್ತೆ ಸುರಕ್ಷತೆ 
ನಿಯಮಗಳನ್ನು ಪಾಲಿಸುವಂತೆ ಪ್ರ ತಿಜ್ಞೆ 'ಮಾಡಿಸಿರಿ. 


ನಾನು ರಸ್ತೆಯನ್ನು ನಿಗದಿಪಡಿಸಿದ 
ಸುರಕ್ಷಿತ ಸ್ಥಳದಲ್ಲೆ € ದಾಟುತ್ತೇನೆ. 


ಈ 
ಎ ಆ ್ಚೋು್ತರಕಕರರ್ಸ್ಸ್ಸ್ಸರರಫ್ಟ್ಸ್ಸಸಿ. Tans ಜಗಿ ಹಿ ಒಗಿಶಿ 14ಗಿ0 1 ಇಗಿಸಿ 


ನಾನು ರಸ್ತೆ ಪಕ್ಕದ ಕಾಲುದಾರಿಯ 
ತುದಿಯಲ್ಲೇ ನಿಲ್ಲುತ್ತೇನೆ. 


ನಾನು ವಾಹನಗಳು ಬರುತ್ತಿವೆಯೇ 
ಎಂದು ಗಮನಿಸಿ, ಕೇಳಿಸಿಕೊಳ್ಳುತ್ತೇನೆ. 


J SOTO /575 33555335558 5೬ 


ನಾನು ವಾಹನಗಳು ಬರುತ್ತಿದ್ದರೆ 
ಅವುಗಳನ್ನು ಹೋಗಲು ಬಿಡುತ್ತೇನೆ. 


ನಾನು ವಾಹನಗಳು ಬರುತ್ತಿವೆಯೇ 
ಎಂದು ಸುತ್ತಲೂ ಗಮನಿಸಿ, ರಸ್ತೈಯನ್ನು 
ನೇರವಾಗಿ ದಾಟುತ್ತೇನೆ. 

ನಾನು ವಾಹನಗಳು ಬರುತ್ತಿರುವುದನ್ನು 


ನೋಡುತ್ತಾ, ಕೇಳಿಸಿಕೊಳ್ಳುತ್ತಾ 
ಗಮನವಿಟ್ಟು ರಸ್ತೆಯನ್ನು ದಾಟುತ್ತೀನೆ. 


ಕರ್ನಾಟಕ ವಾರ್ತೆ 


ಚತತ 1 13 53855555 


ವಯಸ್ಸರ ಶಿಕ್ಷಣ ಸಮಿತಿ ಪ್ರಕಟಣೆಗಳು 


ನೀವು ಓದಲೇಬೇಕಾಡ ಪುಸ್ತಕಗಳು... 


ಜನಪ್ರಿಯ ವಾಲ್ಮೀಕಿ ರಾಮಾಯಣ 
ನಾಗರಿಕತೆಯ ಇತಿಹಾಸ 
ಕಥಾಸಂಕಲನ 
ಕನ್ನಡ ಪ್ರತಿಭೆ 
ಕನ್ನಡ ಪರಂಪರೆ 
ನನ್ನೂರು 
ನಳಚರಿತ್ರೆ ಸಂಗ್ರಹ 
ವಿದ್ಯಾಪೀಠಗಳು 
ನಕ್ಷತ್ರ ವೀಕ್ಷಣೆ 
ಕರ್ನಾಟಕ ಹವಾಸೂಚಿ: 


ಇನ್ನೂ ಅನೇಕ ಉಪಯುಕ್ತ ಪುಸ್ತಕಗಳನ್ನು 
ತರಿಸಿ ಓದಿರಿ 


ಕರ್ನಾಟಕ ರಾಜ್ಯ ವಯಸ್ಕರ ಶಿಕ್ಷಣ ಸಮಿತಿ ಮುದ್ರಣಾಲಯ್ಯ ಮೈ ಸೂರು 


ತ್ತ 
[ತ 

ಚ 
ತ್ವ 


